ಮೈಸೂರು ವಿಶ್ವವಿದ್ಯಾನಿಲಯ 


ರಾಮನಗರ ಜಲ್ಲೆಯ ದೇವಾಲಯಗಳ ಸಾಂಸ್ಕೃತಿಕ ಅಧ್ಯಯನ 


ಪಿಎಚ್‌.ಡಿ. ಪದವಿಗಾಗಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಲ್ಲಸಿದ 
ಸಂಶೋಧನಾ ಮಹಾಪ್ರಬಂಧ 


ಸಂಶೋಧಕರು 


ಶಶಿಕುಮಾರ. ಎಸ್‌ 
ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ 
ಮಾಸಸಗಂಗೋತ್ರಿ 
ಮೈೈಸೂರು-570೦೦೦6 


ಮಾರ್ಗದರ್ಶಕರು 


ಡಾ.ಕೆ.ಪ್ರಭು 
ಸಹಾಯಕ ಪ್ರಾಧ್ಯಾಪಕರು/ಅಧ್ಯಕ್ಷರು 
ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ 
ಮಾನಸಗಂಗೋತ್ರಿ 
ಮೈೈಸೂರು-570೦೦೦6 


ಶ್ರೀ. ಶಶಿಕುಮಾರ, ಎಸ್‌., ಸಂಶೋಧನಾ ವಿದ್ಯಾರ್ಥಿಯಾದ ನಾನು "ರಾಮನಗರ ಜಲ್ಲೆಯ 
ದೇವಾಲಯಗಳ ಸಾಂಸ್ಕೃತಿಕ ಅಧ್ಯಯನ” ಎಂಬ ವಿಷಯದಲ್ಲ ಡಾ.ಕೆ. ಪ್ರಭು. ಸಹಾಯಕ 
ಪ್ರಾಧ್ಯಾಪಕರು ಹಾಗೂ ಅಧ್ಯಕ್ಷರು, ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ಥ ಅಧ್ಯಯನ ವಿಭಾಗ, 
ಮಾನಸಗಂಗೋತ್ರಿ, ಮೈಸೂರು. ಅವರ ಮಾರ್ಗದರ್ಶನದಲ್ಲ ಸಂಶೋಧನೆ ಕೈಗೊಂಡ ಫಲವಾಗಿ 
ಪಿಹೆಚ್‌.ಡಿ ಮಹಾಪ್ರಬಂಧವನ್ನು ಪೂರ್ಣಗೊಳಸಿರುತ್ತೇನೆಂದು ಪ್ರಮಾಣೀಕರಿಸುತ್ತೇನೆ. ನಾನು 
ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ವಿಷಯದಲ್ಲ ಪಿಹೆಚ್‌.ಡಿ ಪದವಿ ಪ್ರಾಪ್ತಿಗಾಗಿ ಕೋರಿ ಈ 
ಪ್ರಬಂಧವನ್ನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಲ್ಲಸುತ್ತಿದ್ದೇನೆ. 


ನಾನು ಈ ಪ್ರಬಂಧವನ್ನು ಇಡಿಯಾಗಿಯಾಗಳೀ ಅಥವಾ ಜಡಿಯಾಗಿಯಾಗಲೀ, 
ಯಾವುದೇ ಪದವಿ ಅಥವಾ ಬೇರೆ ಯಾವುದೇ ಉದ್ದೇಶಕ್ಷಾಗಿ ಬಳಸಿಕೊಂಡಿಲ್ಲವೆಂದು 
ಪ್ರಮಾಣೀಕರಿಸುತ್ತೇನೆ. 


MSN 


(ಶಶಿಕುಮಾರ, ಎಸ್‌) 
ಸಂಶೋಧಕರು 
ಸಹಿ ಮಾಡಿದ ದಿನಾಂಕ:1 AS 


ಹೆ.ಪ್ರಭು) 
೯ದರ್ಪಕರು 


ಸಹಾಯಕ ಪ್ರಾಧ್ಯಾಪಕರು/ಅಧ್ಯಕ್ಷರು 
ಸಹಿ ಮಾಡಿದ ದಿನಾಂಕ: | 4 Yom Roi 
Je 


ನ ಡಕಡ ಇತಿತಾನ ಮತ್ತು ಪಲಾಪತ್ತ 


PC NE p -- 
ಹ್‌: ಮ್‌ ಲಾ ದಾ 


ಶ್ರೀ. ಶಶಿಕುಮಾರ.ಎಸ್‌., ಸಂಶೋಧಕರು, ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ 
ಅಧ್ಯಯನ ವಿಭಾಗ, ಮಾನಸಗಂಗೋತ್ರಿ, ಮೈಸೂರು. ಇವರು ನಮ್ಮ ವಿಭಾಗದಲ್ಲ ಅರೆಕಾಅಕ 
ಸಂಶೋಧಕರಾಗಿ “ರಾಮನಗರ ಜಲ್ಲೆಯ ದೇವಾಲಯಗಳ ಸಾಂಸ್ಥೃತಿಕ ಅಧ್ಯಯನ” ಎಂಬ 
ಶೀರ್ಷಿಕೆಯ ಮಹಾಪ್ರಬಂಧವನ್ನು ಮೈಸೂರು ವಿಶ್ವವಿದ್ಯಾನಿಲಯಕ್ಷೆ ಪ್ರಾಚೀನ ಇತಿಹಾಸ ಮತ್ತು 
ಪುರಾತತ್ವ ಅಧ್ಯಯನ ವಿಭಾಗದ ಮೂಲಕ ಪಿಹೆಚ್‌.ಡಿ ಪದವಿಗಾಗಿ ಸಾದರಪಡಿಸಿದ್ದಾರೆ. ಈ 


ಮಹಾಪ್ರಬಂಧವು ನನ್ನು ಮಾರ್ಗದರ್ಶನದಲ್ಲ ಸಂಶೋಧಕರ ಹಂತ ಸಂಶೋಧನೆಯ ಮೇಲೆ 
ರೂಪುಗೊಂಡಿದೆ. ಈ ಮಹಾಪ್ರಬಂಧವನ್ನು ಇಡಿಯಾಗಿಯಾಗಲೀ ಅಥವಾ 
ಬಅಡಿಯಾಗಿಯಾಗಲೀ, ಈ ಮೊದಲು ಬೇರೆ ಯಾವುದೇ ಉದ್ದೇಶಕ್ಷಾಗಿ ಅಥವಾ ಪದವಿಗಾಗಿ 
ಬಳಸಿಕೊಂಡಿಲ್ಲವೆಂದು ಈ ಮೂಲಕ ದೃಢೀಕರಿಸುತ್ತೇನೆ. 


ಆ - ಮ್ಹೆಸೂರು 
ek, ) WoafA0/¥ | [uy 
ಕೆ.ಪ್ರಭು) 


ಮಾರ್ಗದರ್ಶಕರು 
ಸಹಾಯಕ ಪ್ರಾಧ್ಯಾಪಕರು/ಅಧ್ಯಕ್ಷರು 
ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ 
ಮೈಸೂರು ವಿಶ್ವವಿದ್ಯಾನಿಲಯ 
ಮಾನಸಗಂಗೋತ್ರಿ, ರ: ಸಾ - 57006 


ಶ್ರೀ. ಶಶಿಕುಮಾರ.ಎಸ್‌., ಸಂಶೋಧನಾ ವಿದ್ಯಾರ್ಥಿಯಾದ ನಾನು ಪ್ರಾಚೀನ ಇತಿಹಾಸ 
ಮತ್ತು ಪುರಾತತ್ವ ಅಧ್ಯಯನ ವಿಭಾಗದಲ್ಲ ಸಂಶೋಧನಾ ವಿದ್ಯಾರ್ಥಿಯಾಗಿ ಇದೇ ವಿಭಾಗದ 
ಸಹಾಯಕ ಪ್ರಾಧ್ಯಾಪಕ ಹಾಗೂ ವಿಭಾಗದ ಅಧ್ಯಕ್ಷರಾಗಿರುವ ಡಾ.ಕೆ.ಪ್ರಥಭು ಅವರ 
॥ ಮಾರ್ಗದರ್ಶನದಲ್ಲ ಪಿಎಚ್‌.ಡಿ. ಪದವಿಗಾಗಿ ಸಂಶೋಧನಾ ಕಾರ್ಯ ಕೈಗೊಂಡು 
ಸಾದರಪಡಿಸಿರುವ “ರಾಮನಗರ ಜಲ್ಲೆಯ ದೇವಾಲಯಗಳ ಸಾಂಸ್ಥೃತಿಕ ಅಧ್ಯಯನ” ಎಂಬ 
ಮಹಾಪ್ರಬಂಧವು ಮಾರ್ಗದರ್ಶಕರ ಮೇಲ್ವಚಾರಣೆಯಲ್ಲ ನನ್ನಿಂದ ರಚಿತವಾದ ಹ್ಟಯಂ 
ಕೃತಿಯಾಗಿದೆ. ಇದನ್ನು ಇಡಿಯಾಗಿ ಇಲ್ಲವೇ ಜಡಿಯಾಗಿ ಈ ಮೊದಲು ಯಾವುದೇ ಪದವಿ 
ಅಥವಾ ಬೇರೆ ಯಾವುದೇ ಉದ್ದೇಶಕ್ಲಾಗಲಅ ಬಳಸಿಕೊಂಡಿಲ್ಲವೆಂದು, ಈ ಮೂಲಕ 
1 ಘೋಷಿಸುತ್ತೇನೆ. 


ಸ್ಥಳ - ಮೈಸೂರು ಇಳಯ 
| NEE (ಶಶಿಕುಮಾರ.ಎಸ್‌) 
ಸಂಶೋಧಕರು 
ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ 
ಮೈಸೂರು ವಿಶ್ವವಿದ್ಯಾನಿಲಯ 


ಮಾನಸಗಂಗೋತ್ರಿ, ಮೈಸೂರು - 57೦೦೦6 


ಕೃತಜ್ಞತೆಗಳು 


“ರಾಮನಗರ ಜಲ್ಲೆಯ ದೇವಾಲಯಗಳ ಸಾಂಸ್ಕೃತಿಕ ಅಧ್ಯಯನ” ಎಂಬ ವಿಷಯದ 
ಬಗ್ಗೆ ಸಂಶೋಧನೆ ಕೈಗೊಳ್ಳಲು ಸೂಕ್ಷ ಮಾರ್ಗದರ್ಶನವನ್ನು ಸೀಡಿ ಪ್ರೋತ್ಸಾಹಿಸಿದ ನನ್ನ 
ಮೊಜ್ಯ ಗುರುಗಳಾದ ಡಾ.ಕೆ.ಪ್ರಭು. ಸಹಾಯಕ ಪ್ರಾಧ್ಯಾಪಕರು ಹಾಗೂ ಅಧ್ಯಕ್ಷರು 
ಅವರಿಗೆ ಹೃದಯ ಪೂರ್ವಕವಾಗಿ ಕೃತಜ್ಞತೆಯನ್ನು ಸಣ್ಲಸುತ್ತೇನೆ. 


ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ 
ಅಧ್ಯಯನ ವಿಭಾಗದಲ್ಲ ಸಂಶೋಧನೆ ನಡೆಸಲು ಸಹಕಾರ ಮತ್ತು ಸೂಕ್ತ ಸಲಹೆ ನೀಡಿದ 
ಗುರ ಳಾದ ಸಹ ಪ್ರಾಧ್ಯಾಪಕರಾದ ಡಾ.ಜ.ಕರಿಯಪ್ಪ, ಹಾಗೂ ಸಹಾಯಕ 
ಪ್ರಾಧ್ಯಾಪಕರಾದ ಡಾ. ವಿ.ಶೋಛಾ ಅವರಿಗೂ ನನ್ನ ಕೃತಜ್ಞತೆಗಳು. 


ಈ ನನ್ನ ಸಂಶೋಧನಾ ಕಾರ್ಯವನ್ನು ನಡೆಸಲು ಅವಕಾಶ ನೀಡಿದ ಮೈಸೂರು 
ವಿಶ್ವವಿದ್ಯಾನಿಲಯಕ್ಕೆ ನನ್ನ ಹೃದಯಪೂರ್ವಕ ನಮಸ್ಥಾರಗಳು. 


ವಿಭಾಗದ ನಿವೃತ್ತ ಪ್ರಾಧ್ಯಾಪಕರುಗಳಾದ ಪ್ರೊ.ಎಂ.ವಿ.ಕೃಷ್ಣಪ್ಪ, 
ಪ್ರೊ.ಎಂ.ಪಿ.ಮಹದೇವಯ್ಯ, ಪ್ರೊ.ಎನ್‌.ಎಸ್‌.ರಂಗರಾಜು ಹಾಗೂ ಪ್ರೊ.ಎಂ.ಎಸ್‌. 
ಕೃಷ್ಣಮೂರ್ತಿ ಯವರಿಗೆ ನನ್ನ ಕೃತಜ್ಞತೆಗಳು. ನನ್ನ ಸಂಶೋಧನೆಗೆ ಸಲಹೆ ia ಡಾ. 
ಲ್ಪಪಿಳ್ಚೈೆ ಅಯ್ಯಂಗಾರ್‌, ಪ್ರಭಾರ ಕುಲಸಚಿವ (ಪರೀಕ್ಷಾಂಗ), ಕರ್ನಾಟಕ ರಾಜ್ಯ ಮುಕ್ತ 
ವಿಶ್ಷ ವಿದ್ಯಾನಿಲಯ, ಮುಕ್ತಗಂಗೋತ್ರಿ, ಮ್ಯಸೂರು ಅವರಿಗೂ ನನ್ನ ಕೃತಜ್ಞತೆಗಳು. 


ವಿದ್ಯಾಭ್ಯಾಸ ಮತ್ತು ಸಂಶೋಧನೆಗೆ ಪ್ರೇರಣಿ ನೀಡಿದಂತಹ ನನ್ನ ಅಣ್ಣನವರಾದ 
ಡಾ.ಎಸ್‌.ಕೆ.ದೇವೇಗೌಡರವರಿಗೂ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಸುತ್ತೇನೆ. 


ನನ್ನ ಸಂಶೋಧನಾ ಕ್ಷೇತ್ರ ಕಾರ್ಯದಲ್ಲ ಸಹಾಯ ಮಾಡಿದ ಮಿತ್ರರಾದ 


ಮಧುಸೂಧನ್‌.ಎಂ.ಎನ್‌. ಶಶಿಶೇಖರ.ಎಸ್‌.. ವಿಶೇಷವಾಗಿ ಧನ್ಯವಾದ ಸಲ್ಲಸುತ್ತೇನೆ. 


Kl 


ವಿಭಾಗದ ಸಂಶೋಧನಾ ಸಹಾಯಕರಾದ ಡಾ.ಕೆ.ಎಸ್‌. ಬೆಟ್ಟಪ್ಪ. ಮತ್ತು ಸಂಶೋಧನಾ 
ಕಾರ್ಯಕ್ಕೆ ಸಲಹೆ ನೀಡಿದ ವಿಭಾಗದ ಡಾ.ಹೆಚ್‌.ಎನ್‌.ಕಾಳಸ್ಥಾಮಿ, ಹಾಗೂ ಕೇಂದ್ರ 
ಶಾಸನತಜ್ಜರಾದ ಅನಿಲ್‌ವರಿಗೂ, ಅಲ್ಲದೇ ನನ್ನ ಸಂಶೋಧನಾ ಕಾರ್ಯಕಣ್ಥೆ ಸಹಾಯ 


ಮಾಡಿದ ಗೀತಾ, ಪಿ. ಜಯಶ್ರೀ.ಎನ್‌. ಇವರಿಗೂ ನನ್ನು ಧನ್ಯವಾದಗಳು. 


ಕಛೇರಿ ಸಿಬ್ಬಂದಿಯವರಾದ ಶ್ರೀಮತಿ ಉಷಾಗಣೀಶ್‌, ಇವರುಗಳಿಗೆ 
ಅಭಾರಿಯಾಗಿರುತ್ತೇನೆ. ಹಾಗೂ ವಿಭಾಗದ ಶಿವರಾಜು, ಅಲ್ಲದೇ ನನ್ನ ಸಂಶೋಧನಾ 
ಮಿತ್ರರಾದ ಡಾ.ಉಮೇಶ.ಸಿ.ಜ.. ಡಾ.ಬೈರಪ್ಪ, ಎಂ.ಜ.. ಡಾ.ಸನತ್‌ ಕುಮಾರ್‌, ಉಮಾ, 
ಶಶಿಧರ.ಸಿ.ಎ. ಸುರೇಶ, ಚಂದ್ರಯ್ಯ, ಅನಿಲ್‌, ಕುಮಾರಸ್ವಾಮಿ, ನಿಂಗನಾಯ್ದ,ಸಿ.. ಕೆಂಡಮ್ಮ, 
ಶಾಂತರಾಜು,ಎಂ., ಪಶ್ಛೇತ.ಸಿ, ಜಗನ್ನಾಥ ಮತ್ತು ವಿಭಾಗದ ಇತರೆ ಎಲ್ಲ 
ಸಂಶೋಧಕರುಗಳಗೆ ನನ್ನ ಕೃತಜ್ಞತೆಗಳು. 


ನನ್ನ ಸಂಶೋಧನಾ ಕಾರ್ಯವನ್ನು ನಡೆಸಲು ಸಹಾಯ ಮಾಡಿದ ಮೈಸೂರು 
ವಿಶ್ವವಿದ್ಯಾನಿಲಯದ ಕೇಂದ್ರ ಗ್ರಂಥಾಲಯ, ಮಾನಸಗಂಗೋತ್ರಿ, ಮ್ಯಸೂರು. ಭಾರತೀಯ 
ುರಾತತ್ಯ ಇಲಾಖೆಯ ಗ್ರಂಥಾಲಯ, ಕರ್ನಾಟಕ ಸರ್ಕಾರ ಪ್ರಾಚ್ಯವಸ್ತು ಸಂಗ್ರಹಾಲಯ 
ಮತ್ತು ನಿರ್ದೇಶನಾಲಯದ ಗ್ರಂಥಾಲಯ ಹಾಗೂ ಈ ಎಲ್ಲಾ ಗ್ರಂಥಾಲಯಗಳನ್ನು ನನ್ನು 
ಸಂಶೋಧನೆಗೆ ಅಪಾರವಾಗಿ ಬಳಸಿಕೊಂಡಿದ್ದೇನೆ. ಇದಕಾಗಿ ನನಗೆ ಅವಕಾಶ ನೀಡಿದ ಎಲ್ಲಾ 
]ಂಥಾಲಯದ ಮುಖ್ಯಸ್ಥರುಗಳಗೆ ಅಭಾರಿಯಾಗಿದ್ದೇನೆ. 


ನನ್ನ  ಶ್ರೇಯೋಭವೃದ್ಧಿಗಾಗಿ ಶ್ರಮಿಸಿದ ತಂದೆತಾಯಿಗಳಾದ ಶ್ರೀ 
ಿ.ಹೆಚ್‌.ಶಿವಣ್ಣೇಗೌಡ ಮತ್ತು ಶ್ರೀಮತಿ ನಿಂಗಮ್ಮ ಇವರಿಗೂ ನಾನು ಚಿರುಯಣಿಯಾಗಿದ್ದೇನೆ. 
ಗೂ ನನ್ನ ಏಳಗೆಯನ್ನು ಸದಾ ಬಯಸುವ ಅಣ್ಣನವರಾದ ಎಸ್‌. ಕಾಳೇಗೌಡ ಮತ್ತು 
ಅತ್ತಿಗೆಯವರಾದ ಎಸ್‌. ಶ್ರುತಿ ಹಾಗೂ ಅಕ್ಕನವರಾದ ಹೇಮಾವತಿ.ಎಸ್‌ ಮತ್ತು 
ಭಾವನವರಾದ ಪಧ್ಯನಾಭ್‌.ಪಿ.ರವರಿಗೆ ತುಂಬು ಹೃದಯದ ಧನ್ಯವಾದಗಳು. 


 ಡಾ.ಸಿ.ಶ.ಲೋಕೇಪ, ಡಾ.ರೋಹಿತಕೇಪಶ್ನರ್‌, ಡಾ.ಬ.ಸಿ.ಸುರೇಶ್‌, ಡಾ.ಎಮ್‌.ಎನ್‌ 
ಕುಮಾರ್‌, ಡಾ.ಮಾಂಟೆಅ೦ಗು, ಡಾ.ಸುರೇಶ್‌, ಅವರುಗಳಗೆ ನನ್ನ ಕೃತಜ್ಞತೆಗಳು. ಆತ್ಮೀಯ 
ಕಿಯರಾದ ಡಾ.ರಮೇಶ್‌.ಕೆ.ಜೆ. ಕೆ.ಟ.ಸಂದೀಪ್‌, ಕೇಶವಮೂರ್ತಿ.ಸಿ. ಎಸ್‌.ಕೃಷ್ಣೇಗೌಡ. 
ರುಣಕುಮಾರ.ಎಚ್‌.ಎನ್‌. ಶಿವಕುಮಾರ.ಸಿ.ಎಂ., ಧರ್ಮರಾಜ್‌ ಎಸ್‌.ಎಲ್‌., ರಘುನಂದನ್‌, 
ಶಯಾನಂದ.ಕೆ.ಜೆ, ಮಹದೇವ.ಬ.ಕೆ. ಹೇಮಂತ್‌ಕುಮಾರ್‌ ಹಾಗೂ ನನ್ನ ಬಂಧು- 
ಬಾಂಧವರಿಗೂ ತುಂಬು ಹೃದಯಪೂರ್ವಕ ಕೃತಜ್ಞತೆಗಳು. 


ಈ ಮಹಾಪ್ರಬಂಧವನ್ನು ಅಚ್ಚುಕಟ್ಲಾಗಿ ಬೈಂಡಿಂಗ್‌ ಮಾಡಿಕೊಟ್ಟಂತಹ ಶ್ರೀ 
ಜಯಲಕ್ಷ್ಮಿ ಪ್ರಿಂಟರ್ಪ್‌ನ ಶ್ರೀ ರಂಗನಾಥ್‌.ಎಸ್‌.ಎ ಮತ್ತು ಶ್ರೀಮತಿ ತನುಜ.ಕೆ ಅವರಿಗೂ 


ad 


ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಕ್ಷೇತ್ರಕಾರ್ಯವನ್ನು ಮಾಡುವಾಗ ದೇವಾಲಯಗಳ 


ಯಾಚಿತ್ರ ತೆಗೆಯಲು ಅವಕಾಶ ಮಾಡಿಕೊಟ್ಟ ಭಾರತೀಯ ಪುರಾತತ್ವ ಇಲಾಖೆ ಸಿಬ್ಬಂದಿ 
ರ್ಗದವರಿಗೂ ಹಾಗೂ ರಾಮನಗರ ಜಲ್ಲೆಯ ದೇವಾಲಯಗಳ ಅರ್ಚಕರುಗಳಗೂ ಮತ್ತು 
ಮಸ್ಥರಿಗೂ ಹಾಗೂ ಇನ್ನುಆದ ಎಲ್ಲ ನನ್ನು ಬಂದು-ಬಾಂಧವರು ಹಾಗೂ ಸ್ನೇಹಿತರೆಲ್ಲರಿಗೂ 
ಶನ್ಯವಾದಗಳನ್ನು ಅರ್ಪಿಸುತ್ತೇನೆ. 


4 


(ಶಶಿಕುಮಾರ, ಎಸ್‌.) 


ಪ್ರಸ್ತಾವನೆ 


ರಾಜಕೀಯ ಇತಿಹಾಸ ಮತ್ತು ಪ್ರಾಚೀನ 
ಆಡಳತ ವಿಭಾಗಗಳು 


ಶಾಸನೋಕ್ತ ದೇವಾಲಯಗಳು 


ದೇವಾಲಯಗಳ ಕಲೆ ಮತ್ತು ವಾಸ್ತುಶಿಲ್ಲ 
* ಶೈವ ದೇವಾಲಯಗಳು 
* ವೈಷ್ಣವ ದೇವಾಲಯಗಳು 
* ಶಾಕ್ತ ದೇವಾಲಯಗಳು 
* ಜೈನ ಬಸದಿಗಳು 


ದೇವಾಲಯಗಳ ಮೂರ್ತಿ ಶಿಲ್ಪಗಳು 
ದೇವಾಲಯಗಳ ಸಾಂಸ್ಕೃತಿಕ ಕೊಡುಗೆಗಳು 


ಸಮಾರೋಪ 2983 - 306 


' ಪರಾಮರ್ಶನ ಗ್ರಂಥಗಳು 


ದೇವಾಲಯಗಳ ಪಟ್ಟ 


ಎಂ.ಎ.ಆರ್‌ 


ಎ.ಕ.ಸಂ. 


ಕ.ಶಾ.ಸಾಂ.ಅ 


ಕ.ವಿ.ವಿ. ಕೋ 


ಶಾ.ಸಂ. 


ಸಂಕ್ಷೇಪಗಳು 
ಮೈಸೂರು ಆರ್ಕೀಯಾಲಜಕಲ್‌ ರಿಪೋರ್ಟ್‌ 
ಎಪಿಗ್ರಾಫಿಯಾ ಕರ್ನಾಟಕ, ಸಂಪುಟಗಳು 
ಕನ್ನಡ ಶಾಸನಗಳ ಸಾಂಸ್ಥೃತಿಕ ಅಧ್ಯಯನ 
ಕನ್ನಡ ವಿಷಯ ವಿಶ್ವಕೋಶ 
ಶಾಸನ ಸಂಖ್ಯೆ 
ಪುಟ ಸಂಖ್ಯೆ 
ಚಿತ್ರ ಸಂಖ್ಯೆ 
ಚನ್ನಪಟ್ಟಣ 
ಕನಕಪುರ 
ಮಾಗಡಿ 


ರಾಮನಗರ 


ಅಧ್ಯಾಯ-! 
ಪ್ರಸ್ತಾವನೆ 


ಸಂಸ್ಕೃತಿಯ ಬೆಳವಣಿಗೆಯಲ್ಲ ಭೌಗೋಳಕ ಪರಿಸರ, ನೈಸರ್ಗಿಕ ಸಂಪತ್ತು. ಹವಾಗುಣ 
ಪ್ರಮುಖ ಪಾತ್ರ ವಹಿಸುತ್ತವೆ. ಇವುಗಳೇ ಒಂದು ಸಂಸ್ಕೃತಿಯ ರೂಪುರೇಷೆಗಳ ಬೆಳವಣಿಗೆಗೆ 
ಭದ ಬೇರು. ಈ ಭೌಗೋಳಕ ಪರಿಸರವು ಮಾನವನ ಜೀವನ ಮಟ್ಟ. ಆರ್ಥಿಕ ಪರಿಸ್ಥಿತಿಯನ್ನು 
ಸದೃಢವಾಗುವಂತೆ ಮಾಡಿದೆ. ಇದು ಮುಂದೆ ಒಂದು ರಾಜ್ಯ ಅಥವಾ ರಾಜಮನೆತನಗಳ 
ಉನ್ನತಿಗೆ ಕಾರಣವಾಗಿದೆ. ಒಂದು ಉತ್ತಮ ಭೌಗೋಳಕ ಪರಿಸರದಲ್ಲ ರಾಜಮನೆತನಗಳು 
ನೆಲೆಸಿ ಅಲ್ಲ ರಾಜಕೀಯ ಮತ್ತು ಸಾಂಸ್ಕೃತಿಕವಾಗಿ ಬೆಳವಣಿಗೆಯನ್ನು ಸಾಧಿಸಿವೆ ಹಾಗೂ 
ಅಲ್ಲಿಯೇ ಸಾಂಸ್ಕೃತಿಕ ಚಟುವಟಕೆಗಳನ್ನು ಸಹ ನಡೆಸಿವೆ. ಇಂತಹ ಸಾಂಸ್ಕೃತಿಕ 
ಚಟುವಟಕೆಗಳಕಲ್ಲ ದೇವ, ದೇವತೆಗಳ ಆರಾಧನೆಗಾಗಿ ದೇವಾಲಯಗಳ ನಿರ್ಮಾಣ ಮಾಡಿ ಕಲೆ 
ಮತ್ತು ವಾಸ್ತುಶಿಲ್ಪವನ್ನು ಬೆಳೆಸಿರುವುದಕ್ಕೆ ನಮಗೆ ಇಂದಿಗೂ ಕಂಡುಬರುವ ದೇವಾಲಯಗಳೇ 
ಮುಖ್ಯ ಸಾಕ್ಷಿ. ಇವುಗಳ ನಿರ್ಮಾಣ ಕೇವಲ ಪೂಜಾಕಾರ್ಯಕ್ಷೆ ಮೀಸಲರದೇ ರಾಜಕೀಯ, 
ನ್ಯಾಯ. ಶಿಕ್ಷಣ, ಆರ್ಥಿಕ, ಸಾಮಾಜಕ ಮುಂತಾದ ವಿಷಯಗಳ ಮೇಲೆ ತಮ್ಮ ಪ್ರಭಾವ 
ಜೀರಿರುವುದನ್ನು ಶಾಸನಗಳು ನಿರೂಪಿಸಿವೆ. ಕರ್ನಾಟಕದ ಇತಿಹಾಸದಲ್ಲ ಕಲೆ ಮತ್ತು 
ವಾಸ್ತುಕಿಲ್ಲ ಸಂಸ್ಕೃತಿ ಒಂದು ಚರ್ಚಿತವಾದ ವಿಷಯವಾಗಿದೆ. ಏಕೆಂದರೆ, ಪ್ರಸ್ತುತ ಸಮಾಜವು 
ನಿರಂತರ ಬದಲಾವಣೆಗೆ ಒಳಗಾಗುತ್ತಿದೆ. ನಗರೀಕರಣ, ಜಾಗತೀಕರಣ, ವೈಜ್ಞಾನಿಕ ಕ್ಷೇತ್ರಗಳ 
ಪ್ರಭಾವದಿಂದ ಮಾನವನ ಆಲೋಚನಾ ವಿಧಾನ ಬದಲಾಗಿ ನೂತನ ಜೀವನದ ಕಡೆಗೆ 
ವಾಲುತ್ತಿದ್ದಾನೆ. ಇಂತಹ ಸಂಧರ್ಭದಲ್ಲ ಮಾನವನ ನಿರ್ಲಕ್ಷ್ಯ ಮನೋಭಾವದಿಂದ ನಮ್ಮ 
ಪ್ರಾಚೀನ ಕಾಲದಿಂದಲೂ ಉಳದುಬಂದ ಸಂಸ್ಕೃತಿಯ ಪ್ರತೀಕವಾದ ದೇವಾಲಯಗಳು, 
ಮೂರ್ತಿಶಿಲ್ಲಗಳು. ಶಾಸನಗಳು. ಸ್ಕಾರಕ ಶಿಲ್ಪಗಳು ಅವಸಾನದತ್ತ ಸಾಗುತ್ತಿವೆ. ಇತಿಹಾಸ ಮತ್ತು 
ಸಂಸ್ಥೃತಿಯ ರಚನೆಯಲ್ಲ ದೇವಾಲಯಗಳು ಚಿರಸ್ಥಾಯುಯಾಗಿದ್ದು, ಅವುಗಳ ಸಂಶೋಧನೆ 
ಮತ್ತು ನಿಯಮಬದ್ಧವಾದ ಅಧ್ಯಯನದ ಮೂಲಕ ಅಪೂರ್ವವಾದ ಮೌಲ್ಯ ಆಧಾರಗಳು 
ಮತ್ತು ಅವುಗಳ ವೈಶಿಷ್ಟ್ಯಗಳನ್ನು ಬೆಳಕಗೆ ತ೦ದು ದಾಬಅಸುವ ಅಗತ್ಯವಿದೆ. 


ಪ್ರಸ್ತುತ ದಿನಗಳಲ್ಲ ನಿಬರವಾದ ಭೌಗೋಳ೪ಕ ಪ್ರದೇಶವಾದ ಒಂದು ತಾಲೂಕು ಅಥವಾ 
ಜಲ್ಲೆಯನ್ನು ಕೇಂದ್ರವಾಗಿಟ್ಟುಕೊಂಡು ಆ ಪ್ರದೇಶದ ಅಧ್ಯಯನ ಸರ್ವಸಾಮಾನ್ಯವಾದ 


ಸಂಗತಿಯಾಗಿದೆ. 2೦೦7 ಆಗಸ್ಟ್‌ 23ರಂದು ಒಂದು ಹೊಸ ಜಲ್ಲೆಯಾಗಿ ರೂಪುಗೊಂಡ 
1 


ರಾಮನಗರವು ತನ್ನದೇ ಆದ ವಿಶಿಷ್ಟ ಸಂಸ್ಥೃತಿಯನ್ನು ಹೊಂದಿದೆ. ಈ ಸಂಸ್ಥೃತಿಯಲ್ಲನ ಒಂದು 
ಭಾಗವಾದ ದೇವಾಲಯಗಳ ಬದ್ದೆ ವಿಶೇಷವಾಗಿ "ರಾಮನಗರ ಜಲ್ಲೆಯ ದೇವಾಲಯಗಳ 
ಸಾಂಸ್ಕೃತಿಕ ಅಧ್ಯಯನ" ಎಂಬ ಶೀರ್ಷಿಕೆಯಡಿಯಲ್ಲ ಮಹಾಪ್ರಬಂಧವನ್ನು ಕೈಗೊಂಡಿದ್ದು ಈ 
ಭಾಗದ ದೇವಾಲಯಗಳ ಸಾಂಸ್ಕೃತಿಕ ಅಧ್ಯಯನಕ್ಕೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. 


ಭೌಗೋಳಕ ಲಕ್ಷಣಗಳು 


ಒಂದು ಪ್ರದೇಶದ ಇತಿಹಾಸವನ್ನು ತಿಆಯುವ ನಿಟ್ಟನಲ್ಲ ಆ ಪ್ರದೇಶದ ಭೌಗೋಳಕ 
ಲಕ್ಷಣಗಳು ಪ್ರಮುಖವಾದ ಪ್ರಭಾವವನ್ನು ಜೀರುತ್ತವೆ. ಯಾವುದೇ ಒಂದು ಸಂಸ್ಕೃತಿಯು 
ಅಭವೃದ್ಧಿಗೊಳ್ಳಲು ಆ ಪ್ರದೇಶದ ವಾತಾವರಣ ಮತ್ತು ಮೇಲ್ಮೈ ಲಕ್ಷಣಗಳು, ಅಲ್ಲನ 
ಭೌಗೋಳಕ ಪರಿಸರ. ನೈಸರ್ಗಿಕ ಸಂಪನ್ಮೂಲಗಳು ಪ್ರಮುಬವಾಗಿರುತ್ತವೆ. ಈ ಹಿನ್ನಲೆಯಲ್ಲಿ 
ರಾಮನಗರ ಜಲ್ಲೆಯ ಭೌಗೋಳಕ ಲಕ್ಷಣಗಳ ಸಂಕ್ಷಿಪ್ತ ಪರಿಚಯದ ಅವಶ್ಯಕತೆ ಇದೆ. 


ರಾಮನಗರ ಜಲ್ಲೆಯು ಕರ್ನಾಟಕದ ಜಲ್ಲೆಗಳಲ್ಲ ಒಂದಾಗಿದ್ದು ಈ ಜಲ್ಲೆಯು ಮೊದಲು 
ಬೆಂಗಳೂರು ಗ್ರಾಮಾಂತರ ಜಲ್ಲೆಗೆ ಸೇರಿದ್ದು, 2೦೦7 ಆಗಸ್ಟ್‌ 23ರಂದು ಹೊಸ ಜಲ್ಲೆಯಾಗಿ 
ರೂಪುಗೊಂಡಿತು. ಈ ಜಲ್ಲೆಯು ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರು ಕೇಂದ್ರದಿಂದ 
ನೈರುತ್ಯ ದಿಕ್ಕೆ 5೦ ಕಿ.ಮೀ. ದೂರದಲ್ಲದೆ. ಈ ಜಲ್ಲೆಯ ಪೂರ್ಮಕ್ಷೆ ಬೆಂಗಳೂರು. ಬೆಂಗಳೂರು 
ಗ್ರಾಮಾಂತರ, ಉತ್ತರಕ್ಕೆ ತುಮಕೂರು. ನೈರುತ್ಯಕ್ಕೆ ಮಂಡ್ಯ, ದಕ್ಷಿಣಕ್ಕೆ ಚಾಮರಾಜನಗರ 
ಹಾಗೂ ತಮಿಳುನಾಡಿನ ಗಡಿಭಾಗಗಳಂದ ಸುತ್ತುವರೆದಿದೆ. ಪ್ರಸ್ಲುತ ರಾಮನಗರ ಜಲ್ಲೆಯು 
ರಾಮನಗರ, ಚನ್ನಪಟ್ಟಣ. ಮಾಗಡಿ. ಕನಕಪುರ ಎಂಬ ನಾಲ್ಲು ತಾಲೂಕುಗಳು. 18 ಹೋಬಳಿ. 
ಮತ್ತು 8೨೭ ಗ್ರಾಮಗಳನ್ನು ಹೊಂದಿದೆ.' 


ರಾಮನಗರ ಜಲ್ಲೆಯು ಕರ್ನಾಟಕದ ದಕ್ಷಿಣ ಭಾಗದಲ್ಲದ್ದು ಪೂರ್ವದಿಂದ 77°.೦೦' 


ರಿಂದ 77”.4೦' ಅಕ್ಷಾಂಶ ಹಾಗೂ ಉತ್ತರಕ್ಕೆ 12”.10' ರಿಂದ 13”.10' ರೇಖಾಂಶವನ್ನು 
ಹೊಂದಿದೆ. ರಾಜ್ಯದ ಒಟ್ಟು ಭೌಗೋಆಕ ಪ್ರದೇಶದಲ್ಲ 1.85% ಭೂ ಪ್ರದೇಶವನ್ನು ಹೊಂದಿರುವ 
ಇದು ರಾಜ್ಯದ 27ನೇ ಜಲ್ಲೆಯಾಗಿದೆ. 3576 ಚದರ ಕಿಲೋಮೀಟರ್‌ ಭೂವಿಸ್ತೀರ್ಣವನ್ನು 
ಹೊಂದಿರುವ ಈ ಪ್ರದೇಶ ಸಮುದ್ರ ಮಟ್ಟದಿಂದ ಸರಾಸರಿ 8೦೦ ಮೀಟರ್‌ ಎತ್ತರದಲ್ಲದೆ. 


ಜನಸಂಖ್ಯೆ:- 2೦1ರ ಜನಸಂಖ್ಯಾ ಅಂಕಿಅಂಶಗಳ ಪ್ರಕಾರ ಈ ಜಲ್ಲೆಯಲ್ಲ ಒಬ್ಬಾರೆ 
10,82,73೨ರಷ್ಣು ಜನಸಂಖ್ಯೆಯುದೆ. ಜನಸಾಂದ್ರತೆಯು ಪ್ರತಿ ಚದರ ಕಿ.ಮೀ.ಗೆ 3೦3 
ನಿವಾಸಿಗಳನ್ನು ಹಂಚಕೆ ಮಾಡಲಾಗಿದೆ. ೭2೦೦1 ರಿಂದ 2೦11ರ ಜನಸಂಖ್ಯಾ ಬೆಳವಣಿಗೆಯನ್ನು 
ಗಮನಿಸಿದಾಗ 5೦.೦6% ಬೆಳವಣಿಗೆಯಾಗಿದೆ. ಪುರುಷರ ಮತ್ತು ಮಹಿಕೆಯ ಲೈಂಗಿಕ 
ಸಮಾನತೆಯಲ್ಲ ಪ್ರತಿ ಸಾವಿರ ಪುರುಷರಿಗೆ ೨76 ಮಹಿಕೆಯರನ್ನು ಕಾಣಬಹುದು. ಒಬ್ಬಾರೆ 
ಜನಸಂಖ್ಯೆಯಲ್ಲ 5,24,6೨4 ಪುರುಷರು, 5,೦5,85೭ ಮಹಿಳೆಯರನ್ನು ಹೊಂದಿದೆ. 


ಜಲ್ಲೆಯ ಗ್ರಾಮೀಣ ಮತ್ತು ನಗರ ಜನಸಂಖ್ಯೆಯ ಹಂಚಿಕೆಯನ್ನು ಗಮನಿಸಿದಾಗ 
ಒಲ್ದಾರೆ 8,15,386 (75.3%) ಗ್ರಾಮೀಣದಲ್ಲೂ, 2,67,353 ರಷ್ಟು (24.6೨%) ನಗರದಲ್ಲೂ 


ವಾಸಿಸಲ್ಪಟ್ಲದ್ದಾರೆ. ಸಾಕರತೆಯಲ 65.೭೦೦೫ ಗಾಮೀಣದಲ ಹಾಗೂ ನಗರದಲ 81.6೦%ರಷ್ಟು 
[XR A) ಟು [se] Ns [se [ee 


ಹಂಚಿಕೆಯಾಗಿದೆ. 


ನೀರಾವರಿ: ರಾಮನಗರ ಜಲ್ಲೆಯಲ್ಲ ತ್ರಿಭುಜಾಕೃತಿಯ ಮಾದರಿಯ ನದಿ, ಹಳ್ಳಗಳು 
ಹರಿಯುವುದನ್ನು ಕಾಣಬಹುದು. ಇತಿಹಾಸಕಾರರು ಮತ್ತು ಭೂಗೋಳಶಾಸ್ತ್ರಜ್ಞರು ಈ ಜಲ್ಲೆಯು 
ಬೆಟ್ಟಗುಡ್ಡಗಳ ಹಳ್ಳಕಣಿವೆಗಳ ಜೀಡಾಗಿತ್ತು ಎಂದು ಅಭಪ್ರಾಯ ಪಟ್ಪದ್ದಾರೆ. ವಾರ್ಷಿಕವಾಗಿ 
ಏಳೆಂಟು ತಿಂಗಳುಗಳ ಕಾಲ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು ಬೆಳೆದು ನಿಂತ 
ಮರಗಿಡಗಳು ವನ್ಯಸಂಪತ್ತಿನಿಂದಲೂ ತುಳುಕಾಡುತ್ತಿದ್ದ ಈ ಭಾಗಕ್ಕೆ ಒಂದು ಕಾಲದಲ್ಲ ದಕ್ಷಿಣ 
ಮಲೆನಾಡು ಎನ್ನಲಾಗುತ್ತಿತ್ತು.” ಹೀಗಾಗಿ ಈ ಪ್ರದೇಶದ ವ್ಯವಸಾಯಕ್ಕೆ ಕೆರೆಗಳು 


ಪ್ರಮುಖವಾಗಿವೆ. 


ನದಿಗಳು: ಇಲ್ಲ ಪಮುಬವಾಗಿ ಕೇಣ್ವ. ಅರ್ಕಾವತಿ. ಚಿಕ್ಷಹೊಳೆ, ವೃಷಭಾವತಿ, ಸುವರ್ಣಮುಸ, 
ಶಿಂಷಾ, ದೊಡ್ಡಹಳ್ಳ, ಭಾರ್ಗವತಿ ನದಿ, ಹೊಳೆಗಳು ಹರಿಯುತ್ತಿದ್ದು ಪ್ರಸ್ಲುತದಲ್ಲ ಕೆಲವು ನದಿ. 
ಹೊಳೆಗಳು ಬತ್ತಿಹೋಗಿವೆ. ಹಾಗೂ ಸುವರ್ಣಮು, ವೃಷಭಾವತಿ ನದಿಗಳು ನಗರೀಕಣದ 
ಪ್ರಕ್ರಿಯೆಯುಂದಾಗಿ ಒಳಚರಂಡಿ ಮತ್ತು ಕೈಗಾರಿಕಾ ತ್ಯಾಜ್ಯದಿಂದ ಮಲಅನವಾಗಿರುವುದನ್ನು 
ಕಾಣಬಹುದು. ವ್ಯವಸಾಯಕ್ಕೆ ಅನುವು ಮಾಡಿಕೊಟ್ಟರುವ ಸುವಣಾವತಿ, ವೃಷಭಾವತಿ ಮತ್ತು 
ಅರ್ಕಾವತಿ ನದಿಗಳು ಸೇರಿ ಕನಕಪುರದಲ್ಲ ಸಂಗಮವಾಗಿ ಕಾವೇರಿ ನದಿಯನ್ನು ಸೇರುತ್ತವೆ 


ಶೇ ನದಿಗಳಗೆ ಸಂಬಂಧಿಸಿದಂತೆ ಕಣ್ಣನದಿಗೆ ಕಣ್ಣ ಅಣೆಕಟ್ಟು. ಚನ್ನಪಟ್ಟಣದಲ್ಲ 
ಅರ್ಕಾವತಿ ನದಿಗೆ ಅರ್ಕಾವತಿ-ಅಣೆಕಲ್ಟೆ. ಕನಕಮುರದಲ್ಲ. ಮಂಚಿನಬೆಲೆ ಅಣೆಕಟ್ಟೆ. 


ಶಿಂಷಾನದಿಯ ಇಗ್ದಲೂರು ಅಣೆಕಟ್ಟೆ (ಚನ್ನಪಟ್ಟಣ). ರಾಮನಗರದಲ್ಲ ಅರ್ಕಾವತಿ ನದಿಗೆ 


3 


ಭೈರಮಂಗಲ ಅಣಿಕಲ್ಲೆಯನ್ನು ನಿರ್ಮಾಣ ಮಾಡಲಾಗಿದೆ. ಈ ನದಿಗಳು ಇಲ್ಲನ ಕೆರೆ 
ಕಲ್ಲೆಗಳಗೆ ನೀರೊದಗಿಸುವ ಮೂಲಕ 38.೦೦೦ ಹೆಕ್ಷೇರ್‌ ಪ್ರದೇಶದ ವ್ಯವಸಾಯಕ್ಕೆ 
ಅನುಕೂಲವಾಗಿದೆ. ಒಲಾರೆ ಅತಿ ಹೆಚ್ಚು ಕೆರೆಗಳು ಚನ್ನಪಟ್ಟಣದಲ್ಲದ್ದು (4151) ಚನ್ನಪಟ್ಟಣ 

[x] ಚ [x] [ae a) [x 
ತಾಲೂಕು ಮೊದಲ ಸ್ಥಾನವನ್ನು ಪಡೆದರೆ, ಎರಡನೇ ಸ್ಥಾನದಲ್ಲ ಮಾಗಡಿಲಯುದೆ (3714). 
ಕಾಲುವೆ ನೀರಾವರಿಯಲ್ಲ ಕನಕಪುರ ತಾಲೂಕು ಮುಂದಿದೆ. ಈ ರೀತಿಯಲ್ಲ ರಾಮನಗರ 
ಜಲ್ಲೆಯ ಕಾಲುವೆ, ಕೆರೆ, ತೆರೆದ ಬಾವಿ. ಕೊಳವೆ ಬಾವಿಗಕ ಮೂಲಕ ವ್ಯವಸಾಯಕ್ಕೆ 
ನೀರೊದಗಿಸುತ್ತವೆ." 


ಕೃಷಿ: ಕೃಷಿ ಇಲ್ಲನ ಪ್ರಾಥಮಿಕ ಮತ್ತು ಪ್ರಾಚೀನ ಉದ್ಯೋಗಗಳಲ್ಲ ಒಂದಾಗಿದೆ. ಇಲ್ಲನ ಜನರಿಗೆ 
ಕೃಷಿಯೇ ಜೀವನಾಧಾರದ ಮುಖ್ಯ ಬಸುಬಾಗಿದೆ. ರಾಗಿ, ಭತ್ತ. ಮೆಕ್ಕೆ ಜೋಳ, ಕಡಲೆಕಾಲು, 
ಸೂರ್ಯಕಾಂತಿ ಮತ್ತು ಕಬ್ಬು ಇಲ್ಪ್ಲನ ಪ್ರಮುಖ ಬೆಕೆಗಳಾಗಿದ್ದು. ಜಲ್ಲೆಯ ಪಶ್ಚಿಮ ಭಾಗದ 
ಚನ್ನಪಟ್ಟಣ. ಕನಕಪುರದ ಕೆಲಭಾಗಗಳಲ್ಲ ಯಥೇಚ್ಛವಾಗಿ ಬೆಳೆಯುವುದನ್ನು 
ಕಾಣಬಹುದಾಗಿದೆ. ಹಾಗೆಯೇ ಉತ್ತರ ಮತ್ತು ಪೂರ್ವಭಾಗದ್ಲ ತೋಟಗಾರಿಕೆ 
ಪ್ರಸಿದ್ಧವಾಗಿದ್ದು ಮಾವು, ಬಾಳೆಹಣ್ಣು, ಅನಾನಸ್‌, ಪಪ್ಪಾಯಿ, ಸಪೋಟ, ದ್ರಾಕ್ಷಿ ಬೆಳೆಗಳು 
ಪ್ರಮುಬವಾಗಿದೆ. ಅಲ್ಲದೇ ತರಕಾರಿ ಬೆಳೆಗಳಾದ ಠರುಳ್ವ. ಮೆಣಸಿನಕಾಯು. ಟೊಮಾಟೋ 
ಬೆಳೆಗಳನ್ನು ಸಹ ಕಾಣಬಹುದು. ಇಲ್ಪನ ಪ್ರಮುಖ ವಾಣಿಜ್ಯ ಬೆಳೆ ರೇಷ್ಕಯಾಗಿದ್ದು. ಏಷ್ಕಾದ 
ರೇಷ್ಮೆ ಮಾರುಕಟ್ಟೆಗಳಲ್ಲಿ ರಾಮನಗರವು ಸಹ ಒಂದಾಗಿದೆ. ರೇಷ್ಕೆ ಬೆಳೆ ಹಾಗೂ 2೦೦೦ಕ್ಕೂ 
ಹೆಚ್ಚನ ರೇಷ್ಯೈ ನೇಯ್ಲೆಯ ಮನೆಗಳನ್ನು ಇಲ್ಲ ಕಾಣಬಹುದಾಗಿದೆ.” 


ಹವಾಮಾನ ಮತ್ತು ಮಳೆ: ಠ ಪ್ರದೇಶವು ಉತ್ತಮವಾದ ವಾತಾವರಣದಿಂದ ಕೂಡಿದ್ದು, 
ವೈಪರೀತ್ಯಗಳ೦ದ ಮುಕ್ತವಾಗಿದೆ. ಅಲ್ಲದೇ ಇದು ಒಣ ಉಷ್ಣವಲಯದ ಸವನ್ನಾ ಮಾದರಿಯ 
ವಾತಾವರಣದ ರೀತಿಯುದ್ದು ನಾಲ್ಲು ಮುಖ್ಯ ಖತುಗಳು ಪ್ರಮುಖವಾಗಿ ಕಂಡುಬರುತ್ತವೆ. 


ಚಳಗಾಲವು ಡಿಸೆಂಬರ್‌ನಿಂದ ಫೆಬ್ರವರಿಯವರೆಗೆ, ಬೇಸಿಗೆ ಕಾಲವು ಮಾರ್ಚ್‌ನಿಂದ 
ಮೇವರೆಗೆ ಇದ್ದು ನಂತರ ಮಳೆಗಾಲದಲ್ಲ ನೈರುತ್ಯ ಮಾನ್ಲೂನ್‌ ಮಾರುತಗಳು ಜೂನ್‌ ಮತ್ತು 
ಸೆಫ್ಟೆಂಬರ್‌ವರೆಗೆ ಮುಂದುವರೆಯುತ್ತದೆ. ಈಶಾನ್ಯ ಮಾನ್ಫೂನ್‌ ಮಾರುತ ಕಾಲ 
ಅಕ್ಟೋಬರ್‌ನಿಂದ ನವೆಂಬರ್‌ ತಿಂಗಳವರೆಗೆ ಕಂಡುಬರುತ್ತದೆ. ಚಳಗಾಲದಲ್ಲ ತಂಪಾದ 
ವಾತಾವರಣವಿದ್ದು ಸ್ಪಷ್ಟ ನೀಅ ಆಕಾಶದಿಂದ ಕೂಡಿರುತ್ತದೆ. ಏಪ್ರಿಲ್‌ ಮತ್ತು ಮೇ 
ತಿಂಗಳುಗಕಲ್ಲ ಗಣನೀಯವಾಗಿ ಚಂಡ ಮಾರುತಗಳಂದ ಕೂಡಿರುತ್ತದೆ. ನೈರುತ್ಯ ಮಾನ್ಸೂನ್‌ 


ಮಾರುತಗಳ ಕಾಲದಲ್ಲ ಬಲವಾದ ಮತ್ತು ಸ್ಥಿರವಾದ ಮಾರುತಗಳಂದ ತೇವಾಂಶ ಮೋಡಗಳ 
ಮೂಲಕ ಮಳೆಯನ್ನು ಕಾಣಬಹುದು. ನಂತರದ ಈಶಾನ್ಯ ಮಾನ್ಸೂನ್‌ನಿಂದಾ ಅಕ್ಟೋಬರ್‌ 
ಕೂಡ ತೇವಾಂಶವುಳ್ಳ ಮಳೆಯ ಅವಧಿಯನ್ನು ಹೊಂದಿರುತ್ತದೆ. ಆದರೆ ಹೆಚ್ಚು 


ಮಳೆಯುರುವುದಿಲ್ಲ. ತಾಪಮಾನವೂ 16° ಸೆಲ್ತಯಸ್‌ನಿಂದ 33” ಸೆಲ್ರ್ತಯಸ್‌ 


a 


ಡುವೆ 
ಇರುತ್ತದೆ. ೭೦” ಬೇಸಿಗೆಯ ಕಾಲದಲ್ಲ ಸರಾಸರಿ 24° ಸೆಟ್ಪ್ಲಯಸ್‌ನಷ್ಟು ಉಷ್ಣತೆಯ 
ಹೊಂದಿರುತ್ತದೆ. ಎಪ್ರಿಲ್‌ ತಿಂಗಳನಲ್ಲ ಜಸಿಯ ತಾಪಮಾನ 27° ಸೆಲ್ತಯಸ್‌ 36” ಸೆಲ್ತಯಸ್‌ 
ಅತಿ ಹೆಚ್ಚನ ತಾಪಮಾನ ಸಹ ದಾಖಲಾಗಿದೆ. ಡಿಸೆಂಬರ್‌ನ ಚಳಗಾಲದಲ್ಲ 2 ಸೆಲ್ಪಯಸ್‌ 


ತಾಪಮಾನವಿದ್ದರೆ ಜನವರಿ ತಿಂಗಳಲ್ಲ 14 ಸೆಟ್ಲಯಸ್‌ನಿಂದ 11 ಸೆಲ್ತಯಸ್‌ನಷ್ಟು ಅತಿ 
ಕಡಿಮೆ ತಾಪಮಾನವನ್ನು ಕಾಣಬಹುದು. 


ರಾಮನಗರವು ಠಶಾನ್ಯ. ನೈರುತ್ಯ ಮಾನ್ಫೂನ್‌ ಮಾರುತಗಳಂದ ಸರಿಸುಮಾರು ೨15 
ಮಿ.ಮೀ.ನಷ್ಣು ಮಳೆಯನ್ನು ಪಡೆಯುತ್ತದೆ. ಈ ಭಾಗದ 6೦ ವರ್ಷಗಳ ಮಳೆಯ 
ದಾಖಲಾತಿಯ ಪ್ರಕಾರ ವಾರ್ಷಿಕವಾಗಿ 6೦ ದಿನಗಳ ಮಳೆಯನ್ನು ಈ ಭಾಗದಲ್ಲಿ 
ಜೀಳುವುದನ್ನು ಕಾಣಬಹುದು. ಎಂಟು ತಿಂಗಳನಲ್ಲ 3 ನಿರ್ಧಿಷ್ಟ ಅವಧಿಯಲ್ಲ ಮಳೆಯ 
ವಾತಾವರಣವಿದ್ದು, ದಕ್ಷಿಣ ಈಶಾನ್ಯ ಮಾರುತಗಳಂದ 34 ಮಳೆಯ ದಿನಗಳಲ್ಲ 49೨6 
ಮಿ.ಮೀಟರ್‌ ಮಳೆಯಾಗಿ ಗರಿಷ್ಠ 54%ರಷ್ಟು ಮೆ ಬದ್ದಿರುವುದು ಕಂಡುಬಂದಿದೆ. ಈಶಾನ್ಯ 
ಮಾರುತಗಳ ಮಳೆಯ ಕಾಲವು 14 ದಿನಗಳದ್ದು 241 ಮೀ.ಮೀಟರ್‌ ಮಳೆಯಾಗಿದೆ. 
ಸಾಮಾನ್ಯವಾಗಿ ನೈರುತ್ಯ ಮಾನ್ಸೂನ್‌ ಮಳೆಯ ಪ್ರಾರಂಭಕ ಕಾಲದಲ್ಲ ಮಳೆಯ ಪ್ರಮಾಣ 
ಕಡಿಮೆ ಇದ್ದು. ನಂತರದ 18 ದಿನಗಳಲ್ಲ 156 ಮಿ.ಮೀ. ಮಳೆಬದ್ದ ಪ್ರಮಾಣ ದಾಬಲಾಗಿದೆ. 
ರಾಮನಗರದಲ್ಲ ಆಗಸ್ಟ್‌, ಸೆಪ್ಲೆಂಬರ್‌ ಮತ್ತು ಅಕ್ಟೋಬರ್‌ ತಿಂಗಳುಗಳು ಅತ್ಯಂತ ಹೆಚ್ಚು 
ಮಳೆಬೀಳುವ ಕಾಲವಾಗಿದೆ. 


ಮಳ್ಳು: ರಾಮನಗರ ಜಲ್ಲೆಯ ಕೇಂದ್ರ ಭಾಗವು ಜೇಡಿಮಣ್ಣನ್ನು ಹೊಂದಿರುವುದು 
ಕಂಡುಬಂದಿದ್ದು, ಕಲ್ಲು ಮತ್ತು ಮಣ್ಣುಗಕ ಸಂಯೋಜನೆಯೊಂದಿಗೆ ಮೇಲ್ನೋಟಕ್ಕೆ ಒಂದು 
ರೀತಿಯ ಮಣ್ಣು ಮತ್ತು ಕಲ್ಪನ ಮಿಶ್ರಣದ ರೀತಿ ಕಾಣುತ್ತದೆ. ಜಲ್ಲೆಯ ದಕ್ಷಿಣಕ್ಕೆ ಒರಟಾದ 
ಜಗುಟು ಮಣ್ಣಿನಿಂದ ಕೂಡಿದ ಕೆಸರಿನ ಭೂಪ್ರದೇಶವನ್ನು ಕಾಣಬಹುದಾಗಿದೆ. ಆಗ್ನೇಯ ಮತ್ತು 
ಪೂರ್ವಕ್ಷೆ ಪ್ರಸ್ತುತ ಗುಡ್ಡಗಾಡು ಶ್ರೇಣಿಗಳದ್ದು, ಇವುಗಳ ನಡುವಿನ ಪ್ರದೇಶದಲ್ಲ ಹೆಚ್ಚಾಗಿ 
ಜೇಡಿಮಣ್ಣು ಮತ್ತು ಜಗುಟು ಅಥವಾ ಕೆಸರು ಮಣ್ಣು ಹರಡಿದೆ. ಜಲ್ಲೆಯ ಕೇಂದ್ರ ಮತ್ತು 


ಉತ್ತರದಲ್ಲ ಜೇಡಿಮಣ್ಣು ಹರಡಿರುವುದು ಕಂಡುಬಂದಿದ್ದು ಬೆಟ್ಟಗುಡ್ಡಗಳ ಕಡಿದಾದ 
ಪ್ರದೇಶದಲ್ಲಯೂ ಸಹ ಕೃಷಿಗೆ ಫಲವತ್ತಾದ ಮಣ್ಣನ್ನು ಈ ಭಾಗದಲ್ಲಿ ಕಾಣಬಹುದಾಗಿದೆ.” 


ಅರಣ್ಯ ಮತ್ತು ಬೆಟ್ಟಗುಡ್ಡಗಳು: ಪ್ರಾಚೀನ ಕಾಲದಿಂದಲೂ ಈ ಭಾಗದಲ್ಲ ಅರಣ್ಯ ಪ್ರದೇಶವಿದ್ದು 
ಪ್ರಾಣಿವರ್ಗಕ್ಕೆ ಆಶ್ರಯ ತಾಣವಾಗಿದೆ. ಹಾಗೆಯೇ ಎತ್ತರವಾದ ಗ್ರಾನೈಟ್‌ ಕಲ್ಪನ ಬೆಟ್ಟಗುಡ್ಡಗಳು 
ಮತ್ತು ನದಿಗಳನ್ನು ಹೊಂದಿರುವುದನ್ನು ಕಾಣಬಹುದಾಗಿದೆ. ಜಲ್ಲೆಯಲ್ಲ ಸುಮಾರು 18.8% 
ರಷ್ಟು ಅರಣ್ಯ ಪ್ರದೇಶವಿದ್ದು ಅರಣ್ಯ ಇಲಾಖೆ 'ಸಿ' ಮತ್ತು "ಡಿ' ದ್ರೇಡ್‌ಗಳಾಗಿ ವಿಭಾಗಿಸಿ ಅದನ್ನು 
ಸಂರಕ್ಷಿಸುವ ಕಾರ್ಯನಿರ್ವಹಿಸುತ್ತಿದೆ. ಅದರಲ್ಲ ಕಾಡಿನ ಸಂರಕ್ಷಣೆ, ಪುನರ್‌ ಅರಣ್ಯೀಕರಣ. 
ಬಂಜರು ಪ್ರದೇಶದಲ್ಲ ಸಸಿ ನೆಡುವಿಕೆ, ಸಾಮಾಜಕ ಅರಣ್ಯದ ಇತ್ಯಾದಿ ಕಾರ್ಯಕ್ರಮಗಳನ್ನು 
ಹಮ್ಮಿಕೊಂಡಿದೆ. ಪ್ರಾಚೀನ ಕಾಲದಲ್ಲ ಈ ಜಲ್ಲೆಯು ದಂಡಕಾರಣ್ಯವಾಗಿದ್ದು ಇದರಲ್ಲ 
ಶ್ರೀಗಂಧದ ಮರಗಳದ್ದರಿಂದ ಚಂದನಾರೇಣ್ಯವೆಂತಲೂ ಕರೆಯುತ್ತಿದ್ದರು. ಈೇ ಭಾಗ ಕಣ್ವ 
ನದಿಯ ಭಾಗವಾಗಿತ್ತು. ಹಾಗೆಯೇ ಶಿವಗಂಗೆಯ ಸುತ್ತಮುತ್ತಲ ಪ್ರದೇಶವನ್ನು 
ಗುಂಜಾರಣ್ಯವೆಂತಲೂ ಕರೆಯಲಾಗುತ್ತಿತ್ತು. ರಾಮನಗರ ಜಲ್ಲೆಯ ಮಾಗಡಿ ಮತ್ತು ಕನಕಪುರ 
ತಾಲೂಕಗಳಲ್ಲ ಸಾಕಷ್ಟು ಹೆಚ್ಚನ ಅರಣ್ಯ ಪ್ರದೇಶವಿದ್ದು ಮಾಗಡಿಯಲ್ಲ ಮರ ಮತ್ತು 
ಪೊದೆಗಳಂದ ಕೂಡಿದ ಸಸ್ಯವರ್ಗವಿದೆ. ಚನ್ನಪಟ್ಟಣದಲ್ಲ ಬೆಟ್ಟಗುಡ್ಡ ಪ್ರದೇಶವಿದ್ದರೂ 
ಮರಗಿಡಗಳ ಅರಣ್ಯ ಕಡಿಮೆಯುದೆ. ಈ ಅರಣ್ಯಗಳಲ್ಲ ಜಟೆ, ಹೊನ್ನೆ. ಅಕೇಷಿಯಾ, ಹೊಂಗೆ, 
ಶ್ರೀಗಂಧ ಮರಗಳಲ್ಲದೆ. ಇದರ ಜೊತೆಗೆ ಮಾವು. ಹಿಪ್ಪುನೇರಳೆ, ಬದಿರು ಮರಗಳನ್ನು 
ಕಾಣಬಹುದು. ಪ್ರಾಚೀನವಾಗಿ ಇಲ್ಪ್ಲನ ಪ್ರಾಣಿವರ್ಗದಲ್ಲ ಸಿಂಹ, ಹುಲ. ಜಂಕೆ, ಕೋತಿ, ಕರಡಿ, 
ಆನೆ, ಕೋಣ. ಕಾಡುಬೆಕು ಮುಂತಾದ ಪ್ರಮುಖ ಪ್ರಾಣಿಗಳದ್ದವೆಂದು ತಿಃಯುತ್ತದೆ. ಆದರೆ 
ಇತ್ತೀಚಿನ ಸರ್ವೇಕ್ಷಣಿಯಲ್ಲ ಸಿಂಹಗಳು ವಶಪಿಸಿವೆ. ಉಳದಂತೆ ಕಾಡುಕೋಣಗಳನ್ನು 
ಕನಕಪುರದ ಮೀಸಲು ಅರಣ್ಯದಲ್ಲ ಕಾಣಬಹುದಾಗಿದೆ. ಉಳದ ಪ್ರಾಣಿವರ್ಗ ಕಡಿಮೆಯಾಗಿದ್ದು. 
ನಗರೀಕರಣ ಬೆಳವಣಿಗೆಯು ಇದಕ್ಕೆ ಪ್ರಮುಖ ಕಾರಣವಾಗಿದೆ. 


ರಾಮನಗರ ಜಲ್ಲೆಯಲ್ಲ 26೦ ಕೋಟ ವರ್ಷಗಳಂದ 2೨೦ ಕೋಟ ವರ್ಷಗಳ 
ಮಯೋಮಾನದ ಶಿಲಾಬೆಟ್ಟಗಳು ಕಂಡುಬರುತ್ತವೆ. ಇವು ಸುಮಾರು 7೦೦ ಕಿ.ಮೀ. ಗಳಷ್ಟು 
ಉದ್ದವಿದ್ದು ರಾಮನಗರ ಜಲ್ಲೆಯಲ್ಲ ಗರಿಷ್ಠ 5೦ ಕಿ.ಮೀ. ಅಗಲವಿರುವ ಗ್ರಾನೈಟ್‌ ಕಲ್ಲನ 
ಬೆಟ್ಟಗಳು ಕಂಡುಬಂದಿವೆ. ಇದನ್ನು ಹಿಂದೆ ಕ್ಲೋಸ್‌ಪೇಟ್‌ ಗ್ರಾನೈಟ್‌ ಎಂದು ಕರೆಯುತ್ತಿದ್ದರು. 
ಅದನ್ನು ಈಗ ರಾಮನಗರ ಗ್ರಾನೈಟ್‌ ಎಂದು ಕರೆಯಲಾಗುತ್ತಿದೆ.” 


ಈ ಎತ್ತರವಾದ ಪ್ರದೇಶವನ್ನು ಚಿಕ್ಕಪೊದೆಗಳ ಕಾಡುಗಳು ಆವರಿಸಿವೆ. ಈ ಪ್ರದೇಶದ 
ಮೇಲ್ಮೈಯನ್ನು ಪಶ್ಲಿಮ ಮತ್ತು ದಕ್ಷಿಣ ಭಾಗಗಳಾಗಿ ವಿಭಜಸಬಹುದಾಗಿದೆ. ಪಶ್ಚಿಮದ 
ಭೂಪ್ರದೇಶವು ಒರಟಾದ ಬೆಟ್ಟಗುಡ್ಡ ಮತ್ತು ಕಣಿವೆಗಳಂದ ಕೂಡಿದ ಬಂಡೆಗಳ ಹಾಸಿಗೆಯ 
ರೀತಿಯಲ್ತದೆ. ಇನ್ನು ದಕ್ಷಿಣಕ್ಕೆ ಹೋದಂತೆ ಠ ಭೂಮಿಯಲ್ಲ ದಟ್ಟವಾದ ಸಸ್ಯವರ್ಗವಿದ್ದು ಇದು 
ಕಾವೇರಿ ನದಿ ತೀರದವರೆಗೂ ಕಂಡುಬರುತ್ತದೆ. 


ಅಲ್ಲದೇ ಕನಕಪುರದಲ್ಲ ಸಂಗಮ, ಮೇಕೆದಾಟು, ಹುಣಸನಹಳ್ಳಿ. ಕೋಡಿಹಳ್ಳಿ. ಬಳಕಲ್ಲು 
ಬೆಟ್ಟ. ಮರಳವಾಡಿ, ಕಬ್ದಾಲು ದುರ್ಗ ಹಾಗೂ ಮಾಗಡಿ ಸಾವನದುರ್ಗ, ಹುಲಕಲ್ಲೆ. 
ಹುಅಯೂರು ದುರ್ಗ, ರಾಮನಗರದ ಬನ್ನಿಕುಪ್ಪೆ. ಕೈಲಾಂಚ್‌, ರೇವಣಸಿದ್ದೇಶ್ವರ ಬೆಟ್ಟ. 
ಚನ್ನಪಟ್ಟಣದ ಅಬಾರು ಗುಡ. ಮಾಕಆಅಯ ಕೃಷ್ಣಗಿರಿ ಬೆಟ, ಗವಿರಂಗಸ್ತಾಮಿ ಬೆಟ 

[x ಬ @ [1 [x] [x] 
(ನಿಂಗರಾಜಪುರ), ನಿಟ್ಟೂರಿನ ಬೇವೂರು ಬೆಟ್ಟ. ಕರಡಿಕಲ್ಲು ಗುಡ್ಡ. ಮಂಕುಂದ ಬೆಟ್ಟಗಳು 
ಚನ್ನಪಟ್ಟಣದ ಚಿಕ ಬೆಟಗಳಾಗಿವೆ. ಉಳದವು ಎತರವಾದ ಬೆಟಗುಡಗಳಾಗಿದು ಜೊತೆಗೆ ಅರಣ್ಯ 

[x] ಕ [x] — [xX] @ [A) 

೦ಪತ್ತನ್ನು ಹೊಂದಿರುವುದು ವಿಶೇಷವಾಗಿದೆ. 


a 


ರಾಮನಗರ ಜಲ್ಲೆಯ ಸ್ಥಳನಾಮ 


ಈ ಜಲ್ಲೆಯನ್ನು ಹಿಂದೆ ಕೆಳ್ಳ್ಲಲನಾಡು ಅಥವಾ ಕಲುವಾಲಅ ನಾಡು, ಪಿವರಾಮಗಿರಿ, ರಾಮಗಿರಿ 
ಎಂಬ ಹೆಸರುಗಳ೦ದ ಕರೆಯಲಾಗುತಿತ್ತು. ಕ್ರಿ.ಶ.1756-1813ರ ವರೆಗೆ ಆಳ್ವಕೆ ಮಾಡಲ್ಪಟ್ಟ 
ಬ್ರಟಷ್‌ ಅಧಿಕಾರಿ ಸರ್‌.ಬ್ಯಾರಿಕ್ಟೋಸ್‌ ಎಂಬಾತ ಸ್ವಾತಂತ್ರ್ಯ ಪೂರ್ವದಲ್ಲ ರಾಮನಗರವನ್ನು 
ಮೊದಲಗೆ ಕ್ಲೋಸ್‌ಪೇಟಿ ಎಂದು ಕರೆದರು. ನಂತರ ಕೆಂಗಲ್‌ ಹನುಮಂತಯ್ಯನವರು 
ರಾಮನಗರ ಎಂದು ಮರುನಾಮಕರಣ ಮಾಡಿದರು. 2೦೦7ರ ನಂತರ ರಾಮನಗರ 
ಜಲ್ಲೆಯಾಗಿ ರೂಪುಗೊಂಡಿತು. ಇದು ತಾಲೂಕು ಮತ್ತು ಮುಖ್ಯ ಪಟ್ಟಣವಾಗಿದೆ. 


ಇದೇ ರೀತಿಯಲ್ಲ ಈ ಜಲ್ಲೆಯ ಉಳದ ಮೂರು ತಾಲೂಕುಗಳ ಹೆಸರಿನ 
ರೂಪಾಂತರವನ್ನು ಕಾಣಬಹುದಾಗಿದೆ. ಇಂದಿನ ಕನಕಪುರ ತಾಲೂಕು ಪ್ರಾಚೀನವಾದ 
ಸೀಗಲನಾಡು ಮತ್ತು ನೂಲನಾಡು ಭಾಗದಲ್ಲಿ ವಿಅೀನವಾಗಿದ್ದ ಕಾನಕನಹಳ್ಟಿಯಾಗಿದ್ದು. ಇದು 
ಮುಂದೆ ಕಾಶಿಕಾರನಹಳ್ಳ, ಕಾರುಪಿಕನಹಳ್ಳ, ಕಾನಕಾನಹಳ್ಳಯೆ೦ಬ ಹೆಸರಿನಿಂದ. ಇಂದು 
ಕನಕಪುರವಾಗಿ ರೂಪಾಂತರವಾಗಿದೆ. ಚನ್ನಪಟ್ಟಣ ತಾಲೂಕು ಕರಕುಶಲ ಕಲೆಯ ನೆಲೆ 


ಎನಿಸಿಕೊಂಡಿದ್ದು ಚೆಂದಾಪುರ, ಜೆಂದದ ಪಟ್ಟಣ ಎಂಐ ಹೆಸರುಗಳಂ೦ದ ಚನ್ನಪಟ್ಟಣವಾಗಿ 
7 


ರೂಪಾಂತರಗೊಂಡಿದೆ. ಮಾಗಡಿಯು ದಟ್ಟ ಬೆಟ್ಟಗುಡ್ಡಗಳ ತಪ್ಪ್ಷಅನ ಪ್ರದೇಶವಾಗಿದ್ದು 
ಮಾಂಡವ್ಯಕುಟ, ಮಾಕುಟಿ. ಮಹಾಗಡಿ, ಮಾಗುಡಿಯಿಂದ ಇಂದಿನ ಮಾಗಡಿಯಾಗಿ 
ರೂಪಾಂತರವಾಗಿದೆ. ಈ ರೀತಿಯಲ್ಲ ಈ ಜಲ್ಲೆಯು ತನ್ನು ಹೆಸರುಗಳ ಮೂಲಕ ಭೌಗೋಳಕ 
ಮತ್ತು ಐತಿಹಾಸಿಕವಾದ ಹಿನ್ನೆಲೆಯನ್ನು ಹೊಂದಿರುವುದು ಒಂದು ವಿಶೇಷ ಸಂಗತಿಯಾಗಿದೆ.” 


ಸಂಶೋಧನಾ ವ್ಯಾಪ್ತಿ 


ರಾಮನಗರವು 2೦೦7ರಲ್ಲ ಜಲ್ಲೆಯ ಸ್ಥಾನಮಾನವನ್ನು ಪಡೆದುಕೊಂಡ ಇದು 
ಕಸಬಾ(ರಾಮನಗರ್‌), ಮಾಗಡಿ, ಚನ್ನಪಟ್ಟಣ, ಕನಕಪುರ ತಾಲೂಕುಗಳನ್ನು ಒಳಗೊಂಡಿದೆ. 
ಜಲ್ಲೆಯ ಒಟ್ದಾರೆ ಭೌಗದೋಳಕ ಪ್ರದೇಶದಲ್ಲ ಕಂಡುಬರುವ ಸಮಗ್ರ ಪ್ರಾಚೀನ ದೇವಾಲಯಗಳ 
ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚು ಹೊತ್ತು ನೀಡಿ ಅದರ ಸಾಂಸ್ಕೃತಿಕ ಅಧ್ಯಯನ ನನ್ನು 
ಸಂಶೋಧನೆಯ ಪ್ರಮುಖ ವಿಷಯವಾಗಿದೆ. 


ಸಂಶೋಧನಾ ಉದ್ದೇಶ 


ಪ್ರತಿಯೊಂದು ಜಲ್ಲೆಯೂ ತನ್ನದೇ ಆದಂತಹ ರಾಜಕೀಯ ಹಾಗೂ ಸಾಂಸ್ಕೃತಿಕ 
ಹಿರಿಮೆಯನ್ನು ಹೊಂದಿರುವುದು ಸಾಮಾನ್ಯ. ಆದರೆ ಹೊಸದಾಗಿ ರಚಿತವಾದ ಜಲ್ಲೆಯ 
ಸಂಸ್ಕೃತಿ ಮತ್ತು ಇತಿಹಾಸವನ್ನು ಕಟ್ಟುವುದು ಬಹಳ ಕಠಿಣ ಹಾಗೂ ಕಷ್ಟದಾಯಕವಾದರೂ 
ಜಲ್ಲೆಯ ಹಿರಿಮೆ ಗರಿಮೆಯನ್ನು ಹೆಚ್ಚಿಸಲು ಇವುಗಳ ಅಧ್ಯಯನ ಅನಿವಾರ್ಯವಾಗಿರುತ್ತದೆ. 
ಸಂಶೋಧಕರು ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳಗೆ ಹೊಸದಾಗಿ ನಿರ್ಮಾಣವಾದ 
ಜಲ್ಲೆಯ ಇತಿಹಾಸ ಮತ್ತು ಸಂಸ್ಥೃತಿಯನ್ನು ಕಟ್ಟುವುದು ಸವಾಲಅನ ಕೆಲಸವಾದರೂ ಸಹ 
ಅದನ್ನು ವಸ್ತುನಿಷ್ಠವಾಗಿ ಮಾಡುವ ಪ್ರಯತ್ನದಿಂದ ರಾಮನಗರ ಜಲ್ಲೆಯ ದೇವಾಲಯಗಳ 
ಒಂದು ಸಾಂಸ್ಕೃತಿಕ ಅಧ್ಯಯನ ಎಂಬ ಸಂಶೋಧನಾ ಶೀರ್ಷಿಕೆಯನ್ನು ಆಯ್ದೆ ಮಾಡಿಕೊಂಡು 
ಪ್ರಾಥಮಿಕ ಹಾಗೂ ದ್ವಿತೀಯ ಆಕರಗಳನ್ನು ಬಳಸಿಕೊಂಡು ಅವುಗಳನ್ನು ಕೂಲಂಕಷವಾಗಿ 
ಪರಿಶೀಅಸಿ ರಾಮನಗರ ಜಲ್ಲೆಯಾದ್ಯಂತ ಕ್ಷೇತ್ರಕಾರ್ಯ ಕೈಗೊಂಡು ಜಲ್ಲೆಯಲ್ಲ ಕಂಡುಬರುವ 
ಪ್ರಾಚೀನ ದೇವಾಲಯಗಳ ಛಾಯಾಚಿತ್ರಗಳ ಜೊತೆಗೆ ಸ್ಥಳೀಯ ಮಾಹಿತಿಗಳನ್ನು 
ಸಂದ್ರಹಿಸಿಕೊಂಡು ಜಲ್ಲೆಯ ಪ್ರಾಚೀನ ದೇವಾಲಯಗಳ ಕಲೆ ಮತ್ತು ವಾಸ್ತುಶಿಲ್ಪದ ಬೆಳವಣಿಗೆ 


ಇತಿಹಾಸವನ್ನು ಕಟ್ಟುವುದರ ಜೊತೆಗೆ ಜಲ್ಲೆಗೆ ಸೀಮಿತವಾದಂತೆ ಶಾಸನಗಳ ಆಧಾರದ ಮೇಲೆ 
ರಾಜಕೀಯ ಇತಿಹಾಸವನ್ನು ರಚಿಸಿ ಜಲ್ಲೆಯ ಸಾಂಸ್ಕೃತಿಕ ಇತಿಹಾಸವನ್ನು ಕಟ್ಟಕೊಡುವ 
ಉದ್ದೇಶವನ್ನು ಒಳಗೊಂಡಿದ್ದು. ಪೂರ್ವಜರ ಇತಿಹಾಸ ಮತ್ತು ಸಂಸ್ಥೃತಿಯನ್ನು 
ಸಂರಕ್ಷಿಸುವುದರ ಜೊತೆಗೆ ಮುಂದಿನ ಪೀಅಗೆಗೆ ಅವುಗಳ ಮಹತ್ವವನ್ನು ತಿಆಯುವಂತೆ ಮಾಡಿ 
ಸ್ಮಾರಕಗಳನ್ನು ಸಂರಕ್ಷಿಸಿ ಮುಂದಿನ ಪೀಳಗೆಗೆ ವರ್ಗಾಯುಸುವ ಉದ್ದೇಶವನ್ನು ಒಳಗೊಂಡಿದೆ. 
ಜಲ್ಲೆಯನ್ನು ಕೇಂದ್ರೀಕರಿಸಿದಂತಹ ಯಾವುದೇ ಗ್ರಂಥಗಳು ಜಲ್ಲೆಯ ಇತಿಹಾಸ ಮತ್ತು 
ದೇವಾಲಯಗಳ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಸಮರ್ರವಾಗಿ ವಿಶ್ಲೇಷಿರುವುದಿಲ್ಲವಾದ್ದರಿಂದ ಆ 
ಕೊರತೆಯನ್ನು ನೀಗಿಸುವ ಉದ್ದೇಶವನ್ನು ಸಹ ಒಳಗೊಂಡಿದೆ. 


ಸಂಶೋಧನಾ ವಿಧಾನ 


ನನ್ನು ಸಂಶೋಧನಾ ವಿಷಯ ವ್ಯಾಪ್ತಿಯು ರಾಮನಗರ ಜಲ್ಲೆಯಲ್ಲ ಕಂಡುಬರುವ 
ದೇವಾಲಯಗಳ ಸಾಂಸ್ಸೃತಿಕ ಅಧ್ಯಯನವಾಗಿದ್ದು, ಪ್ರಸ್ತುತ ಅಧ್ಯಯನವು ಸಂಪೂರ್ಣವಾಗಿ 
ಶಾಸನ ಉಲ್ಲೇಖತ ಹಾಗೂ ಉಲ್ಲೇಖವಿಲ್ಲದ ಪ್ರಾಚೀನ ದೇವಾಲಯಗಳ ಕ್ಷೇತ್ರಕಾರ್ಯವನ್ನು 
ಆಧರಿಸಿರುವುದಾಗಿದೆ. ಆದ್ದರಿಂದ ಕ್ಷೇತ್ರಕಾರ್ಯವನ್ನು ಸಂಶೋಧನಾ ವಿಧಾನದಲ್ಲಿ 
ಪ್ರಮುಖವಾಗಿ ಅಳವಡಿಸಿಕೊಂಡು ಜಲ್ಲೆಯಲ್ಲ ಕಂಡುಬರುವ ಪ್ರಾಚೀನ ದೇವಾಲಯಗಳಗೆ 
ಭೇಟ ನೀಡಿ ದೇವಾಲಯಗಳ ಹಾಗೂ ದೇವಾಲಯಗಕಲ್ಲ ಕಂಡುಬರುವ ಮೂರ್ತಿ ಶಿಲ್ಪಗಳ 
ಛಾಯಾಚಿತ್ರಗಳನ್ನು ತೆಗೆದುಕೊಳ್ಳಲಾಗಿದೆ. ಹಾಗೆಯೇ ದೇವಾಲಯಗಳಗೆ ಸಂಬಂಧಿಸಿದಂತೆ 
ಅಲ್ಪ್ಲನ ಅರ್ಚ್ಹಕರುಗಳು ಹಾಗೂ ಸ್ಥಳೀಯರಿಂದ ಮಾಹಿತಿಗಳನ್ನು ಪಡೆದುಕೊಂಡು ಹಾಗೂ 
ತೆಗೆದುಕೊಂಡ ಛಾಯಾಚಿತ್ರಗಕ ಜೊತೆಗೆ ಪ್ರಾಥಮಿಕ ಹಾಗೂ ದ್ವಿತೀಯ ಆಕರಗಳನ್ನು 
ವಸ್ಸುನಿಷ್ಠವಾಗಿ ಮತ್ತು ಸಮರ್ರವಾಗಿ ಅಧ್ಯಯನಕ್ಕೊಳಪಡಿಸಿ ವಿಶ್ಲೇಷಣಾತ್ಮಕವಾಗಿ. 


ವಿವರಣಾತ್ಕಕವಾಗಿ ಸಂಶೋಧನಾ ಪ್ರಬಂಧದಲ್ಲ ದಾಖಲಸಿ ಈ ಪ್ರಬಂಧವನ್ನು ರಚಿಸಲಾಗಿದೆ. 


ಅಧ್ಯಯನದ ಮಹತ್ವ: 


ಕರ್ನಾಟಕ ಇತಿಹಾಸ ಮತ್ತು ಸಂಸ್ಥೃತಿಯಲ್ಲ ದೇವಾಲಯಗಳು ಚಿರಸ್ಥಾಯುಯಾಗಿದ್ದು, 


ಅವುಗಳ ಸಂಶೋಧನೆ ಮತ್ತು ಕ್ರಮಬದ್ಧ ಅಧ್ಯಯನ ಬಹಳ ಮುಖ್ಯವಾಗಿದೆ. ಸಾಂಸ್ಕೃತಿಕ 


9 


ವಿಚಾರಗಳ ದೃಷ್ಟಿಬುಂದ ದೇವಾಲಯಗಳು ಮಹತ್ವದ ಪಾತ್ರವಹಿಸುತ್ತವೆ. ಕಲೆ ಮತ್ತು 
ವಾಸ್ತುಶಿಲ್ಪಗಳನ್ನು ಕುರಿತ ಒಂದು ವಿವೇಚನೆ ಈ ವಸ್ತು ವಿಷಯದ ಮುಖ್ಯ ಆಶಯವಾಗಿದ್ದು 
ಕಲೆ ಮತ್ತು ವಾಸ್ತುಶಿಲ್ಪ ಅಮೂತರ್ತವಾದುದು ಹಾಗೂ ಇದು ಭಾವನೆಗಳ ಸಮುಚ್ಛಯವಾಗಿದ್ದು 
ಇಂತಹ ಭಾವನೆಗಳಗೆ ಒಂದು ಸ್ರರೂಪವನ್ನು ಕೊಟ್ಹಾಗ ಅವುಗಳು ಕಲಾಸ್ಕಾರಕವಾಗಿ 
ಸಮಾಜದಲ್ಲ ಕಾಣಿಸಿಕೊಳ್ಳುತ್ತವೆ. ಈ ದೇವಾಲಯಗಳ ವಾಸ್ತು ಮತ್ತು ಶಿಲ್ಪಕಲೆಯ ಕುರಿತಾಗಿ 
ಸಮಗ್ರ ಅಧ್ಯಯನ ಮಾಡಿ ಅದರ ಮಹತ್ವವನ್ನು ಇಂದಿನ ಮತ್ತು ಮುಂದಿನ ಪೀಳಗೆಗೆ 
ತಿಆಸುವುದಾಗಿದೆ. ಇದರಿಂದ ಸಮಾಜದಲ್ಲಿ ಉತ್ತಮ ಧರ್ಮ ಸಹಿಷ್ಣುತೆಯನ್ನು 


ಕಾಪಾಡಬಹುದಾಗಿದೆ. 


ಇದುವರೆಗೂ ನಡೆದಿರುವ ಅಧ್ಯಯನಗಳು 


ರಾಮನಗರ ಜಲ್ಲೆಯ ದೇವಾಲಯಗಳ ಕುರಿತಂತೆ ಸಮಗ್ರವಾದ ಅಧ್ಯಯನ 
ಇದುವರೆವಿಗೂ ಆಗಿರುವುದಿಲ್ಲ. ಸಂಶೋಧನೆಯ ವಸ್ಸು ವಿಷಯಕ್ಕೆ ಅನುಗುಣವಾಗಿ ಇತರೆ 
ಕೃತಿಗಳಲ್ಲ ಅಲ್ಲ ಮಾಹಿತಿಗಳು ಲಭ್ಯವಾಗುತ್ತವೆಯೇ ಹೊರತು ಸಮರ್ರವಾದ ಅಧ್ಯಯನವು 
ಈವರೆವಿಗೂ ನಡೆದಿರುವುದಿಲ್ಲ. ಇದು ಸಂಶೋಧನೆಗೆ ಉತ್ತೇಜನವನ್ನು ತಂದುಕೊಲ್ಪದೆ. 
ಇದುವರೆವಿಗೂ ರಚಿತವಾಗಿರುವ ಸಾಹಿತ್ಯ ಗ್ರಂಥಗಳು ಹಾಗೂ ಶಾಸನಗಳಲ್ಲನ ಹಲವು 
ಮಾಹಿತಿಗಳನ್ನು ಬಳಸಿಕೊಂಡು ಸಂಶೋಧನಾ ವಿಷಯಕ್ಕೆ ಅನುಗುಣವಾಗಿ ಸಮದ್ರ 
ಅಧ್ಯಯನವನ್ನು ಕೈಗೊಂಡು ಮಹಾಪ್ರಬಂಧವನ್ನು ರಚಿಸಲಾಗಿದೆ. ಇದುವರೆವಿಗೂ 
ನಡೆದಿರುವಂತಹ ಅಂತಹ ಅಧ್ಯಯನಗಳಲ್ಲಿ ಕೂಡ್ಲೂರು ವೆಂಕಟಪ್ಪ ಅವರ "ಕೂಡ್ಲೂರು ಒಂದು 
ಸಾಂಸ್ಕೃತಿಕ ಅಧ್ಯಯನ' ಎಂಬ ಪಿಹೆಚ್‌.ಡಿ ಮಹಾಪ್ರಬಂಧದಲ್ಲ ಚನ್ನಪಟ್ಟಣದ ಕೂಡ್ಲೂರು 
ಗ್ರಾಮದ ಸಾಂಸ್ಕೃತಿಕ ಚಿತ್ರಣವನ್ನು ಕಾಣಬಹುದು. ಇದರಲ್ಲ ಜನಪದ ಆಚರಣೆ, 
ಗ್ರಾಮದೇವತೆಗಳು. ಹಬ್ಗಹರಿದಿನಗಳು. ಜಾತ್ರೆಗಳ ವೈಕಿಷ್ಟ್ಯವನ್ನು ಗುರುತಿಸಲಾಗಿದೆ. "ಮೈಸೂರು 
ಆರ್ಕೀಯಲಾಜಕಲ್‌ ರಿಪೋರ್ಟ್‌' (1೨35-42)ಗಕಲ ರಾಮನಗರ ಜಲ್ಲೆಯ ದೇವಾಲಯಗಳ 
ಬದ್ಗೆ ವಾರ್ಷಿಕ ವರದಿಗಳವೆ. ಈ ವರದಿಯಲ್ಲ ಹೊಸ ಶಾಸನಗಳ ಮಾಹಿತಿ, ಕೆಲವು 
ದೇವಾಲಯಗಳ ಕಲೆ ಮತ್ತು ವಾಸ್ತುಪಿಲ್ಲ ಮತ್ತು ಅದರ ಸಂರಕ್ಷಣಿ ಬಗ್ಗೆ ಸಂಕ್ಷಿಪ್ತ 
ವಿವರಣಿಗಳವೆ. ಶರ್ಮಾ.ಪಿ.ಕೆ ಅವರ "ಟಿಂಪಲ್ಡ್‌ ಆಫ್‌ ಗಂಗಾಸ್‌ ಆಫ್‌ ಕರ್ನಾಟಕ' (1೨೨೨) 
ಎಂಬ ಕೃತಿಯಲ್ಲ ಗಂಗರ ರಾಜಕೀಯ ಇತಿಹಾಸ ಮತು ಅವರು ನಿರ್ಮಿಸಿದ ದೇವಾಲಯಗಳ 


10 


ಬಧ್ಗೆ ಮಾಹಿತಿಯುದ್ದು ರಾಮನಗರ ಜಲ್ಲೆಯ ಪರಿಸರದ ಅರೆತಿಪ್ಹೂರಿನ ಜೈನ ಕೇಂದ್ರಗಳ ಬಗ್ದೆ 
ಮಾಹಿತಿಯುದೆ. ದೇವರಕೊಂಡಾರೆಡ್ಡಿ ಅವರ "ತಲಕಾಡಿನ ಗಂಗರ ದೇವಾಲಯಗಳ ಒಂದು 
ಅಧ್ಯಯನ' (199೨4) ಎಂಐ ಕೃತಿಯಲ್ಲಿ ಗಂಗರ ದೇವಾಲಯಗಳ ವಾಸ್ಸು ಲಕ್ಷಣ ಉಗಮ 
ಮತ್ತು ಬೆಳವಣಿಗೆ ಬಣ್ಣೆಯುದ್ದು ಇದರಲ್ಲ ಚಿಕ್ಕಮಳೂರು, ಮಳೂರುಪಟ್ಟಣ. ಕೂಡ್ಲೂರು, 
ಹೊಂಗನೂರು, ಬೇವೂರು ದೇವಾಲಯಗಳ ಬದ್ದೆ ಮಾಹಿತಿಯುದೆ. ಸೂರ್ಯನಾಥ ಕಾಮತ್‌ 
ರವರ "ಕರ್ನಾಟಕ ಸ್ಟೇಟ್‌ ಗೆಜೆಟಯರ್‌' ಬೆಂಗಳೂರು ರೂರಲ್‌ ಡಿಪ್ರಿಕ್‌ (1೨೦8೨)ರಲ್ತ 
ರಾಜಕೀಯ ಇತಿಹಾಸ, ಭೌಗೋಳಕತೆ, ಶಿಕ್ಷಣ, ಸಂಸ್ಕೃತಿ, ಆಡಳತ ವಿಭಾಗ, ಆಸಕ್ತಿಕರವಾದ 
ಸ್ಥಳಗಳು, ಪರಂಪರೆ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ. "ಎಪಿಗ್ರಾಫಿಯ ಕರ್ನಾಟಕ' ಸಂಪುಟ 


—೨(1೨೦5) ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಪಟ್ಟ ಶಾಸನ ಸಂಪುಟವಾಗಿದೆ. 
ಇದರಲ್ಲ ಚನ್ನಪಟ್ಟಣ, ಕನಕಪುರ, ಮಾಗಡಿ ಇವುಗಳ್ಲ ಸೇರಿದ್ದ ಈಗಿನ ರಾಮನಗರ 
ತಾಲೂಕಿನ ಗ್ರಾಮಗಳ ಒಟ್ದಾರೆ ಶಾಸನಗಳವೆ. ಕರ್ಣಾಟಕ ಶಾಸನಗಳು' ೨ನೇ ಸಂಪುಟದ 
ಅನುಬಂಧ "ಬೆಂಗಳೂರು ಜಲ್ಲೆಯ ಶಾಸನಗಳು” ಇದರಲ್ಲ ಇನ್ನಷ್ಟು ಹೊಸದಾಗಿ ಶೋಧಿಪಿದ 
ಶಾಸನಗಳ ಮಾಹಿತಿಗಳು ಲಭ್ಯವಾಗುತ್ತವೆ. ಮುನಿರಾಜಪ್ಪರವರ "ಮಾಗಡಿ ಸೀಮೆ ಇತಿಹಾಸ 
ಸಂಸ್ಕೃತಿ' (2೦೦5) ಈ ಕೃತಿಯಲ್ಲ ಮಾಗಡಿಯ ರಾಜಕೀಯ ಇತಿಹಾಸ, ಸ್ಥಳಪುರಾಣ, 
ಜನಪದದ ಬದ್ಗೆ ತಿಅಸಲಾಗಿದೆ. ಪಾರ್ಥ ಅಂಕನಹಳ್ಳಯವರ “ರಾಮನಗರ ಒಂದು ಸಾಂಸ್ಕೃತಿಕ 
ಅಧ್ಯಯನ' (2೦೦8) ಈ ಪುಸ್ತಕದಲ್ಲ ಹಬ್ಜಹರಿದಿನಗಳು. ಜಾತ್ರೆ. ರಾಜಕೀಯ, ಚಳುವಳ, 
ಶೈಕ್ಷಣಿಕತೆ, ಸ್ಥಳಪುರಾಣಗಳ ಬಗ್ಗೆ ಮಾಹಿತಿಯನ್ನು ನಿಡಲಾಗಿದೆ. ಗುಡ್ಡದೇಶ್ರರಪ್ಪ.ಎಚ್‌ ಇವರ 
"ಬೆಂಗಳೂರು ಜಲ್ಲೆಯ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ" (2೦1೦) ಎಂಬ ಪ್ರಕಟತ ಪಿಹೆಚ್‌.ಡಿ 
ಮಹಾಪ್ರಬಂಧದಲ್ಲ ಶಾಸನಗಳಲ್ಲನ ರಾಜಕೀಯ ಇತಿಹಾಸ, ಶಾಸನೋಕ್ತ ದೇವಾಲಯಗಳು, 
ಸಾಮಾಜಕ. ಆರ್ಥಿಕ. ಧಾರ್ಮಿಕ ವಿಚಾರಗಳ ಬಧ್ಣೆ ಚರ್ಚಿಸಿದ್ದಾರೆ. ಎಸ್‌.ಕೆ. ಅರುಣಿ ಇವರ 
"ಯಲಹಂಕ ನಾಡಪ್ರಭುಗಳ ಕಾಲದ ದೇವಾಲಯಗಳ ಕಲೆ ಮತ್ತು ವಾಸ್ತುಶಿಲ್ಲ' ಎಂಬ ಕೃತಿಯಲ್ಲ 
ಇವರ ಭೌಗೋಳಆಕ ವ್ಯಾಪ್ತಿಯಲ್ಲಿ ಬರುವ ಯಲಹಂಕ ನಾಡಪ್ರಭುಗಳ ದೇವಾಲಯಗಳ ಕಲೆ 
ಮತ್ತು ವಾಸ್ತುಶಿಲ್ಪವನ್ನು ಕುರಿತು ವಿವರಿಸಿದ್ದಾರೆ. ಎಂ.ಜಮುನ ಸಂಪಾದಕತ್ವದ "ಯಲಹಂಕ 
ನಾಡಪ್ರಭುಗಳ ಶಾಸನ ಸಂಪುಟ'ದಲ್ಲ ಯಲಹಂಕ ನಾಡಪ್ರಭುಗಳ ಉಗಮ, ಬೆಳವಣಿಗೆ, ಅವರ 
ಕಾಲದಲ್ಲ ಹಾಕಿಸಿದಂತಹ ಶಾಸನಗಳ ಮಾಹಿತಿಯುದೆ. "ಕನ್ನಡ ವಿಷಯ ವಿಶ್ವಕೋಶ - ಇತಿಹಾಸ 
ಮತ್ತು ಪುರಾತತ್ವ' ಈ ರ್ರಂಥದಲ್ಲ ದೇವಾಲಯಗಳ ವಾಸ್ತುಶೈಅಗಕಳ ಬಣ್ಣೆ ಹಾಗೂ ಗಂಗರು, 
ರಾಷ್ಟ್ರಕೂಟರು. ಬಾದಾಮಿ ಚಾಲುಕ್ಯರು, ಕಲ್ಯಾಣ ಚಾಲುಕ್ಕರು, ಹೊಯ್ದಳರು, ವಿಜಯನಗರ 


11 


ಅರಸರ ರಾಜಕೀಯ ಇತಿಹಾಸ, ಕಲೆ ಮತ್ತು ವಾಸ್ತುಶಿಲ್ಲದ ಮಾಹಿತಿಗಳು ಲಭ್ಯವಾಗುತ್ತದೆ. 
ಕೂ.ಸ.ಅಪರ್ಣರವರ "ದೇವಾಲಯಗಳ ವಾಸ್ತುಶಿಲ್ಲ ಪರಿಚಯ' ಕೃತಿಯಲ್ಲ ದೇವಾಲಯಗಳ 
ರಚನೆ ವಿಧಾನ. ದೇವಾಲಯದ ಭಾಗಗಳ ಬಧ್ದೆ ಸವಿವರವಾಗಿ ವಿವರಣಿಯನ್ನು ನೀಡಲಾಗಿದೆ. 
ಚಿದಾನಂದ ಮೂರ್ತಿ. ಎಂ ರವರ "ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ (ಕ್ರಿಶ 45೦- 
150೦) ಎಂಬ ಸಂಶೋಧನಾ ಪ್ರಬಂಧ ಶಾಸನಗಳಲ್ಪ್ಲನ ಸಾಮಾಜಕ, ಧಾರ್ಮಿಕ, ರಾಜಕೀಯ 
ವಿಷಯಗಳ ಬಣ್ದೆ ವಿವರಿಸಿದ್ದಾರೆ. ಎಂ.ಜಿ.ಮಂಜುನಾಥರವರ "ಚೆನ್ನಪಟ್ಟಣ ತಾಲೂಕಿನ 
ದೇವಾಲಯಗಳ ಸಾಂಸ್ಕೃತಿಕ ಅಧ್ಯಯನ" ಎಂಬ ಆಪ್ರಕಟತ ಪಿಹೆಚ್‌.ಡಿ ಮಹಾಪ್ರಬಂಧದಲ್ಲ 
ರಾಜಕೀಯ ಇತಿಹಾಸ, ಶಾಸನೋಕ್ತ ದೇವಾಲಯಗಳು, ಶಿಲ್ಪಗಳು, ವೀರಗಲ್ಲುಗಳು ಮತ್ತು 
ಮಾಸ್ಟಿಕಲ್ಲುಗಳು, ಧಾರ್ಮೀಕ ಪದ್ಧತಿ. ಆರ್ಥಿಕತೆ, ಸಾಮಾಜಕತೆಗಳ ಬದ್ಗೆ ವಿವರಿಸಿದ್ದಾರೆ. 
ಅನುರಾಧ.ವಿ ರವರ "ಡೆವಲಪ್‌ಮೆಂಟ್‌ ಆಫ್‌ ಟೆಂಪಲ್‌ ಆರ್ಕಿಟೆಕ್ಟರ್‌ ಇನ್‌ ಸದರನ್‌ ಕರ್ನಾಟಕ' 
ಎಂಬ ಆಪ್ರಕಟತ ಪಿಹೆಚ್‌.ಡಿ ಮಹಾಪ್ರಬಂಧದಲ್ಲ ದೇವಾಲಯ ವಾಸ್ತು ಬೆಳವಣಿಗೆ ಅದರ 
ಭಾಗಗಳು ಹಾಗೂ ರಾಮನಗರ ಜಲ್ಲೆಯ ಕೆಲವು ಆಯ್ದ ದೇವಾಲಯಗಳ ವಿವರಣಿಯನ್ನು 
ನೀಡಿದ್ದಾರೆ. ಎಸ್‌.ಕೆ. ರಾಮಚಂದ್ರರಾವ್‌ರವರ "ಭಾರತದ ದೇವಾಲಯಗಳ ನೆಲೆ: ಹಿನ್ನೆಲೆ (೨8೦) 
ಎಂಬ ಕೃತಿಯಲ್ಲ ದೇವಾಲಯದ ಉಗಮ ಬೆಳವಣಿಗೆ, ಅದರಲ್ಲ ಮಾನವ ಸಂಸ್ಥೃತಿಯ 
ಸಂಯೋಜನೆ ಹಾಗೂ ಭಾರತದ ಕೆಲವು ದೇವಾಲಯಗಳ ವಾಸ್ಸು ಲಕ್ಷಣಗಳ ಬದ್ದೆ 
ತಿಆಸಲಾಗಿದೆ. ಜ.ಜ್ಞಾನಾನಂದರವರ "ಪಿಲ್ಲಾದರ್ಶ' (2೭೦೦೭2) ಎಂಬ ಎರಡು ಸಂಪುಟಗಳ 
ಕೃತಿಯಲ್ಲ ಮೊದಲನೆಯ ಸಂಪುಟದಲ್ಲ ಕಿಲ್ಪಶಾಸ್ತ್ರದ ಕುರಿತಾಗಿ ವಿವರಣೆಯನ್ನು ನೀಡಲಾಗಿದೆ. 
ಎರಡನೆಯ ಸಂಪುಟದಲ್ಲ ದೇವಾಲಯಗಳ ಕುರಿತು ರೇಖಾಚಿತ್ರ ಸಹಿತ ವಿವರಿಸಲಾಗಿದೆ. 
ಗೋಪಿನಾಥ.ಟ.ಎ ಅವರ "ದಿ ಎಅಮೆಂಟ್ಸ್‌ ಆಫ್‌ ಹಿಂದೂ ಐಕಾನೋಡಗ್ರಫಿ' (1೨11) ಈ ಕೃತಿಯು 
ಶಿಲ್ಪಗಳ ಪ್ರತಿಮಾ ಲಕ್ಷಣಗಳ ಬಣ್ಣೆ ಮಾಹಿತಿಯನ್ನು ನೀಡುತ್ತದೆ. ಎಸ್‌.ಕೆ. ರಾಮಚಂದ್ರರವರ 
"ಮೂರ್ತಿ ಶಿಲ್ಪ ನೆಲೆ ಹಿನ್ನೆಲೆ' ಎಂಬ ಕೃತಿಯಲ್ಲ ಪ್ರತಿಮಾ ಲಕ್ಷಣಗಳು, ಶೈವ, ವೈಷ್ಣವ, 
ಮಾತೃದೇವತೆಗಳ ಲಕ್ಷಣ, ಪ್ರರೂಪ, ಅವುಗಳ ಪರಿವಾರ ದೇವತೆಗಳ ಹುಟ್ಟು ಮತ್ತು 
ಬೆಳವಣಿಗೆಯ ವಿಷಯವಾಗಿ ವಿವರಿಸಲಾಗಿದೆ. ಜ.ಮನೋಜ್‌ರವರ "ದೇವಾಲಯ ವಾಸ್ತು 
ವಿಜ್ಞಾನ' ಎಂಬ ಕೃತಿಯಲ್ಲ ದೇವಾಲಯಗಳ ಪ್ರತಿಯೂಂದು ಭಾಗಗಳ ವಿವರಣಿಯನ್ನು 
ನೀಡಲಾಗಿದೆ. ಎಸ್‌.ಪಿ.ಗುಪ್ತಾರವರ "ಎಅಮೆಂಟ್‌ ಆಫ್‌ ಇಂಡಿಯನ್‌ ಆರ್ಟ್‌' (2೦೦6) ಎಂಬ 
ಕೃತಿಯಲ್ಲ ಗುಹಾಂತರ ದೇವಾಲಯಗಳು. ಭಾರತೀಯ ಕಲೆಯ ಮುಖ್ಯ ಲಕ್ಷಣಗಳು ಹಾಗೂ 
ಶಿಲ್ಪಶಾಸ್ತಗಳನ್ನು ಕುರಿತು ಸವಿವರವಾಗಿ ಮಾಹಿತಿಯನ್ನು ನೀಡಲಾಗಿದೆ. 


ಎಂ.ವಿ. ಕುಪ್ಪರಾಮ್‌ರವರ "ಇಂಪೀರಿಯಲ್‌ ಚೋಳಾಸ್‌ ಇನ್‌ ಕರ್ನಾಟಕ' ಕೃತಿಯಲ್ಲಿ ಚೋಳರ 
12 


ಕುರಿತಾಗಿ ಮಾಹಿತಿಗಳನ್ನು ನೀಡಲಾಗಿದೆ. ಎಸ್‌.ಜ.ವಸಂತರಾಜಯ್ಯರವರ "ಕರ್ನಾಟಕದ 
ದಿಗಂಬರ ಜನ ಮಂದಿರಗಳು' ಎಂಬ ಕೃತಿಯಲ್ಲ ಕರ್ನಾಟಕದ ಪ್ರಮುಖ ಜೈನ ಕ್ಷೇತ್ರಗಳ ಬಗ್ಗೆ 
ತಿಅಸಲಾಗಿದ್ದು, ಈ ಕೃತಿಯಲ್ಲ ರಾಮನಗರ ಜಲ್ಲೆಯ ಜೈನ ಕ್ಷೇತ್ರದ ಬಣ್ಣೆ ಮಾಹಿತಿಗಳನ್ನು 
ನೀಡಲಾಗಿದೆ. ಲಕ್ಷೀನಾರಾಯಣರಾವ್‌ ಮತ್ತು ಪ೦ಂಚಮುಣ. ಆರ್‌.ಎಸ್‌. ಇವರು "ಕರ್ನಾಟಕದ 
ಅರಸು ಮನೆತನಗಳು' ಎಂಐ ಕೃತಿಯಲ್ಲಿ ಕರ್ನಾಟಕದ ರಾಜಕೀಯ ಇತಿಹಾಸವನ್ನು ಶಾಸನಗಳ 
ಆಧಾರದ ಮೇಲೆ ರಚಿಸಿದ್ದಾರೆ. ಇದು ಕರ್ನಾಟಕದಲ್ಲ ಆಆದ ರಾಜಮನೆತನಗಳ ಇತಿಹಾಸದ 
ಮೇಲೆ ಬೆಳಕನ್ನು ಚೆಲ್ಲುತ್ತದೆ. ಅಲ್ಲದೇ "ಇತಿಹಾಸ ದರ್ಶನ' ಸಂಪುಟಗಕ ರಾಮನಗರ ಜಲ್ಲೆಗೆ 
ಸಂಬಂಧಿಸಿದಂತೆ ಪ್ರಕಟಗೊಂಡಿರುವ ಲೇಖನಗಳು. "ಇಂಡಿಯನ್‌ ಅಆರ್ಕೆಯಾಲಜಕಲ್‌ 
ರಿಷೋರ್ಟ್‌'ನ ವಾರ್ಷಿಕ ವರದಿಗಕಲ್ಪ್ಲಯೂ ಜಲ್ಲಿಗೆ ಸಂಬಂಧಿಸಿದ ಶಾಸನಗಳು, 
ದೇವಾಲಯಗಳ ಬದ್ಗೆ ಮಾಹಿತಿಗಳು ಲಭ್ಯವಾಗುತ್ತವೆ. ಹೀಗೆ ಮೇಲಅನ ಎಲ್ಲಾ ಕೃತಿಗಳು 
ಹಾಗೂ ಸಂಶೋಧನೆಗೆ ಪೂರಕವಾದ ಇತರೆ ಎಲ್ಲಾ ಆಕರಗಳನ್ನು ಬಳಸಿಕೊಂಡು 


ಮಹಾಪ್ರಬಂಧವನ್ನು ರಜಿಸಲಾಗಿದೆ. 


ಅಧ್ಯಾಯಗಳ ವರ್ಗೀಕರಣ 


"ರಾಮನಗರ ಜಲ್ಲೆಯ ದೇವಾಲಯಗಳ ಸಾಂಸ್ಕೃತಿಕ ಅಧ್ಯಯನ” ಎಂಬ 
ಸಂಶೋಧನಾ ಶೀರ್ಷಿಕೆಯಡಿಯಲ್ಲ ಸಂಶೋಧನೆಯನ್ನು ಕೈಗೊಂಡಿದ್ದು ಸಮದ್ರವಾಗಿ 


ಅಧ್ಯಯನವನ್ನು ಮಾಡುವ ನಿಟ್ಟನಲ್ಲ ಕೆಳಕಂಡ ಅಧ್ಯಾಯಗಳನ್ನಾಗಿ ವಿಭಾಗಿಸಿಕೊಳ್ಳಲಾಗಿದೆ. 


ಅಧ್ಯಾಯ-1 

ಪ್ರಸ್ತಾವನೆ 
[od ಅಧ್ಯಾಯದಲ್ಲ ಸಂಶೋಧನೆಯ ವ್ಯಾಪ್ತಿಯಲ್ಲನ ಭೂಪ್ರದೇಶದ ಭೌಗೋಳಕ 
ಲಕ್ಷಣವನ್ನು ಸಂಪೂರ್ಣವಾಗಿ ತಿಆಸಲಾಗಿದೆ. ಸಂಶೋಧನೆಯ ವ್ಯಾಪಿ, ವಿಧಾನ, ಉದ್ದೇಶ. 
ಅಧ್ಯಯನದ ಮಹತ್ವ, ವಿಷಯ ವ್ಯಾಪ್ಲಿಗೆ ಸಂಬಂಧಿಸಿದಂತೆ ಇದುವರೆಗೂ ನಡೆದಿರುವ 

ಅಧ್ಯಯನಗಳ ಬಧ್ಧೆ ಮಾಹಿತಿಯನ್ನು ತಿಆಸಲಾಗಿದೆ. 


13 


ಅಧ್ಯಾಯ-2 
ರಾಜಕೀಯ ಇತಿಹಾಸ ಮತ್ತು ಪ್ರಾಚೀನ ಆಡಳತ ವಿಭಾಗಗಳು 
ಜಲ್ಲೆಗೆ ಸಂಬಂಧಿಸಿದಂತೆ ಹಲವು ಶಾಸನಗಳು ದೊರೆತಿದ್ದು. ಇವು ಪ್ರಾಥಮಿಕ 
ಆಧಾರಗಳಾಗಿರುವುದರಿಂದ ಜಲ್ಲೆಯ ಇತಿಹಾಸ ರಚನೆಗೆ ಸಹಾಯಕವಾಗಿವೆ. ಜಲ್ಲೆಯಲ್ಲ 
ಗಂಗರು, ಚೋಳರು, ಹೊಯ್ದಕ, ವಿಜಯನಗರ ಅರಸರು, ಯಲಹಂಕ ನಾಡ ಪ್ರಭುಗಳು, 
ಚೆನ್ನಪಟ್ಟಣದ ಪಾಳೇಗಾರರು ಆಳ್ವಕೆ ನಡೆಸಿರುವುದಕ್ಕೆ ಸಾಕ್ಷಿಯಾಗಿ ಹಲವು ಶಾಸನಗಳು 
ಲಭ್ಯವಾಗಿವೆ. ಈ ಶಾಸನಗಳ ಜೊತೆಗೆ ಪೂರಕ ಆಧಾರಗಳ ಸಹಾಯದಿಂದ ಜಲ್ಲೆಯ 
ಇತಿಹಾಸವನ್ನು ಬರೆಯುವ ಪ್ರಯತ್ನವನ್ನು ಇಲ್ಲ ಮಾಡಲಾಗಿದೆ. ಹಾಗೂ ಜಲ್ಲೆಯಲ್ಲ 
ಕಂಡುಬರುವ ಪ್ರಾಚೀನ ಆಡಳತ ವಿಭಾಗಗಳನ್ನು ಸಹ ಈ ಅಧ್ಯಾಯದಲ್ಲ ಗುರುತಿಸಲಾಗಿದೆ. 


ಅಧ್ಯಾಯ-3 
ಶಾಸನೋಕ್ತ ದೇವಾಲಯಗಳು 
ಜಲ್ಲೆಯಲ್ಲ ಹಲವಾರು ಪ್ರಾಚೀನ ದೇವಾಲಯಗಳದ್ದರೂ ಸಹ ಅವುಗಳ 
ಪ್ರಾಚೀನತೆಯನ್ನು ಗುರುತಿಸಲು ಬಹಳಷ್ಟು ಅಡೆತಡೆಗಳವೆ. ಅದಕ್ಕೆ ಕಾರಣ ಹಲವು 
ದೇವಾಲಯಗಳ ನಿರ್ಮಾಣದ ಬದ್ದೆ ಯಾವುದೇ ದಾಬಲಾತಿಗಳು ಇಲ್ಲದೇ ಇರುವುದು. ಅದರೂ 
ಸಹ ಇದರ ಜೊತೆಗೆ ಜಲ್ಲೆಯಲ್ಲ ಕೆಲವು ದೇವಾಲಯಗಳ ನಿರ್ಮಾಣದ ಬದ್ದೆ ಹಾಗೂ 
ಅವುಗಳಗೆ ದಾನ ದತ್ತಿಗಳನ್ನು ನೀಡಿರುವುದರ ಬಧ್ಣೆ ಮಾಹಿತಿಯನ್ನು ಒಳಗೊಂಡಂತಹ 
ಶಾಸನಗಳದ್ದು ಅಂತಹ ಶಾಸನೋಕ್ತ ದೇವಾಲಯಗಳನ್ನು ದಾನದತ್ತಿಯ ವಿವರಗಳ ಜೊತೆಗೆ 


[a ಅಧ್ಯಾಯದಲ್ಲ ತಿಅಸಲಾಗಿದೆ. 


ಅಧ್ಯಾಯ-4 
ದೇವಾಲಯಗಳ ಕಲೆ ಮತ್ತು ವಾಸ್ತುಶಿಲ್ಪ 
ದೇವಾಲಯಗಳು ನಮ್ಮ ಸಂಸ್ಕೃತಿಯ ಕೇಂದ್ರಗಳು. ಪ್ರಾಚೀನ ಕಾಲದಿಂದಲೂ ನಮ್ಮ 
ಸಂಸ್ಕೃತಿ. ಆಚರಣೆ, ಧರ್ಮ ಉಳದಿರುವುದು ದೇವಾಲಯಗಳಂ೦ದ. ನಮ್ಮ ಪೂರ್ವಜರ 
ತಾಂತ್ರಿಕ ಕೌಶಲ್ಯವನ್ನು ತಿಆಸುವ ಕೇಂದ್ರಗಳು ಸಹ ದೇವಾಲಯಗಳಾಗಿವೆ. ಜಲ್ಲೆಯಲ್ಲಿ 
ಗಂಗರಿಂದ ಪ್ರಾರಂಭವಾಗಿ ಚೆನ್ನಪಟ್ಟಣದ ಪಾಳೇಗಾರರ ಕಾಲದವರೆಗೆ ಹಲವಾರು 


ದೇವಾಲಯಗಳು ನಿರ್ಮಾಣಗೊಂಡಿರುವುದರ ಜೊತೆಗೆ ಕಾಲಕಾಲಕ್ಕೆ ಜೀರ್ಣೋದ್ದಾರ 
14 


ಗೊಂಡಿವೆ. ಜಲ್ಲೆಯಲ್ಲ ಕಂಡುಬರುವ ಪ್ರಾಚೀನ ದೇವಾಲಯಗಳ ಕಲೆ ಮತ್ತು ವಾಸ್ತುಶಿಲ್ಪವನ್ನು 
ಇತರೆ ಕಾಲಘಟ್ಟಗಳಲ್ಲಿ ನಿರ್ಮಾಣವಾಗಿರುವ ದೇವಾಲಯಗಳ ಜೊತೆಗೆ ಹೋಪಲಸಿ 
ಕೂಲಂಕುಷವಾಗಿ ಕಲೆ ಮತ್ತು ವಾಸ್ತುಪಿಲ್ಲದ ವೈಜ್ಞಾನಿಕ ಪದಗಳನ್ನು ಬಳಸಿಕೊಂಡು 
ವಿವರಣಾತ್ಕಕವಾಗಿ [ol ಅಧ್ಯಯನದಲ್ಲ ವಿಶ್ಲೇಷಿಸಲಾಗಿದೆ. ಅಧ್ಯಯನದ ಅನುಕೂಲಕ್ಷಾಗಿ 
ಜಲ್ಲೆಯಲ್ಲ ಕಂಡುಬರುವ ಪ್ರಾಚೀನ ದೇವಾಲಯಗಳನ್ನು ಶೈವ. ವೈಷ್ಣವ. ಶಾಕ್ತ ಮತ್ತು ಜೈನ 
ದೇವಾಲಯಗಳು ಎಂಬುದಾಗಿ ಪ್ರತ್ಯೇಕವಾಗಿ ವಿಭಾಗಿಸಿಕೊಂಡು ಅಧ್ಯಯನವನ್ನು 
ಕೈಗೊಳ್ಳಲಾಗಿದೆ. 


ಅಧ್ಯಾಯ-6 


ದೇವಾಲಯಗಳ ಮೂರ್ತಿಶಿಲ್ಪಗಳು 


($8 


ಪ್ರಸ್ಸುತ ಅಧ್ಯಾಯದಲ್ಲ ರಾಮನಗರ ಜಲ್ಲೆಯ ದೇವಾಲಯಗಕಳಲ್ಲ ಕಂಡುಬರುವ 
ಮೂರ್ತಿಶಿಲ್ಲಗಳ ಕುರಿತಂತೆ ವಿವರಣೆಯನ್ನು ನೀಡಲಾಗಿದೆ. ಮೂರ್ತಿಶಿಲ್ಲಗಳ ಬೆಳವಣಿಗೆ 
ಅದರ ಪ್ರಭೇದಗಳ ಬದ್ದೆ ತಿಅಸಲಾಗಿದೆ. ಹಾಗೂ ಗಂಗರ ಕಾಲದಿಂದ ಯಲಹಂಕನಾಡ 
ಪ್ರಭುಗಳ ಕಾಲದವರೆಗಿನ ದೇವಾಲಯಗಳ ಪ್ರಧಾನ ದೇವತೆಗಳು ಹಾಗೂ ನವರಂಗ, ಪ್ರಾಕಾರ 
ಹಾಗೂ ದೇವಾಲಯಗಳ ಸಂಕೀರ್ಣದಲ್ಲ ಕಂಡು ಬರುವ ಜಡಿಪಶಿಲ್ಲಗಕ ಬಣ್ಣೆ ವಿವರಣೆ 
ನೀಡಲಾಗಿದೆ. ಹಾಗೂ ಈ ಶಿಲ್ಪಗಳನ್ನು ಶೈವ. ವೈಷ್ಣವ. ಶಾಕ್ತ, ಜೈನ ಶಿಲ್ಪಗಳು ಎಂಬುದಾಗಿ 


ಹಂಚಿಕೆಯನ್ನು ತಿಅಸಲಾಗಿದೆ. 


ಅಧ್ಯಾಯ-6 
ದೇವಾಲಯಗಳ ಸಾಂಸ್ಕೃತಿಕ ಕೊಡುಗೆಗಳು 
ಪ್ರಸ್ಲುತ ಅಧ್ಯಾಯದಲ್ಲ ರಾಮನಗರ ಜಲ್ಲೆಯ ದೇವಾಲಯಗಳ ಪ್ರಾಚೀನ ಕಾಲದಿಂದ 
ಜನತೆಯೊಂದಿಗನ ಸಂಬಂಧ, ದಾರ್ಮಿಕ ಅಚರಣಿಗಳು, ವಿಧಿವಿಧಾನಗಳು, ಧರ್ಮ ಮತ್ತು 
ದೇವಾಲಯಗಳ ಬೆಳವಣಿಗೆ, ಅದಕ್ಕೆ ದೊರೆತ ದಾನ ದತ್ತಿಗಳ ಮೂಲಕ ನಡೆಯುತ್ತಿದ್ದ ಅರ್ಥಿಕ 
ಚಟುವಟಕೆಗಳು. ಹಾಗೂ ಸ್ಥಳೀಯ ಸಾಂಪ್ರದಾಯಕ ಕಲೆಗಳು, ವಾಸ್ತುಪಶಿಲ್ಲ ಮತ್ತು 
ಮೂರ್ತಿಶಿಲ್ಲಗಳ ಸಂಸ್ಥೃತಿಯ ಬೆಳವಣಿಗೆ ಕುರಿತು ಚರ್ಚ್ಜಸಲಾಗಿದೆ. 


15 


ಅದ್ಯಾಯ-7 

ಉಪಸಂಹಾರ 
ಉಪಸಂಹಾರದಲ್ಲ ಈ ಸಂಶೋಧನೆಯ ಸಾರಾಂಶವನ್ನು ಕ್ರೋಡೀಕರಿಸಿ ಹಿಂದಿನ 
ಎಲ್ಲಾ ಅಧ್ಯಾಯಗಳ ಸಾರವನ್ನು ಇಲ್ಲ ನೀಡಲಾಗಿದೆ. ಹಾಗೂ ಈ ಸಂಶೋದನೆಯಲ್ಲನ 
ಕಂಡು ಕೊಂಡ ಹೊಸ ವಿಷಯಗಳನ್ನು ಈ ಅಧ್ಯಾಯದಲ್ಲ ನೀಡಲಾಗಿದೆ. ಕೊನೆಯಲ್ಲ 
ಪರಾಮರ್ಶನ ಗ್ರಂಥಗಳು, ಭೂಪಟಗಳು, ದೇವಾಲಯಗಳ ಪಟ್ಟ ಹಾಪಟ್ಟಿ. ಛಾಯಾಚಿತ್ರಗಳನ್ನು 


ನೀಡಲಾಗಿದೆ. 


ಹೀಗೆ ರಾಮನಗರ ಜಲ್ಲೆಯ ದೇವಾಲಯಗಳ ಸಾಂಸ್ಕೃತಿಕ ಅಧ್ಯಯನ ಎಂಬ 
ಶೀರ್ಷಿಕೆಯಡಿಯಲ್ಲ ಜಲ್ಲೆಯ ದೇವಾಲಯಗಳ ಕಲೆ ಮತ್ತು ವಾಸ್ತುಪಿಲ್ಲದ ಬದ್ಣೆ ಸಮಗ್ರವಾಗಿ 
ವಿವರಿಸುವ ಪ್ರಯತ್ನವನ್ನು ಮಹಾಪ್ರಬಂಧದಲ್ಲ ಮಾಡಲಾಗಿದೆ. 


16 


[ME 


ಅಡಿ ಅಪ್ಪಣಿಗಳು 
. http//www.ramanagara district.wikipedia. 
. ಕರ್ನಾಟಕ ಕೈಪಿಡಿ, 2೦1. ಪು.ಸಂ.18ರ. 
. ಹೂರ್ವೋಕ್ತ, ಪುಟಸಂಖ್ಯೆ. 15೦ 
. ರಾಮನಗರ ಜಲ್ಲೆಯ ಅಂಕಿ ಅಂಶಗಳ ನೋಟ, 2೦1೦-೭2೦1, ಪು.ಸಂ.42. 
. ಪೂರ್ಮೋಕ್ತ, ಪು.ಸಂ.58. 
| ಎಂ.ಬೈರೇಗೌಡ. ತಾ.ಸಿ.ತಿಮ್ಮಯ್ಯ (ಸಂ): ಅರ್ಕಾವತಿ (ಸ್ಕರಣ ಸಂಚಿಕೆ) ಹಮು.ಸಂ.೭276 
. ಕರ್ನಾಟಕ ಕೈಪಿಡಿ-2೨೦11 ಪು.ಸಂ.185 
. http;//www.ramangara district.wikipedia. 


. ಕನಕ ಸಂಪದ, ಜಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ರಾಮನಗರ, ಪು.ಸಂ.೦3 


17 


ಅಧ್ಯಾಯ-2 
ರಾಜಕೀಯ ಇತಿಹಾಸ ಮತ್ತು ಪ್ರಾಚೀನ ಆಡಳತ ವಿಭಾಗಗಳು 


ರಾಮನಗರ ಜಲ್ಲಾ ಪ್ರದೇಶದಲ್ಲ ಹಲವು ರಾಜಮನೆತನಗಳು ವಿವಿಧ ಕಾಲಗಳಲ್ಲ ಆಳ್ವಕೆ 
ನಡೆಸಿದ್ದರೂ ಸಹ ರಾಜಕೀಯವಾಗಿ ಹಲವಾರು ಘಟ್ಟಗಳನ್ನು ಹೊಂದಿದೆ. ಈ ಜಲ್ಲೆಯು ವಿವಿಧ 
ಅರಸು ಮನೆತನಗಳ ಆಳ್ವಕೆಗೆ ಒಳಪಡುತ್ತಾ ಬಂದಿರುವುದು ಸಮಕಾಲೀನ ಶಾಸನಗಳು. 
ಪುರಾತತ್ವ ಮತ್ತು ಸಾಹಿತ್ಯಕ ಕುರುಹುಗಳ೦ದ ಮನದಟ್ಬಾಗುತ್ತದೆ. ಪ್ರಸ್ತುತ ಅಧ್ಯಾಯದಲ್ಲ 
ರಾಮನಗರ ಜಲ್ಲೆಯಲ್ಲ ಲಭ್ಯವಾಗಿರುವ ಶಾಸನಗಳನ್ನು ಪಮುಖವಾಗಿ ಬಳಸಿಕೊಂಡು ಈ 
ಭಾಗದಲ್ಲ ಆಳ್ವಕೆ ನಡೆಸಿದಂತಹ ಪ್ರಮುಖ ರಾಜಮನೆತನಗಳಾದಂತಹ ಗಂಗರು, 
ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು. ನೊಳಂಬರು. ಬಾಣರು. ಚೋಳರು, ಹೊಯ್ದಳರು. 
ಅನಂತರದಲ್ಲ ವಿಜಯನಗರದ ಅರಸರು, ಯಲಹಂಕ ನಾಡಪ್ರಭುಗಳು, ಚನ್ನಪಟ್ಟಣ 
ಪಾಳೇಗಾರರು ಹಾಗೂ ಇಲ್ಲನ ಪ್ರಾಚೀನ ಆಡಳತ ವಿಭಾಗಗಳ ಮಾಂಡಲೀಕರು, 
ಮಹಾಮಂಡಳಕೇಶ್ವರರು., ಮಹಾಸಾಮಂತರು, ಪಭುಗಾವುಂಡರು, ಗಾವುಂಡರು. 
ಮಹಾದಂಡನಾಯಕರು ಮೊದಲಾದ ಅಧಿಕಾರಿ ವರ್ಗದವರ ಆಳಜ್ವಕೆಯ ಬದ್ದೆ ಮತ್ತು ಅವರ 
ಕೊಡುಗೆಗಳ ಕುರಿತಾಗಿ ಚರ್ಚಿಸಲಾಗಿದೆ. 


ಗಂಗರು 


ರಾಮನಗರ ಜಲ್ಲೆಯ ರಾಜಕೀಯ ಚಾರಿತ್ರಿಕ ಕುರುಹುಗಳು ಗಂಗರ ಕಾಲದಿಂದ 
ಗೋಚರಿಸುತ್ತವೆ. ಕ್ರಿಪೂ ನಾಲ್ಲನೇ ಶತಮಾನದಲ್ಲ ಮೌರ್ಯರಿಂದ ಪ್ರಾರಂಭವಾಗುವ 
ಕರ್ನಾಟಕದ ಇತಿಹಾಸಕ್ಕೆ ಸಾಂಸ್ಕೃತಿಕ ಬುನಾದಿ ಹಾಕಿದ ಕೀರ್ತಿ ಕ್ರಿ.ಶ. ನಾಲ್ಲನೆಯ 
ಶತಮಾನದಲ್ಲ ಆಜ್ವಕೆ ಬಂದಂತಹ ಗಂಗರಿಗೆ ಸಲ್ಲುತ್ತದೆ. ಕದಂಬರ ಹರಿವರ್ಮನ ಕಾಲದ 
ಶಾಸನವೊಂದರಂತೆ, ನದಿ ಮಧ್ಯದೇಶದ ಮಾಟಿಪ್ಪಅ ಗ್ರಾಮವನ್ನು ಕೌಂಡಿನ್ಯ ಗೋತ್ರದ 
ವೀರದಾರ್ಶಕನಿಗೆ ದಾನ ನೀಡಲಾಗಿದ್ದು ಈ ಗ್ರಾಮ ಮಾಗಡಿ ಸಮೀಪವಿದೆಯೆಂದು ಇದರ 
ಜೊತೆಗೆ ಕಲ್ಯಾದ ಕಲ್ಲೇಶ್ವರ ದೇವಾಲಯದಲ್ಲ ಕುಕ್ಕಟಂಡಾಕಾರದ ಪ್ರಾಚೀನ ಅಂಗವಿದ್ದು ಇದರ 
ಕಾಲ ಸುಕ್ರಿ. ಶ.3 ರಿಂದ 4ನೇ ಶತಮಾನವೆಂದು ಡಾ.ಅ.ಸು೦ಂದರ ಅಭಪ್ರಾಯ ಪಟ್ಟರುತ್ತಾರೆ. 
ಇಂತಹುದೇ ಶಿವಅಂಗವನ್ನು ಕದಂಬ ಮಯೂರಶರ್ಮನ ಶಾಸನ ದೊರೆತ ಪರಿಸರದಲ್ಪ ಪತ್ತೆ 
ಮಾಡಿರುತ್ತಾರೆ. ಈ ಹಿನ್ನೆಲೆಯಲ್ಲ ರಾಮನಗರ ಜಲ್ಲೆಯಲ್ಲ ಗಂಗರು ಕದಂಬರೊಂದಿಗೆ 


17 


ಹಿಂದೆಯೇ ಕದಂಬರ ಕಾಲದ ಸಂಬಂಧ ಹೊಂದಿರಬಹುದಾಗಿದ್ದು ಇದು ಚರ್ಚೆಗೆ ಗ್ರಾಸವಾಗಿದೆ 


ಎಂದಿದ್ದಾರೆ.' 
[) 


ಗಂಗರು  ಕ್ರಿ.ಶ.ನಾಲ್ಲನೇಯ ಶತಮಾನದಿಂದ ಕ್ರಿ.ಶ.10ನೆಯ ಶತಮಾನದವರೆಗೆ 
ಸುಮಾರು 6೦೦ ವರ್ಷಗಳ ಕಾಲ ಸುಧೀರ್ಪವಾಗಿ ಆಳ್ವಕೆ ನಡೆಸಿದ್ದಾರೆ. ನಂದಗಿರಿ, 
ಕೋಳಾಲಪುರ (ಕೋಲಾರ). ಮಣ್ಣಿ (ಮಾನ್ಯಪುರ). ತಲಕಾಡು ಈ ಮನೆತನದ 
ರಾಜಧಾನಿಗಳಾಗಿದ್ದವು. ಅಲ್ಲದೇ ಗಂಗರು ಚನ್ನಪಟ್ಟಣ ತಾಲೂಕಿನ ಮಂಕುಂದ ಹಾಗೂ 
ನೆಲಮಂಗಲ ತಾಲೂಕಿನ ಮಾನ್ಯಪುರ (ಇಂದಿನ ಮಣ್ಣಿ)ಗಳನ್ನು ಸಹ ಕೆಲವು ಕಾಲ 
ಉಪರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಕೆ ನಡೆಸಿದರೆ೦ಂದು ಶಾಸನಾಧಾರಗಳಂ೦ಂದ ತಿಆದು 
ಬರುತ್ತದೆ. 


ಗಂಗರ ಮೊದಲ ದೊರೆ ದಡಿಗ (ಇವನನ್ನು ಕೊಂಗಣಿವರ್ಮ, ಒಂದನೇ ಮಾಧವ 
ಎಂದೂ ಸಹ ಕರೆಯುತ್ತಾರೆ) ಇವನು ಸುಮಾರು ಕ್ರಿ.ಶ.35ರ೦ ರಿಂದ 380೦ವರೆಗೂ ಆಡಳತ 
ನಡೆಸಿದನು. ಇವನ ನಂತರ ಎರಡನೇ ಮಾಧವನು ಅಧಿಕಾರಕ್ಷೆ ಬರುತ್ತಾನೆ. (ಕ್ರಿ.ಶ. 380- 
4೦೦) ಇವನನ್ನು "ಕಿರಿಯ ಮಾಧವ' ಹಾಗೂ 'ಸಿಂಹವರ್ಮ' ಎಂದೂ ಸಹ ಕರೆಯಲಾಗುತ್ತದೆ. 
ಇವನ ಯಾವ ಶಾಸನಗಳು ಜಲ್ಲೆಯಲ್ಲ ಲಭ್ಯವಾಗಿಲ್ಲದೆ ಇದ್ದರೂ, ಜಲ್ಲೆಯಲ್ಲ ನಂತರದ 
ಗಂಗರಸರು ಹೊರಡಿಸಿರುವ ತಾಮ್ರ ಶಾಸನಗಳಂದ ಇವನ ಬಣ್ಣೆ ಮಾಹಿತಿಯನ್ನು ನೀಡುತ್ತವೆ. 
ಇವನ ನಂತರ ಅಧಿಕಾರಕ್ಷೆ ಬಂದ ಹರಿವರ್ಮನು ಕೋಲಾರದಿಂದಲೇ ಆಳ್ವಕೆ ನಡೆಸಿ 
ತಲಕಾಡನ್ನು ತನ್ನು ಎರಡನೇ ರಾಜಧಾನಿಯಾಗಿ ಮಾಡಿಕೊಂಡಿದ್ದನು. ಇವನ ನಂತರ 
ವಿಷ್ಣುಗೋಪ ಅಧಿಕಾರಕ್ಷೆ ಬಂದು ಆಳ್ವಕೆ ಮಾಡಿದ್ದರ ಬದ್ದೆ ಶಾಸನೋಕ್ತ ದಾಖಲೆಗಳು 
ದೊರೆಯುತ್ತವೆ. ಇವನ ನಂತರ ವಿಷ್ಣು ಜೋಪನ ಮಗನಾದ ಮೂರನೇ ಮಾಧವನು 


(ಕ್ರಿ.ಪ.410-— 4೨6) ಅಧಿಕಾರಕ್ಷೆ ಬಂದನು. ಇವನನ್ನು ತಡಂಗಾಲ ಮಾಧವ ಎಂದೂ ಸಹ 
ಕರೆಯಲಾಗುತ್ತದೆ. ಇವನ ನಂತರ ಅವಿನೀತನು (ಕ್ರಿ.ಶ.469೨ ರಿಂದ ಕ್ರಿ.ಶ. ರವ೨ರವರೆಗೆ) 
ದೀರ್ಪ್ಷಕಾಲ ರಾಜ್ಯಭಾರ ಮಾಡಿದನು. ನಂತರ ಅವಿನೀತನ ಮಗನಾದ ದುರ್ವಿನೀತನು 
ಕ್ರಿ.ಶ.ಠ೭೨ ರಿಂದ ಕ್ರಿ.ಶ.579ರವರೆಗೂ ಆಳದುದರ ಬಣ್ಣೆ ತಿಆದುಬರುತ್ತದೆ. ಈತ ತನ್ನ 
ತಾಂಖಯ ತಂದೆಯಾದ ಪುನ್ನಾಟದ ಅರಸ ಸ್ಥಂದ ವರ್ಮನಿಗೆ ಪುತ್ತ ಸಂತಾನವಿಲ್ಲದ್ದರಿಂದ 
ಪುನ್ನಾಟ ರಾಜ್ಯಕ್ಕೂ ದುರ್ವಿನೀತನೇ ದೊರೆಯಾದನು. ಈತನ ಮರಣದ ನಂತರ ಇವನ 
ಮಕ್ಕಳಾದ ಮುಷ್ಟರ ಮತ್ತು ಪೊಕವೀರರು ಕ್ರಮವಾಗಿ ಆಳ್ವಕೆ ನಡೆಸಿದರು. ನಂತರ ಮುಷ್ಟರನ 


ಮಗ ಶ್ರೀವಿಕ್ರಮ ಅಧಿಕಾರಕ್ಕೆ ಬಂದನು. ಈತ ಅರವತ್ತನಾಲ್ಲು ವಿದ್ಯೆಗಕಲ್ಲ ಚತುರನಾಗಿದ್ದನೆಂದು 


18 


ಶಾಸನಗಳು ತಿಆಸುತ್ತವೆ.” ನಂತರ ಈತನ ಮಗನಾದ ಭೂವಿಕ್ರಮನು ಕ್ರಿ.ಶ.೮635 ರಿಂದ ಕ್ರಿ.ಶ 
67೦೨ರವರೆಗೆ ಆಳ್ವಕೆ ನಡೆಸಿದನು. ಈತ ತನ್ನು ತಂದೆ ಕುವಲಾಳದಲ ಅಧಿಕಾರಿಯಾಗಿದ್ದಾಗಲೇ 
ಇವನ ಜೊತೆ ಸೇರಿ ಗಂಗರ ರಾಜ್ಯವನ್ನು ವ್ಯಾಪಕವಾಗಿ ಅಭವೃದ್ಧಿಗೊಳಸಿದ್ದನು. ಭೂವಿಕ್ರಮನು 
ಚಾಲುಕ್ಕ ಮೊದಲನೆಯ ವಿಕ್ರಮಾದಿತ್ಯನೊಂದಿಗೆ ರಾಜಕೀಯ ಸಂಬಂಧವನ್ನು ಹೊಂದಿದ್ದನು. 
ಚಾಲುಕ್ಕರ ಅಧಿಕಾರವನ್ನು ಒಪ್ಪಿಕೊಂಡು ಅವರು ಕೈಗೊಂಡ ಹಲವಾರು ಯುಧ್ಧಗಳಲ್ಲ ಮತ್ತು 
ಇಮ್ಮಡಿ ಪುಲಕೇಶಿಯ ದಂಡೆಯಾತ್ರೆಯಲ್ಲ ಭಾಗವಹಿಸಿದ್ದನೆ೦ಂದು ಶಾಸನದಿಂದ ತಿಆಯುತ್ತದೆ.” 
ಅಲ್ಲದೆ ಕ್ರಿ.ಶ.670೦ರಲ್ಲ ಪಲ್ಲವ ದೊರೆ ಪರಮೇಶ್ವರವರ್ಮನನ್ನು ವಿಕಂದೆ ಎಂಬಲ್ಲ ನಡೆದ 
ಯುಧದ್ಧದಲ್ಲ ಚಾಳುಕ್ಯರ ಪರವಹಿಸಿ ಸಹೋಲಸಿ ಉಗ್ರೋದಯವೆಂಬ ಕಂಠೀಹಾರವನ್ನು ಸೆಳೆದು 
ಚಾಳುಕ್ಯ ವಿಕ್ರಮಾದಿತ್ಯನ ವಿಜಯಕ್ಕೆ ಕಾರಣನಾದನು. ಈತನ ಕಾಲದಲ್ಲ ರಾಜಧಾನಿಯನ್ನು 
ಚನ್ನಪಟ್ಟಣದ ಬಳಯ ಮಂಕುಂದಕ್ಕೆ ಬದಲಾಂಬಸಿದನು.” ಅಲ್ಲದೆ ಸಿ. ಹಯವದನ್‌ ರಾವ್‌ 
ಅವರು ಮೈಸೂರು ಗೆಜೆಟಯರ್‌ ಎಂಬ ರಗ್ರಂಥದಲ್ಲ ಕ್ರಿ.ಶ.ಏಳನೇ ಶತಮಾನದಲ್ಲ ಗಂಗ 
ದೊರೆಗಳಾದ ಭೂವಿಕ್ರಮ ಹಾಗೂ ಶಿವಮಾರ ಇವರ ಕಾಲದಲ್ಲ ಮಂಕುಂದ 
ರಾಜನಿವಾಸವಾಗಿತ್ತು ಎಂದಿದ್ದಾರೆ.” ಇವನ ನಂತರ ಈತನ ತಮ್ಮ ಮೊದಲನೆಯ 
ಶಿವಮಾರನು ಕ್ರಿ.ಶ.679೨ ರಿಂದ ಕ್ರಿ.ಶ.726ರವರೆಗೆ ಆಆದನು. ಇವನಿಗೆ ಮುಮ್ಮಡಿ 
ಕೊಂಗುಣಿವರ್ಮ ಎಂಬ ಹೆಸರು ಇದ್ದಿತು. ಪಿವಮಾರನಿಗೂ ಮೊದಲೇ ಅವನ ಮಗ 
ತೀರಿಕೊಂಡಿದ್ದರಿಂದ” ಅವನ ಮೊಮ್ಮಗ ಶ್ರೀ ಪುರುಷನಿಗೆ ಪಟ್ಟವಾಯಿತು. ಶ್ರೀಪುರುಷನು 
ಯುವರಾಜನಾಗಿದ್ದಾಗಲೇ ಹೊಸಕೋಟಿ ತಾಲೂಕನ ಭಾಗವನ್ನೊಕಗೊಂಡ ಕೆರೆಕುವ್ನ 
ಮುನ್ನೂರು ಎಂಬ ಪ್ರಾದೇಶಿಕ ಘಟಕವನ್ನು ಆಳುತ್ತಿದ್ದನೆಂದು ಶಾಸನ ತಿಆಸುತ್ತದೆ.' ಈತ 
ಕ್ರಿ.ಶ.72೮6 ರಿಂದ ಕ್ರಿ.ಶ.789ರವರೆಗೆ 30೦ ನಾಡನ್ನು ಆಳುತ್ತಿದ್ದನೆಂದು ತಿಆಸಿದ್ದಾರೆ.” 
ಶ್ರೀಪುರುಷನು ಪಲ್ಲವರ ಎರಡನೆಯ ಪಲ್ಲವ ಪರಮೇಶ್ವರ ವರ್ಮನನ್ನು ಕೊಂದು ಅವನ 
ಪೆರ್ಮಾನಡಿ ಎಂಬ ಜರುದನ್ನು ಕ್ರ.ಶ.731ರ್ತ ಪಡೆದನು. ಇದು ಚಾಳುಕ್ಯರ ಎರಡನೇ 
ವಿಕ್ರಮಾದಿತ್ಯನ ಜೊತೆಯಲ್ಲನ ಕಂಚಿಯ ಮೇಅನ ವಿಜಯದ್ದಾಗಿದೆ. ನಂತರದ ಕಾಲದಲ್ಲ 
ಪಲ್ಲವರು ಗಂಗವಾಡಿಯ ಮೇಲೆ ನುಗ್ಗಿ ಶ್ರೀಪುರುಷನನ್ನು ಸೋಆಸಿ ಭೂವಿಕ್ರಮನು ಅವರಿಂದ 
ಸೆಳೆದುಕೊಂಡಿದ್ದ ಉಗ್ರೋದಯವೆಂಬ ಆಭರಣವನ್ನು ಪಲ್ಲವರು ಮರಳ ಪಡೆದರು. ಈ 
ರೀತಿಯ ಶತ್ರುಗಳ ದಾಆಯುಂದ ರಕ್ಷಣೆ ಪಡೆಯಲು ರಾಜಧಾನಿಯನ್ನು ಮನ್ನುಂದದಿಂದ 
(ಮಂಕುಂದ) ನೆಲಮಂಗಲ ತಾಲೂಕಿನ ಮಾನ್ಯಪುರಕ್ಕೆ (ಮಣ್ಣೆ) ಬದಲಾಲಯುಸಿದನೆಂಬುದು 
ಬಅ.ಶೇಕ್‌ ಅಲ ಅವರ ಅಭಿಪ್ರಾಯ.” ರಾಷ್ಟ್ರಕೂಟರ ಚಕ್ರವರ್ತಿಯಾಗಿದ್ದ ಒಂದನೆಯ ಕೃಷ್ಣ 


19 


ಗಂಗರ ರಾಜಧಾನಿ ಮಾನ್ಯಪುರದ ಮೇಲೆ ದಾಆ ಮಾಡಿದಾಗ ಅವನನ್ನು ಸೋಪಟಸಿದ 
ಶ್ರೀಪುರುಷನು ಕೃಷ್ಣನ ಸೈನ್ಯವನ್ನು ಕಂಪಿಅಯವರೆಗೂ ಬೆನ್ನಟ್ಟ ಓಡಿಸಿದ್ದರ ವಿವರಗಳನ್ನು 
ನೆಲಮಂಗಲ ತಾಲೂಕಿನ ಮಣ್ಣೆ ಗ್ರಾಮದ ಕ್ರಿ.ಶ.7೨7ರ ಶಾಸನವೊಂದು ದಾಖಲಸಿದೆ."” ಇವನ 
ರಾಜ್ಯವನ್ನು ಗಂಗವಾಡಿ ೨6೦೦೦ ಎಂದು ಕರೆದಿದೆ. ಶ್ರೀಪುರುಷನ ಕಾಲದಲ್ಲ ಚಾಳುಕ್ಯರು 
ಅಸ್ಪ್ತಂಗತವಾಗಿ ರಾಷ್ಟ್ರಕೂಟರು ಉದಯುಸಿದರು. ರಾಷ್ಟ್ರಕೂಟರು ಮತ್ತು ಗಂಗರ ನಡುವೆ 
ನಿರಂತರವಾಗಿ ಯುದ್ಧಗಳು ನಡೆದವು. 


ಶ್ರೀಪುರುಷನ ಆಡಳತ ಕಾಲದಲ್ಲ ಆತನ ಹಿರಿಯ ಮಗ ದುಗ್ಗ್ದಮಾರನು ದೇವನ 
ಹಳ್ಳುಯ ತಾಲೂಕಿನ ಗಂಗಪುರ (ಈಗಿನ ಗಂಗವಾರ)ದಲ್ಲ ಆಳುತ್ತಿದ್ದಾಗ ನಮೊಳಂಬರೊದಡನೆ 
ಹೋರಾಡಿದ ಬಣ್ಣೆ ಶಾಸನವಿದೆ." ದುಗ್ಗ್ದಮಾರನು ಹೊರಡಿಸಿದ ನಾಣ್ಯಪೊಂದು ದುಗ್ಗಾಣಿ ಎಂದೇ 
ಪ್ರಸಿದ್ಧವಾಗಿತ್ತು. ಈಗಲೂ ಸಹ ಚನ್ನಪಟ್ಟಣ ತಾಲೂಕು ಪ್ರದೇಶದಲ್ಲ ದುಡ್ಡು 'ದುಗ್ದಾಣಿ' ಎ೦ಬ 
ಜೋಡಿ ಶಬ್ದವೂ ಹಣ ಎಂಬ ಪದಕ್ಕೆ ಸಮಾನವಾಗಿ (ಸಂವಾದಿಯಾಗಿ) 
ಬಳಕೆಯಾಗುತ್ತಿರುವುದನ್ನು ಕಾಣಬಹುದು.” 


ಶ್ರೀಪುರುಷನ ನಂತರ ಇಮ್ಮಡಿ ಶಿವಮಾರ ಕ್ರಿ.ಶ.788ರಲ್ಲ ಅಧಿಕಾರಕ್ಷೆ ಬಂದನು. ಈತ 
ಹಲವು ಬಾರಿ ರಾಷ್ಟ್ರಕೂಟರೊಡನೆ ಸ್ಥಾತಂತ್ಯ್ಯ ಕಾಪಾಡಿಕೊಳ್ಳಲು ಹೋರಾಡಬೇಕಾಯಿತು. 
ರಾಷ್ಟ್ರಕೂಟರ ಚಕ್ರವರ್ತಿ ಧ್ರುವನು ಮಣ್ಣೆಯ ಮೇಲೆ ದಾಳ ಮಾಡಿದಾಗ ಇಮ್ಮಡಿ ಶಿವಮಾರನು 
ರಾಷ್ಟ್ರಕೂಟರ ಸೇನೆಯನ್ನು ದಿಕ್ಸಾಪಾಲಾಗಿ ಓಡಿಸಿದುದಾಗಿ ಮಣ್ಣಿಯ ತಾಮ್ರಶಾಸನ 
ದಾಖಪಸಿದೆ.” ಆದರೆ ನಂತರ ನಡೆದ ಮತ್ತೊಂದು ಯುದ್ಧದಲ್ಲ ರಾಷ್ಟಕೂಟರ ದೊರೆ ಧ್ರುವನು 
ಮಜಣ್ಷೆಯನ್ನು ಆಕ್ರಮಿಸಿ ಎರಡನೇ ಶಿವಮಾರನನ್ನು ಬಂಧಿಸಿ ತನ್ನ ಮಗ ಕಂಬನನ್ನು ಮಣ್ಣೆಯ 
ಅಧಿಕಾರಿಯನ್ನಾಗಿ ನೇಮಿಸಿದನು. ಇದರಿಂದ ಗಂಗರ ಪ್ರಾಚೀನ ಕೇಂದ್ರ ಮಣ್ಣೆಯು 
ರಾಷ್ಟ್ರಕೂಟರ ಅಧೀನವಾಯುತು.” ಧ್ರುವನ ಮರಣದ ನಂತರ ರಾಷ್ಟಕೂಟರಲ್ಲ ಆಳ್ವಿಕೆಗೆ ಬಂದ 
ಮೂರನೇ ಗೋವಿಂದನು ಇಮ್ಮಡಿ ಶಿವಮಾರನ ಮೇಲೆ ದಂಡವನ್ನು ಹೇರಿ ಜಡುಗಡೆ 
ಮಾಡಿದನು. ಮೂರನೇ ಗೋವಿಂದನು ಹೇರಿದ್ದ ದಂಡವನ್ನು ಇಮ್ಮಡಿ ಶಿವಮಾರನು 
ತೆರದಿರಲು ಅವನನ್ನು ಮತ್ತೆ ಬಂಧಿಸಿದನು. ಆಗ ಶಿವಮಾರನ ಮಗ ಮಾರಸಿಂಹನು 


ಯುವರಾಜನಾಗಿ ಗಂಗವಾಡಿಯಲ್ಲ ಅಳ್ವಕೆ ನಡೆಸಿದನು. 


ಮಾರಸಿಂಹನ ಮರಣಾನಂತರ ಎರಡನೇ ಪಿವಮಾರನ ತಮ್ಮ ವಿಜಯಾದಿತ್ಯ ಆಳ್ವಕೆ 
ನಡೆಸಿದನು. ಇವನ ನಂತರ ಇವನ ಮಗ ಮೊದಲನೆಯ ರಾಚಮಲ್ಲ ಆಆದನು. ಎರಡನೇ 
ಪಿವಮಾರನಿಗೆ ಪೃಥ್ಲಿಪತಿಯೆ೦ಬ ಇನ್ನೊಬ್ಬ ಮಗನಿದ್ದು ಈೇತ ಮುಂದೆ ಗಂಗರ ಪರ್ವಿೀಶಾಖಬೆಯ 


20 


ಸ್ಥಾಪಕನಾದ. ಆಂಧ್ರಪ್ರದೇಶದ ಹಿಂದೂ ಪುರದ ಹತ್ತಿರದ ಪರಿಯೇ ಈ ಪರ್ವಿಯಾಗಿದ್ದು, 
ಈತನು ಪಲ್ಲವರ ಮಾಂಡಲೀಕನಾಗಿದ್ದನು. ಈ ಶಾಖೆಯಲ್ಲ ಮುಂದೆ ನನ್ನಿಯಗಂಗ, 
ಎರಡನೆಯ ಪೃಥ್ವಿಪತಿ ಎಂಬ ಅರಸರು ಆಆದರು. ಕೊನೆಯಾತನು ಚೋಳರ ಪರಾಂತಕನ 
ಮಾಂಡಲಆಕನಾಗಿ ಬಾಣವಾಡಿಯಲ್ಲ ಆಆದನು.ನ ಇತ್ತ ಕಡೆಯಲ್ಲ ಮೊದಲನೇ ರಾಚಮಲ್ಲನು 
ತಲಕಾಡಿನಲ್ಲ ಆಳುತ್ತಿದ್ದು. ಹೇಮಾವತಿಯಲ್ಲದ್ದ ನೊಳಂಬರೊಂದಿಗೆ ಸ್ನೇಹ ಸಂಬಂಧವನ್ನು 
ಬೆಳೆಸಿದ ತನ್ನ ಮಗಳಾದ ಜಯಾಂಬೆಯನ್ನು ನೊಳಂಬ ಪೋಳಲ್ಲೋರನಿಗೆ ವಿವಾಹ 
ಮಾಡಿಕೊಟ್ಟದ್ದನು. 


ನಂತರ ಕ್ರಿ.ಶ.843ರಲ್ತ ಆತನ ಮಗ ಎರೆಯಂಗನು ಅಧಿಕಾರಕ್ಷೆ ಬಂದನು. ಈತನು 
ನೀತಿಮಾರ್ಗನೆಂಬ ಜರುದನ್ನು ಧರಿಸಿದ್ದನು. ಈತನ ಕಾಲದಲ್ಲ ರಾಷ್ಟ್ರಕೂಟರ ದೊರೆ 
ಮೊದಲನೆಯ ಅಮೋಘವರ್ಷ ಗಂಗರ ಮೇಲನ ಹಗೆತನ ಬಟ್ಟು ಸೌಹಾದ್ದಯುತವಾಗಿ 
ಬಾಳಲು ನಿರ್ಧರಿಸಿ ತನ್ನು ಮಗಳಾದ ಚಂದ್ರಲಲ್ಲೆಯನ್ನು ನೀತಿಮಾರ್ಗ ಎರೆಯಂಗನ ಕರಿಯ 
ಮಗ ಬೂತುಗನಿಗೆ ವಿವಾಹ ಮಾಡಿಕೊಟ್ಟನು. ಕ್ರಿ.ಶ.886ರಲ್ತ್ಲ ಅಮೋಘವರ್ಷನ ಮಗಳಾದ 
ಚಂ೦ದಲಚ್ಞಿ ಕುಣಿಗಲ್‌ ನಾಡಿನ” ಆಡಳತ ನೋಡಿಕೊಳ್ಕುತ್ತಿದ್ದಕು. ಸೀತಿಮಾರ್ಗ ಎರೆಯಂಗನ 
ಹಿರಿಯ ಮಗ ಇಮ್ಮಡಿ ರಾಚಮಲ್ಲ ಕ್ರಿ.ಶ.870೦ ರಿಂದ 919೨ರವರೆಗೆ ಆಳಜ್ವಕೆ ನಡೆಸಿ 
ನೊಕಂಬರೊಡನೆ ಹೋರಾಡಿ ಅವರನ್ನು ಸಂಪೂರ್ಣವಾಗಿ ಸೋಆಸಿದನು. ಈ ಯುದ್ಧದ 
ವಿಚಾರವು ಕನಕಪುರ ತಾಲೂಕನ ಸಾತನೂರು ಗ್ರಾಮದ ಕ್ರಿ.ಶ.89೨೨ ವೀರಗಲ್ಲು ಶಾಸನದಿಂದ 
ತಿಆಯುತ್ತದೆ.'”' ಹಾಗೂ ಇದೇ ತಾಲೂಕಿನ ಕುಂದೂರುದೊಡ್ಡಿಯ ಕ್ರಿ.ಶ.೨೦೦ರ ವೀರಗಲ್ಲು 
ಶಾಸನದಲ್ಲ ಬೂತಗನ ಮಗನಾದ ಇಮ್ಮಡಿ ಎರೆಯಪ್ಪರಸನು ನೊಕ೦ಬರ ಜೊತೆ ನಡೆಸಿದ 
ಯುದ್ಧಗಳ ಬಗ್ಗೆ ವಿವರವಿದೆ.” 


ಇಮ್ಮಡಿ ರಾಚಮಲ್ಲನನ್ನು "ನೀತಿಮಾರ್ಗ' ಪೆರ್ಮ್ಯಾನಡಿ ಎಂದು ಚನ್ನಪಟ್ಟಣದ 
ತಾಲೂಕಿನ ಹೊನ್ನಾಯಕನ ಹಳ್ಳಯ ಕ್ರಿ.ಶ ೨೦4ರ ವೀರಗಲ್ಲು ಶಾಸನ ತಿ೪ಸುತ್ತದೆ.” ಇದರಲ್ಲ 
"ಸ್ವಸ್ತಿ ಶ್ರೀಮತು ನೀತಿಮಾರ್ಗ ಪೆರ್ಮ್ಯಾನಡಿಗಳ ಪಟ್ಟಂಗಟ್ಟದ ಪ್ರಥಮವರುಷದನ್ನು 
ಗೊಲ್ಲೆಯಣ್ನಗಾವುಣ್ಣ ನೂರವಿವಿನೂಳು ಕುದಿಸತ್ತು ಹ್ಟರ್ಗಸ್ನನಾದ” ಎಂದಿದೆ. ಇದರಿಂದ 
ನೀತಿಮಾರ್ಗ ಪೆರ್ಮಾನಡಿಯು ಕ್ರ.ಪ.೨೦4ರಲ್ತ ಅಧಿಕಾರಕ್ಷೆ ಬಂದನೆಂದು 
ತಿಆಯಬಹುದಾಗಿದೆ. ಅರ್ಕೇಶ್ವರ ದೇವಾಲಯದಲ್ಲ ಶಾಸನವೊಂದು ಇಮ್ಮಡಿ ರಾಚಮಲ್ಲನನ್ನು 
ಮಹಾರಾಜಾಧಿರಾಜ ಕೋಳಾಲಪುರ ಪರಮೇಶ್ವರ ನನ್ಲಿಗಿರಿನಾಥ ಶ್ರೀ ಪೆರಮಾರಿಗಳ್‌ ಎಂದು 


ವರ್ಣಿಸಿದೆ.” 


21 


ಇಮ್ಮಡಿ ರಾಚಮಲ್ಲನ ನಂತರ ಇಮ್ಮಡಿ ನೀತಿಮಾರ್ಗ ಎರೆಯಂಗನು ಅಧಿಕಾರಕ್ಷೆ 
ಬಂದನು. ಈತನ ಕಾಲದ ಚನ್ನಪಟ್ಟಣ ತಾಲೂಕಿನ ಸಂತೆ ಮಾಗೇನಹಳ್ಳಯ ಶಾಸನವು” 
ಸಂತೆ ಮಾಗೇನಹಳ್ಳಯ ಕೆರೆಯೊಂದರ ದುರಸ್ತಿಗಾಗಿ ಹಾಗೂ ಶಿವಮಾರೇಶ್ವರ, ನಗರೇಶ್ವರ, 
ಕೋಟಿಯ ನೀತಿ ಮಾರ್ಗೇಶ್ವರ ದೇವಾಲಯಗಳ ಪೂಜಾ ಕೈಂಕರ್ಯಕ್ಕೆ ದಾನ ನೀಡಿದ 
ವಿವರವಿದೆ. ಇವನ ಕಾಲದಲ್ಲ ಹೊಂಗನೂರು ಚಿಕ್ಷಗಂಗವಾಡಿಯ ಉಪರಾಜಧಾನಿಯಾಗಿತ್ತು. 
ಇಲ್ಲ ಕೋಟಿ ನಿರ್ಮಾಣವಾಗಿರುವುದರಿಂದಲೇ ಇಲ್ಲ ಕೋಟಿಯ ನೀತಿಮಾರ್ಗೇಶ್ವರ 
ದೇವಾಲಯದಿಂದ ತಿಆಯುತ್ತದೆ. ಹಾಗೆಯೇ ಇಮ್ಮಡಿ ನೀತಿಮಾರ್ಗ ಎರೆಯಂಗನನ್ನು "ಪ್ರಸ್ತಿ 
ಶ್ರೀ ನೀತಿಶಾಸ್ತ್ರ ಕ್ರಮ ಸದಾ ಮಹೀಂಪಾಲಯ ಧರ್ಮಜ್ಞೋ ನೀತಿಮಾಗ್ಧಂನೃಪೋತ್ತಮ” 
ಎಂದು ವರ್ಣಿಸಿದೆ. ಇದರಿಂದ ನೀತಿಮಾರ್ಗ ಎರೆಯಂಗನು ನೀತಿಶಾಸ್ತ್ರದಲ್ಲ ಪ್ರಾವೀಣ್ಯತೆ 
ಪಡೆದಿದ್ದನೆಂದು ತಿಆಯುತ್ತದೆ. 


ಇಮ್ಮಡಿ ನೀತಿಮಾರ್ಗ ಎರೆಯಂಗನಿಗೆ ಮೂರು ಮಕ್ಕಳದ್ದು ಇವರಲ್ಲ ಕ್ರಮವಾಗಿ 
ನರಸಿಂಹ (ಕ್ರಿ.ಶ.೨೦3೦) ಕಚ್ಚೆಯ ಗಂಗ ಅಥವಾ ಮುಮ್ಮಡಿ ರಾಚಮಲ್ಲ ಹಾಗೂ ಇಮ್ಮಡಿ 
ಬೂತಗ ಇವರುಗಳು ಆಡಳತ ನಡೆಸಿದರು. ಆದರೆ ಇಮ್ಮಡಿ ಬೂತಗನಮು ತನ್ನು ಅಣ್ಣನಾದ 
ಮುಮ್ಮಡಿ ರಾಚಮಲ್ಲ ಅಥವಾ ಕಚ್ಚೆವಯ ಗಂಗನನ್ನು ಯುದ್ದವೊಂದರಲ್ಲ ಕೊಂದು 
ಗಂಗವಾಡಿ ೨6೦೦೦ದ ಅಧಿಪತಿಯಾದ ವಿಚಾರ ಮದ್ದೂರು ತಾಲೂಕಿನ ಆತಕೂರು ಗ್ರಾಮದ 
ಕ್ರಿ.ಪ.೨4೨ರ ಶಾಸನದಿಂದ ತಿಆಯುತ್ತದೆ.*” ಅಲ್ಲದೇ ಇಮ್ಮಡಿ ಬೂತಗ ರಾಷ್ಟಕೂಟರ ಚಕ್ರವರ್ತಿ 
ಮೂರನೆಯ ಕೃಷ್ಣ (ಕನ್ನರ ದೇವ)ನ ಸಹೋದರಿ ರೇವಕ ನಿರ್ಮಡಿಯನ್ನು 
ಮದುವೆಯಾಗಿದ್ದನು. ಈ ವೈವಾಹಿಕ ಸಂಬಂಧದಿಂದ ಮೂರನೆಯ ಕೃಷ್ಣನ ಸಹಾಯದಿಂದಲೇ 
ಬೂತುಗನು ತನ್ನು ಅಣ್ಣನನ್ನು ಸೋಲಸಿ ಗಂಗರ ಅಧಿಪತಿಯಾದನು. ಬೂತಗನು ರಾಷ್ಟ್ರಕೂಟರ 
ಮೂರನೆಯ ಕೃಷ್ಣನಿಂದ ಪಡೆದ ಸಹಾಯಕ್ಕೆ ಆತನ ದಂಡಯಾತ್ರೆಯಲ್ಲ ಅಪಾರ ಸೈನ್ಯ 
ಸಹಾಯ ಮಾಡಿದನು. ಮೂರನೆಯ ಕೃಷ್ಣ ಕಂಚಿಯ ಮೇಲೆ ದಾಳ ಮಾಡಿದಾಗ ಬೂತಗನು 
ಈ ಯುದ್ದದಲ್ಲ ಚೋಳರ ರಾಜಾದಿತ್ಯನನ್ನು ತೆಕ್ಲೊಲಂ ಬಳ ಕೊಂದನು. ಈ ಸಾಧನೆಯನ್ನು 
ಮೆಚ್ಚದ ಮೂರನೇ ಕೃಷ್ಣನು ಬೂತುಗನಿಗೆ ಬನವಾಸಿ (ಹನ್ನೆರಡು ಸಾವಿರ) ಬಗಡಗೊಡೆ-7೦, 
ಕಿಸುಕಾಡು-7೦, ಬೆಳವಲ-3೦೦, ಪುಅಗೆರೆ-30೦ ಮುಂತಾದ ಪ್ರದೇಶಗಳನ್ನು ಕೊಟ್ಟನು.” 
ಇದೇ ಶಾಸನದಲ್ಲ ಆತಕೂರು-12” ಎಂಬ ಆಡಳತ ಘಟಕದ ಪ್ರಸ್ತಾಪವಿದ್ದು ಶಾಸನೋಕ್ತ 
ಆತಕೂರು ಗ್ರಾಮ ಚನ್ನಪಟ್ಟಣ ತಾಲೂಕಿನ ಗಡಿಭಾಗದಲ್ಲದ್ದು. ಈ ಆತಕೂರು-12 ವಿಭಾಗದಲ್ಲಿ 
ಚನ್ನಪಟ್ಟಣ ತಾಲೂಕಿನ ಹಲವು ಪ್ರದೇಶಗಳು ಸೇರಿದ್ದವು ಎನ್ನಬಹುದು.*“ 


22 


ಖಬೂತುಗನ ಮರಣ ನಂತರದಲ್ಲ ಅವನ ಮಗ ಮರುಳನು ಆಡಳತ ನಡೆಸಿದನು, 
ನಂತರ ಇಮ್ಮಡಿ ಮಾರಸಿಂಹನು ಕ್ರಿ. ಶ.೦63-೨74ರವರೆಗೆ ಅಧಿಕಾರ ನಡೆಸಿದ. ಈತನು 
ರಾಷ್ಟ್ರಕೂಟರ ಆಂತರಿಕ ಕಲಹಗಳಲ್ಲ ಮುಕ್ತವಾಗಿ ಪ್ರವೇಶಿಸಿದನು. ರಾಷ್ಟ್ರಕೂಟರ ನಾಲ್ಕನೆಯ 
ಇಂದ್ರನ ಪರವಾಗಿ ಪರಮಾರರೊಡನೆ ಯುದ್ಧ ಮಾಡಿದನು. ಇದೇ ಸಮಯದಲ್ಲ ಕಲ್ಯಾಣದ 
ಚಾಲಕ್ಯರು ರಾಷ್ಟ್ರಕೂಟರನ್ನು ಸೋಲಸಲಾಗಿ ರಾಷ್ಟ್ರಕೂಟ ಮನೆತನ ಪತನವಾಯುತು. 


ಚನ್ನಪಟ್ಟಣ ತಾಲೂಕಿನ ಮಳೂರುಪಟ್ಟ ಗ್ರಾಮದ ಕ್ರಿ.ಶ.೨7೦ರ ಶಾಸನದಲ್ಲಿ ಇಮ್ಮಡಿ 
ಮಾರಸಿಂಹನು ರಾಜಾಧಿರಾಜ ಕೋಳಾಲಪುರವರೇಶ್ವರ ನನ್ಲಿಗಿರಿನಾಥಂ ಚಲದುತ್ತರಂಗ 
ಶ್ರೀಮನ್ನೂಳೆಂಬಕುಳಾನ್ಹ್ಷಕಂ ಸಮರೈೈ...... ಕದನ ಕಂಠೀರವ ಶ್ರೀ ಪೆರ್ಮಾನಡಿ ಎಂಬ 
ಜರುದುಗಳವೆ.”” ಈ ಶಾಸನದಿಂದ ಮಾರಸಿಂಹನು ನೊಕಂಬರನ್ನು ಸಂಹರಿಸಿ "ನೊಳಂಬ 
ಕುಲಾಂತಕ” ಎಂಬ ಜರುದು ಪಡೆದಿದ್ದನು ಎಂದು ತಿಆಯುತ್ತದೆ. 


ಇಮ್ಮಡಿ ಮಾರಸಿಂಹ ದಳಪತಿ ಪಾಂಚಾಳದೇವ ಎಂಬುವನು ಚನ್ನಪಟ್ಟಣ ಪ್ರದೇಶವನ್ನು 
ಆಳ್ವಕೆ ನಡೆಸುವಾಗ ಗಂಗರಿಗೂ ಕಲ್ಯಾಣ ಚಾಳುಕ್ಯರ ಇಮ್ಮಡಿ ತೈಲಪನಿಗೂ ನಡೆದ ಕದನದಲ 
ಬಲ್ಲವತಿಯ ಬ್ರಹ್ಯನೊಡನೆ ಹೋರಾಡಿ ಮಡಿದುದನ್ನು ಚನ್ನಪಟ್ಟಣ ತಾಲೂಕಿನ ಮಳೂರು 
ಗ್ರಾಮದ ವೀರಗಲ್ಲು ತಿಆಸುತ್ತದೆ.*” ಹಾಗೆಯೇ ಇದೇ ಕಾಲದ ಮತ್ತೊಂದು ವೀರಗಲ್ಲು ಶಾಸನ 
ಮಾರಸಿಂಹನ ಆಳಜ್ವಕೆಯ ಕಾಲದಲ್ಲ ಮಾಂಡಲೀಕನಾದ ಪೊಲೆತಾಳ್ತನ ಮಗ ಭುವನಾದಿತ್ಯನು 
ಯುದ್ಧದಲ್ಲ ಮಡಿದ ವಿವರವಿದೆ.*' ಇಮ್ಮಡಿ ಮಾರಸಿಂಹನ ಮರಣಾನಂತರ ಕ್ರಿ.ಶ.೨75ರಲ್ಲಿ 
ಸಹೋದರನಾದ ಗೋವಿಂದದೇವನು ಅಧಿಕಾರಕ್ಷೆ ಬಂದನು. ಈತನ ನಂತರ ಇಮ್ಮಡಿ 
ಮಾರಸಿಂಹನ ಮಗನಾದ ನಾಲ್ಲನೆಯ ರಾಚಮಲ್ಲ ಆಡಳತ ನಡೆಸಿದನು. ಈತನ ಮಂತ್ರಿಯೇ 
ಚಾವುಂಡರಾಯ. ಈತನು ಶ್ರವಣಬೆಕಗೂಳದಲ್ಲ 58 ಅಡಿ ಎತ್ತರದ ಎಕಶಿಲಾ ಗೊಮ್ಮಟನ 
ವಿಗ್ರಹವನ್ನು ಕ್ರಿ.ಶ.೨೦81ರಲ್ಲ ನಿರ್ಮಿಸಿದನು. ಈತನ ನಂತರ ಕ್ರಿ.ಶ.೨86ರಲ್ಲ ಐದನೆಯ 
ರಾಚಮಲ್ಲ ಅಥವಾ ರಕ್ಷಸ ಗೆಂಗನು ಅಧಿಕಾರಕ್ಷೆ ಬಂದನು. ಈತನ ಕಾಲದಲ್ಲಿಯೇ ಚೋಳರು 
ಗಂಗರನ್ನು ಸೋಲಸಿ ಕರ್ನಾಟಕದಲ್ಲ ಚೋಳರ ಆಡಳತಕ್ಕೆ ನಾಂದಿ ಹಾಕಿದರು. ಅಲ್ಲದೇ 
ಕ್ರಿ.ಶ.1೦೦1ರ ಹೊಸಕೋಟಿ ತಾಲೂಕಿನ ಕಮ್ಮಸಂದ್ರ ಗ್ರಾಮದ ಶಾಸನವು ಹೊಸಕೋಟಿಯನ್ನು 
ಆಕ್ರಮಿಸಿದ ವಿಷಯವನ್ನು ತಿ೪ಸುತ್ತದೆ. ಹಾಗೂ ಅನಂತರದಲ್ಲ ಚೋಳ ಡೊರೆ 
ರಾಜರಾಜಚೋಳನು ತನ್ನ ದಂಡನಾಯಕನಾದ ಅಪ್ರಮೇಯನ ಮೂಲಕ ಗಂಗವಾಡಿ 
ತೊಂಬತ್ತಾರು ಸಾವಿರ ಪ್ರದೇಶವನ್ನು ವಶಪಡಿಸಿಕೊಂಡನೆಂದು ತಿರುಮಕೂಡಲು ನರಸೀಪುರ 
ತಾಲೂಕಿನ ಕಅಯೂರು ಶಾಸನ ತಿಆಸುತ್ತದೆ."” ಈ ರೀತಿಯಾಗಿ ಈ ಭಾಗದಲ್ಲ 


23 


ಮೊಟ್ಟಮೊದಲು ಆಳ್ವಕೆ ಮಾಡಿದಂತಹ ಗಂಗರ ರಾಜ ಮನೆತನವು ಇತಿಹಾಸದಲ್ಲಿ 


ಅಸ್ಪ್ತಂಗತವಾಲುತು. 


ಚೋಳರು : ರಾಮನಗರ ಜಲ್ಲೆಯಲ್ಲ ಚೋಳರ ಆಡಳತವನ್ನು ಗಮನಿಸಿದಾಗ ಇಲ್ಲ ಇವರು 
ರಾಜಕೀಯ, ಸಾಮಾಜಕ ಮತ್ತು ಸಾಂಸ್ಕೃತಿಕವಾಗಿ ತಮಿಳು ಸಂಪ್ರದಾಯದ ಪ್ರಭಾವ 
ಜೀರಿರುವುದನ್ನು ಕಾಣಬಹುದಾಗಿದೆ. ಭೌಗೋಳಆಕವಾಗಿ ರಾಮನಗರ ಜಲ್ಲೆಯ ಕನಕಪುರ 
ಮತ್ತು ಚನ್ನಪಟ್ಟಣಕ್ಕೆ ಹೊಂದಿಕೊಂಡಂತೆ ಗಡಿಭಾಗವನ್ನು ಹೊಂದಿರುವುದು ಸಹ ಇವರ 


CaN 
ಬೆಳವಣಿಗೆಗೆ ಕಾರಣವಾಗಿದೆ ಎಂದು ಹೇಳಬಹುದು. ತಮಿಳುನಾಡಿನ ತಾಂಜಾವೂರಿನಿಂದ 
ಆಳಜ್ವಕೆ ಮಾಡುತ್ತಿದ್ದ ಚೋಳರು ಒಂದನೆಯ ರಾಜರಾಜ ಚೋಳನ (ಕ್ರಿ. ಶ.೨85-1016) 
ಕಾಲದಿಂದ ಗಂಗವಾಡಿ ಪ್ರದೇಶದ ಮೇಲೆ ಆಕ್ರಮಿಸಲು ಆರಂಭಸಿದರು. ಕರ್ನಾಟಕದಲ್ಲ 
ಪಲ್ಲವರು ಮಾಡುತ್ತಿದ್ದ ದಾಆಯನ್ನು ಗಂಗರು, ಬಾದಾಮಿ-ಚಾಳುಕ್ಕರ ಮತ್ತು ರಾಷ್ಟ್ರಕೂಟರ 
ನೆರವಿನಿಂದ ತಡೆಯುತ್ತಾ ಬಂದಿದ್ದರು. ರಾಷ್ಟ್ರಕೂಟರು ಕಲ್ಯಾಣದ ಚಾಳುಕ್ಯರ 
ಪರಮಾಧಿಕಾರವನ್ನು ಪ್ರಶ್ನಿಸಲು ಆರಂಭಸಿದರು. ಇದರಿಂದ ಗಂಗರು ಮುಂದೆ ಕ್ರಿ.ಶ.1004 
ರಿಂದ 1114ರವರೆಗೆ ನೇರವಾಗಿ ಚೋಳರ ಆಡಳತಕ್ಕೆ ಒಳಪಟ್ಟರು. ರಾಮನಗರ ಜಲ್ಲೆಯ 
ಕನಕಪುರ. ಚನ್ನಪಟ್ಟಣ. ರಾಮನಗರ ತಾಲೂಕುಗಕಲ್ಲ ಚೋಳರ ಆಡಳತಕ್ಕೆ ಒಳಪಟ್ಟ 
ಶಾಸನಗಳು ದೊರೆಯುತ್ತದೆ. ಆದರೆ ಮಾಗಡಿ ಸೀಮೆಯಲ್ಲ ಚೋಳರ ಸಂಬಂಧದ ಬದ್ದೆ 
ತಿಅಸುವ ಚಾರಿತ್ರಿಕ ದಾಖಲೆಗಳು ಲಭ್ಯವಿಲ್ಲದಿದ್ದರೂ, ಮಾಗಡಿ ಚೋಳ ರಾಜನೊಬ್ಬನಿಂದ 
ಸ್ಥಾಪನೆಗೊಂಡಿತೆಂಬ ಪ್ರತೀತಿಯುದೆ.” ಅಲ್ಲದೇ ಮಾಗಡಿಯ ನೆರೆಹೊರೆಯ ಪಟ್ಟಣಗಳಲ್ಲ 
ಚೋಳರ ಆಳ್ವಕೆ ಕುರಿತ ಶಾಸನಾಧಾರಗಳು ಲಭ್ಯವಾಗಿರುವುದು ಮತ್ತು ಮಾಗಡಿ ಸೀಮೆ 
ಕುಣಿಗಲ್‌, ಮಣ್ಣೆ, ಮಳೂರು ಪಟ್ಟಣಗಳ ವ್ಯಾಪ್ಲಿಯಲ್ಲ ಹಂಚಿಹೋಗಿರಬಹುದೆಂದು 


ಊಹಿಸಬಹುದಾಗಿದೆ. 


ಅಂದಿನ ಗಂಗವಾಡಿಯು ಸಂಪೂರ್ಣವಾಗಿ ಚೋಳರ ವಶವಾಗಿದ್ದನ್ನು ಚೋಳರ 
ದೊರೆ ಮೊದಲನೇ ರಾಜರಾಜಚೋಳನ ಅಧಿಕಾರಿಯಾದ ಅಪ್ರಮೇಯ ಜಯಸ್ಪಂಭನು 
ಹಾಕಿಸಿದ ಕ್ರಿ.ಶ.10೦6ರ ಟ.ನರಸೀಪುರ ತಾಲೂಕಿನ ಕಅಯೂರಿನ ಶಾಸಸದಿಂದ"' 
ತಿಆಯಬಹುದು. ಅಂದಿನ ಚೋಳರ ಆಳ್ವಕೆಯಲ್ಲ ಗಂಗವಾಡಿ ಪ್ರದೇಶವು ರಾಜರಾಜಚೋಳನ 
ಗಂಗೈಕೊಂಡಚೋಳನಾಡಿನಲ್ಲತ್ತು. ಇದನ್ನು ರಾಜೇಂದ್ರ ಚೋಳನ ವಳನಾಡು ಎಂದು ಅಲ್ಲದೇ 
ಆಡಳತದ ಅನುಕೂಲಕ್ಷಾಗಿ ನಿಗಿರಿಂಅ.. ಚೋಳಮಂಡಲ, ಜಯಗೊಂಡ ಚೋಳ ಮಂಡಲ 
ಎಂಬ ಚಿಕ್ಕಚಿಕ್ಕ ಭಾಗಗಳಾಗಿ ವಿಂಗಡಿಸಿಲಾಗಿತ್ತು. ರಾಮನಗರ ಜಲ್ಲೆಯ ಕನಕಪುರ ಮತ್ತು 


24 


ಚನ್ನಪಟ್ಟಣ ತಾಲೂಕಿನ ಕೆಲ ಭಾಗಗಳನ್ನು ನೀಗಲನಾಡು ಎಂಬುದಾಗಿ ಚನ್ನಪಟ್ಟಣ 
ತಾಲೂಕನ್ನು ಕಿಕಲೆನಾಡು ಎಂದು ಅಲ್ಲದೇ ನೆಲಮಂಗಲ ತಾಲೂಕನ್ನು ಕುಕ್ಕಲನಾಡು 
ಎಂಬುದಾಗಿಯೂ ಹೊಸಕೋಟಿ ತಾಲೂಕು ಮಣ್ಣಿನಾಡು, ಸಣ್ಣಿಯನಾಡು ಮತ್ತು ಹುಲ್ಲೂರು 
ವಾಡು ಇದೇ ಮೊದಲಾದ ಕಿರುನಾಡುಗಳು ಚೋಳರ ಆಡಳತ ಕಾಲದಲ್ಲಿ 
ರಚನೆಗೊಂಡಿರುವುದನ್ನು ಕಾಣಬಹುದು. 


ಕ್ರಿ. ಪ.೨8ರರಲ್ಲ ಚೋಳರ ಸಾಮ್ರಾಜ್ಯದ ದೊರೆಯಾದ ಅರುಮೋಳಆಯು ರಾಜರಾಜ 
ಚೋಳನೆಂಬ ಹೆಸರಿನಿಂದ ಸಿಂಹಾಸನವೇರಿದ. ಈತನ ಆಳಜ್ವಕೆಯೊಂದಿಗೆ ಚೋಳರ ವೈಭವವು 
ಪ್ರಾರಂಭವಾಗುತ್ತದೆ. ಕ್ರಿ.ಶ.1೦೦1ರ ಕಾಲಕ್ಕೆ ಸೇರಿದ ಇವನ ಮೊದಲ ಶಾಸನ ಹೊಸಕೋಟೆ 
ತಾಲೂಕಿನ ಕಮ್ಯಸಂದ್ರದಲ್ಲ ದೊರೆತಿದೆ.” ಅಲ್ಲದೇ ಕ್ರಿ.ಶ.10೦೦ದ ಕಾಲದ ಚನ್ನಪಟ್ಟಣ 
ತಾಲೂಕಿನ ಮಾಗೇನಹಳ್ಳ ತಾಲೂಕಿನ ಮಾಗೇಹಳ್ಳ ಶಾಸನವು ರಾಜರಾಜ ಚೋಳನು ಕೀಕಲೆ 
ನಾಡಿನ ಪುಂಗನೂರನ್ನು (ಹೊಂಗನೂರು) ಚತುರ್ಮೇದಿ ಮಂಗಲ ಪಡಿಸೇವೆಗೆ ದಾನ ಮಾಡಿದ 
ಬದ್ಧೆ ಉಲ್ಲೇಖವಿರುತ್ತದೆ. ಚನ್ನಪಟ್ಟಣ ತಾಲೂಕಿನ ಮಳೂರು ಪಟ್ಟದ ನಾರಾಯಣಸ್ವಾಮಿ 
ದೇವಾಲಯದಲ್ಲರುವ ಕ್ರಿ.ಶ.10೦7ರ ಕಾಲದ ತಮಿಳು ಶಾಸನದಲ್ಲ ರಾಜರಾಜ ಚೋಳನ 
ಶೌರ್ಯ, ಜರುದು. ಅವನು ಸೋಲಸಿ ಅಧೀನಕ್ಕೊಳಪಡಿಸಿಕೊಂಡ ಪ್ರದೇಶಗಳ ವಿವರವನ್ನು 
ನೀಡಿದೆ.5" ಶಾಸನದಲ್ಲ ರಾಜರಾಜ ಚೋಳನು ಚೇರರ ಮೇಲೆ ದಂಡೆತ್ತಿ ಹೋಗಿ ಕಾ೦ಂಡಳೂರು 
ಸಾಲ್ಕನಲ್ಲ ನೌಕಾಪಡೆಯನ್ನು ನಾಶಮಾಡಿದ. ನಂತರ ವೆಂಗೈನಾಡು. ಗಂಗವಾಡಿ 
ಮೊಳಂ೦ಬವಾಡಿ, ತಡಗವಾಡಿ, ಕೂಡುಮಲೈೆನಾಡು (ಕೂಟಗುದೇಶ), ಕೊಲ್ಲ ಕಳಂ೦ಗಂ ಗೆದ್ದು 
ಸಿಂಹಳದ ಅರಸ ಐದನೇ ಮಹೇಂದ್ರನ ಸೈನ್ಯದಲ್ಲ ಉಂಲಾದ ಬಂಡಾಯದ ಲಾಭವನ್ನು 
ಪಡೆದು ಸಿಂಹಕ ಅಥವಾ ಠಳಮಂಡಲದ ಮೇಲೆ ಆಕ್ರಮಿಸಿದ. ನಂತರ ಮಹೇಂದನು ಅಲ್ಲಂದ 
ಓಡಿ ಹೋಗಿ ಸಿಂಹಳದ ದಕ್ಷಿಣ ಭಾಗದಲ್ಲಿ ಆಶ್ರಯವನ್ನು ಪಡೆದಾಗ ರಾಜರಾಜ ಚೋಳರ 
ಅನುರಾಧಪುರವನ್ನು ನಾಶಮಾಡಿ ಪೊಲೆನ್ನುರುವ ನಗರವನ್ನು ತನ್ನ ರಾಜಧಾನಿ 
ಮಾಡಿಕೊಂಡನು. ಹೀಗೆ ದಕ್ಷಿಣದ ಪ್ರಬಲ ಪಾಂಡ್ಯ, ಚೇರ, ಸಿಂಹಳವನ್ನು ಗೆದ್ದಿದ್ದರಿಂದ ಅದರ 
ನೆನಪಿಗಾಗಿ ರಾಜರಾಜನು 'ಮುಮ್ಮಡಿ ಚೋಳ' ಎಂಬ ಜರುದನ್ನು ಧರಿಸಿದ್ದನು ಎಂಬುದಾಗಿ 
ದಾಖಲಾಗಿದೆ. ನಂತರ ಕಲ್ಯಾಣ ಚಾಲುಕ್ಯರ ರಾಜ್ಯ ಅಂದರೇ ಇರಟ್ಟಪಾಡಿಯ ಮೇಲೆ ದಾಳ 
ಮಾಡಿಸಿದನು. ನಂತರ ಮಾಲ್ವ್ದವ್ಯ ದ್ವೀಪಗಳ ಮೇಲೆ ಸಾಧಿಸಿದ ದಿದ್ಧಿಜಯ ವಿವರಗಳನ್ನು 
ಮಳೂರುಪಟ್ಟದಲ್ಲರುವ ನಾರಾಯಣಸ್ವಾಮಿ ದೇವಾಲಯದ ಗೋಡೆಯಲ್ಲನ ಶಾಸನಗಳಲ್ಲ 
ಕಾಣಬಹುದಾಗಿದೆ. ಈ ಎಲ್ಲಾ ದಿದ್ದಿಜಯಗಳ ನೆನಪಿಗಾಗಿ ಗಂಗವಾಡಿಯ ಕೀಳಲ್ಕೈನಾಡಿನ 


ಕ್ರಿ.ಶ.10೦7ರಲ್ಲ ಅಗ್ರಹಾರವನ್ನು ನಿರ್ಮಿಸಿ ಈ ಪ್ರದೇಶಕ್ಕೆ 'ನಿಗರಿಆಂ ಚೋಳಪುರಂ' ಎಂದು 


25 


ಹೆಸರಿಸಿ ನಂತರ ನಾರಾಯಣಸ್ವಾಮಿ ದೇವಾಲಯಕ್ಕೆ 'ಜಯಗೊಂಡ ಚೋಳ ವಿಣ್ಣಾಗರಾಳ್ವರ್‌' 
ದೇವಾಲಯವನ್ನು ನಿರ್ಮಿಸಿ (ಈಗಿನ ನಾರಾಯಣಸ್ವಾಮಿ ದೇವಾಲಯ) ದಾನ ದತ್ತಿ 
ನೀಡಿರುವುದನ್ನು ಈ ಶಾಸನವು ತಿಳಿದೆ.” ಹೊಂಗನೂರು (ಹೊಂಗನೂರು) ಗ್ರಾಮವನ್ನು 
ರಾಜರಾಜ ಚೋಳನ ಕಾಲದಲ್ಲ ಅಗ್ರಹಾರವಾಗಿ ಮಾಡಲಾಗಿತ್ತು. ನಂತರ ಇದನ್ನು ಆತನ 
ಮಡದಿಯಾದ ತ್ರೈಲೋಕ್ಯ ಮಹಾದೇವಿಯ  ಹೆಸರಿನಲ್ಲ "ತೈಲೋಕ್ಯ ಮಹಾದೇವಿ 
ಚತುರ್ಮೇದಿ ಮಂಗಲ” ಎಂದು ನಾಮಕರಣ ಮಾಡಿದ ವಿಷಯ ಕ್ರಿ.ಶ.1013ರ ಹೊಂಗಸೂರಿನ 
ಗೋಪಾಲಕೃಷ್ಣ ದೇವಾಲಯದ ಶಾಸನದಿಂದ ತಿಆದು ಬರುತ್ತದೆ ಕ್ರಿ.ಶ.10೦7ರ 
ಮಳೂರುಪಟ್ಟದ ನಾರಾಯಣಸ್ವಾಮಿ ದೇವಾಲಯದ ಉತ್ತರ ಕಡೆಯ ಹೊರಭತ್ತಿಯಲ್ಲನ 
ಶಾಸನವು ರಾಜರಾಜ ಚೋಳನ ಮಡದಿಯಾದ ಚೋಳ ಮಹಾದೇವಿಯ ಹೆಸರಿನಲ್ಲ ಮಳೂರು 
ಪಟ್ಟಣದ ಸಮೀಪದಲ್ಲ ವಂದೂರ್‌ (ವಣ್ಣೂರು) ಗ್ರಾಮವನ್ನು "ಚೋಕಮಾದೇವಿ 


ಚತುರ್ವೇದಿಮಂಗಲ' ಎಂಬ ಅಗ್ರಹಾರವನ್ನಾಗಿ ಮಾಡಿದನು ಎಂಬುದಾಗಿ ಉಲ್ಲೇಜಸಿದೆ.”” 


ಚನ್ನಪಟ್ಟಣ ತಾಲೂಕಿನ ಮಾಗೇನಹಳ್ಳಯ ಕೆರೆಯ ಏರಿಯ ಮೇಅರುವ ಕ್ರಿ.ಶ.10೦೦ದ 
ಕಾಲದ ಶಾಸನವು ರಾಜರಾಜ ಚೋಳನ ಆಳಜ್ವಕೆಯ ಕಾಲದಲ್ಲಿದ್ದ ಪೆಂಗಿನಾಡು, ಗಂಗವಾಡಿ, 
ನಿಂಬವಾಡಿ, ದಡಿಗವಾಡಿ ಆಡಳತ ವಿಭಾಗಗಳ ಹೆಸರನ್ನು ಉಲ್ಲೇಖಐಸಿದೆ. ಹಾಗೂ 
ಕಲಅಯೂರಿನ ಶಾಸನದಲ್ಲ ಉಲ್ಲೇಖ ಗೊಂಡಿರುವ ರಾಜರಾಜ ಚೋಳನ ಅಧಿಕಾರಿಯಾದ 
ಅಪ್ರಮೇಯನೇ ಚನ್ನಪಟ್ಟಣ ತಾಲೂಕಿನ ಮಳೂರಿನ 'ಅಪ್ರಮೇಯಸ್ವಾಮಿ' ದೇವಾಲಯ 
ನಿರ್ಮಿಸಿದನೆಂದು ತಿಃಯಬಹುದಾಗಿದೆ. ಮಳೂರಿನ ಕೈಲಾಸೇಶ್ವರ ದೇವಾಲಯಲ್ಲನ 
ಗಂಡರಾದಿತ್ತ ವಿಡಂಗರ್‌ ದೇವರನ್ನು ರಾಜರಾಜ ಚೋಳನ ಸೇನಾಧಿಪತಿಯೊಬ್ಬ ಪ್ರತಿಷ್ಠಾಪಿಸಿ 
ಅದಕ್ಕೆ ಭೂದಾನವನ್ನು ತೆರಿಗೆಯ ವಿನಾಯುತಿಯನ್ನು ನೀಡಿರುವ ಬಣ್ಣೆ ಶಾಸನ ತಿಆಸುತ್ತದೆ.3 
"'ಗಂಡರಾದಿತ್ಯ' ಎಂಬುವುದು ರಾಜರಾಜ ಚೋಳನ ತಂದೆಯಾದ ಸುಂದರ ಚೋಳರ 
ದೊಡ್ಡಪ್ಪನ ಹೆಸರಾಗಿದೆ. ರಾಜರಾಜ ಚೋಳನ ಸಾವಿನ ನಂತರ ಅವನ ಮಗ ಒಂದನೇ 
ರಾಜೇಂದ್ರ ಚೋಳನು ಕ್ರಿ.ಶ.1012ರಲ್ಲ ಚೋಳ ಸಾಮ್ರಾಜ್ಯದ ದೊರೆಯಾದನು. ರಾಜೇಂದ್ರ 
ಚೋಳನ ಹಲವಾರು ಶಾಸನಗಳು ko ಭಾಗದಲ್ಲಿ ಲಭ್ಯವಾಗಿವೆ. ಶೇತ 
ಯುವರಾಜನಾಗಿದ್ದಾಗಲೇ ಹೊಂಗನೂರಿನ ಶಾಸನಗಳನ್ನು ಹಾಕಿಸಿದನು. ಮಳೂರಿನ 
ಕೈಲಾಸೇಶ್ವರ ದೇವಾಲಯವನ್ನು ಮತ್ತು ತನ್ನ ಹೆಸರಿನಲ್ಲ ರಾಜೇಂದ್ರ ಚತುವೇದಿ ಮಂಗಲ 
ಎಂಬ ಅಗ್ರಹಾರವನ್ನು ನಿರ್ಮಿಸಿದನು ಎಂಬ ವಿಷಯವನ್ನು ಹಾಗೂ ಈತನ ದಿದ್ದಿಜಯಗಳು 
ಮತ್ತು ಜರುದುಗಳನ್ನು ಮಳೂರು ಮತ್ತು ಮಳೂರುಪಟ್ಟದ ಶಾಸನಗಳು ಉಲ್ಲೇಬಸಿವೆ."” 
ರಾಜೇಂದ್ರ ಚೋಳನು ಇಡುದರೈೆ ನಾಡು, ವನವಾಸಿ. ಕೊಲ್ಲಪ್ಪಾಕ್ಕೆ ಮತ್ತು ಮಣ್ಣೈಕ್ಟಡಕ್ಕಂ 


26 


ರಾಜ್ಯಗಳನ್ನು ಗೆದ್ದನು. ವನವಾಸಿ ಇಂದಿನ ಬನವಾಸಿ ಕೊಲ್ಪಪಾಕೈ ಸ್ಥಕವು ಹೈದರಾಬಾದ್‌ 
ನಗರಕ್ಕೆ ಈಠಶಾನ್ಯದಲ್ಲರುವ ಕೊಲನುಪಾಕ್ಠ್ಕ. ಮಣ್ಯೈಕ್ನೆಡಕ್ಕ ಇಂದಿನ ಮಾನ್ಯಖೇಟವೆಂದು 
ಗುರುತಿಸಲಾಗಿದೆ. ಇವುಗಳನ್ನು ಜಂಯುಸಿದ್ದರಿಂದ 'ಮಣ್ಣೈಕೊಂಡ ಚೋಳನ್‌' ಎಂಬ ಬರುದು 
ಬಂದಿತು. ನಂತರ ಈಳಮಂಡಲ ಅಥವಾ ಸಿಂಹಳವನ್ನು ಗೆದ್ದನು. ಅಲ್ಲದೇ ಕೇರಕ ಮತ್ತು 
ಪಾಂಡ್ಯ ರಾಜ್ಯಗಳನ್ನು ಗೆದ್ದನು. ಪಾಂಡ್ಯರ ಮಧುರೈ ಸಂಪತ್ತನ್ನು ದೋಚಿ ಅಲ್ಪ್ಲನ ಆಡಳತ 
ನೋಡಿಕೊಳ್ಳಲು ತನ್ನು ಮಗ ""ಜಡಾವರ್ಮ ಸುಂದರ'ನನ್ನು ಪ್ರಾಂತ್ಯಾಧಿಪತಿಯಾಗಿ 
ನೇಮಿಸಿದನು. ಅಲ್ಲದೇ ಕಲ್ಯಾಣ ಚಾಲುಕ್ಕರ ಇಮ್ಮಡಿ ಜಯಸಿಂಹ ಹಾಗೂ ವೆಂಗಿ ಚಾಲುಕ್ಕರ 
ವಿಜಯಾದಿತ್ಯನನ್ನು ಸೋಲಆಸಿ ತನ್ನ ಸಹೋದರಿ ಕುಂದವಳ ಮಗನಾದ ರಾಜ ರಾಜ 
ನರೇಂದ್ರನನ್ನು ವೆಂಗಿ ಸಾಮ್ರಾಜ್ಯದ ಅಧಿಪತಿಯಾಗಲು ಸಹಕರಿಸಿದುದಲ್ಲದೇ ತನ್ನು ಮಗಳಾದ 
ಅಮ್ಮಂಗದೇವಿಯನ್ನು ಕೊಟ್ಟು ವಿವಾಹ ಮಾಡಿದನು. ಅಲ್ಲದೇ ರಾಜೇಂದ್ರ ಚೋಳನು ಉತ್ತರ 
ಭಾರತದ ಕಳಂಗ ಮತ್ತು ಒಡ್ಡರಸರ ವಿರುದ್ಧ ಯುದ್ಧ ಮಾಡಿ ಗೆದ್ದು ತನ್ನ ಜಯದ 
ಯಾತ್ರೆಯನ್ನು ಗಂಗಾ ನದಿ ಬಯಲಅನವರೆಗೂ ಮುಂದುವರೆಸಿದನು. ಹೀಗೆ ಗಂಗಾ ನದಿ 
ಬಯಲನವರೆಗೂ ಜಂಯುಸಿದ್ದರಿಂದ "ಗಂಗೈಕೊಂಡ ಚೋಳ” ಎಂಬ ಬರುದು ಧರಿಸಿ ಈ 
ವಿಜಯದ ನೆನಪಿಗಾಗಿ "ಗಂಗೈಕೊಂಡ ಚೋಳಪುರಂ” ಎಂಬ ನೂತನ ರಾಜಧಾನಿ 
ನಿರ್ಮಿಸಿದನು. ಅಲ್ಲದೇ ಮಲಯ ದ್ವೀಪದ ಶ್ರೀವಿಜಯ ಸಾಮ್ರಾಜ್ಯವನ್ನು ನಾಶಮಾಡಿ ಚೋಳ 
ಸಾಮ್ರಾಜ್ಯವನ್ನು ವಿಸ್ತರಿಸಿದ ಬಣ್ಣೆ ಮಳೂರು ಮತ್ತು ಮಳೂರುಪಟ್ಟ ಶಾಸನಗಳು ವರ್ಣಿಸಿವೆ. 
ರಾಜೇಂದ್ರ ಚೋಳನು ತನ್ನ ಆಳ್ವಕೆಯ ಏಳನೇ ವರ್ಷದಲ್ಲ ಚನ್ನಪಟ್ಟಣದ ಹೊಂಗನೂರಿಗೆ 
(ಹುಂಗನೂರು) ಭೇಟ ಕೊಟ್ಟು ಸ್ರಲ್ಪಕಾಲ ಅಲ್ಲಿಯೇ ತಂಗಿದ್ದನೆಂದು ಹೊಂಗನೂರಿನ 
ಗೋಪಾಲಕೃಷ್ಣ ದೇವಾಲಯದಲ್ಲನ ಕ್ರಿ.ಶ.1018ರ ಕಾಲಕ್ಕೆ ಸೇರಿರುವ ಒಂದು ಶಾಸನ 
ತಿಆಸುತ್ತದೆ."” ರಾಜೇಂದ್ರ ಚೋಳನು ತನ್ನ ಆಳ್ವಕೆಯ 23ನೇ ವರ್ಷದಲ್ಲ ಹೊರಡಿಸಿರುವ 
ಮಳೂರಿನ ಕೈಲಾಸೇಶ್ವರ ದೇವಾಲಯದಲ್ಲನ ಕ್ರಿ.ಶ.1034ರ ಕಾಲದ ಒಂದು ಶಾಸನವು 
'ರಾಜೇಂದ್ರಸಿಂಹ ಚರ್ತುವೇದಿಮಂಗಲ' ಎಂದು ಮಳೂರಿನ ಅಗ್ರಹಾರಕ್ಕೆ ಹೆಸರಿಸಿ ಕೈಲಾಸೇಶ್ವರ 
ದೇವಾಲಯಕ್ಕೆ ದತ್ತಿ ನೀಡಿದ ಬಣ್ಣಿ ವಿವರಿಸುತ್ತದೆ."” 


ಈತನ ನಂತರ ಇವನ ಮಗ ರಾಜಾಧಿರಾಜನು ಕ್ರಿ.ಶ.1044 ರಿಂದ 10ರವರೆಗೆ ಆಳ್ವಕೆ 
ನಡೆಸಿದನು. ಇವನ ಆಳಜ್ವಕೆಯ ಕಾಲದ ಶಾಸನಗಳು ಈ ಭಾಗದಲ್ಲ ಅಷ್ಟಾಗಿ ದೊರೆಯುವುದಿಲ್ಲ. 
ಆದರೆ ಈ ಭಾಗದಲ್ಲನ ನೆಲಮಂಗಲ ತಾಲೂಕಿನ ಐಗಂಡಪುರದಲ್ಲನ ಧರ್ಮೇಶ್ವರ 
ದೇವಾಲಯದ ನಿರ್ಮಾಣ ಮತ್ತು ದಾನದತ್ತಿಗಳನ್ನು ನೀಡಿದನು ಎಂಬುದಾಗಿ ತಿಆದು ಬರುತ್ತದೆ. 
ರಾಜಾಧಿರಾಜನ ನಂತರ ಇವನ ತಮ್ಮ ಇಮ್ಮಡಿ ರಾಜೇಂದ್ರನು ಕ್ರಿ.ಶ.1೦51ರಲ್ಪ ಅಧಿಕಾರಕ್ಷೆ 


27 


ಬಂದನು. ಚನ್ನಪಟ್ಟಣದ ಹೊಂಗನೂರಿನ ಶಾಸನವು ಕಳಲೆನಾಡಿನ ಪುಂಗನೂರಿನ ಶ್ರೀಕೃಷ್ಣ 
ದೇವಾಲಯವನ್ನು ಇಮ್ಮಡಿ ರಾಜೇಂದ್ರ ಚೋಳನು ನಿರ್ಮಿಸಿದನಲ್ಲದೇ, ಈ ದೇವಾಲಯಕ್ಕೆ 
ಭೂದಾನದ ನೀಡಿದ ಬಣ್ಣೆ ತಿಅಸುತ್ತದೆ."” ಮತ್ತೊಂದು ಶಾಸನವು ಮಳೂರಿನ ಅಪ್ರಮೇಯ 
ದೇವಾಲಯಕ್ಷೆ ಇಮ್ಮಡಿ ರಾಜೇಂದ್ರ ದತ್ತಿ ನೀಡಿದ ಬಣ್ಣೆ ಉಲ್ಲೇಖಸುತ್ತದೆ."” ಈತನ ನಂತರ 
ಸಹೋದರನಾದ ವೀರ ರಾಜೇಂದ್ರನು ಕ್ರಿ.ಶ.1063ರಲ್ಪ್ಲ ಅಧಿಕಾರಕ್ಕೆ ಬಂದನು. ಮಳೂರಿನ 
ಕೈಲಾಸೇಶ್ವರ ದೇವಾಲಯದ ಪಶ್ಲಿಮ ಗೋಡೆಯಲ್ಲನ ಕ್ರಿ.ಶ.1066ರ ಕಾಲದ ಶಾಸನವು 
ಮಳೂರಿನ ಸಿದ್ದೇಶ್ವರ ಮತ್ತು ಕೈಲಾಸೇಶ್ವರ ದೇವಾಲಯಗಳಗೆ ಸಂತೆಯ ತೆರಿಗೆಯನ್ನು 
ದಾನವಾಗಿ ಕೊಟ್ಟ ಬಣ್ಣೆ ತಿಅಸುತ್ತದೆ. ಅಲ್ಲದೇ ಈ ಶಾಸನದಲ್ಲ ವೀರರಾಜೇಂದ್ರ ದೇವನನ್ನು 
ಕೋವಿರಾಜ ಕೇಸರಿವನ್ಮಾರ್‌ ಎಂದು ಕರೆದಿದೆ. ಹಾಗೂ ಈ ಶಾಸನದಲ್ಲ ಈತನು ಕೈಗೊಂಡ 
ವೆಂಗಿನಾಡಿನ ಯುದ್ಧದ ವಿವರ ಮತ್ತು ಚಾಲುಕ್ಕ ೭ನೇ ಸೋಮೇಶ್ವರನನ್ನು ಸೋಲಸಿದ 
ನಂತರ ಚೋಳ-ಚಾಲುಕ್ಯ್ಕರ ಹಗೆತನವನ್ನು ಕೊನೆಗಾಣಿಸಲು ವೀರರಾಜೇಂದ್ರನು ವೆಂಗಿ 
ಚಾಲುಕ್ಕರ ದೊರೆ ವಿಕ್ರಮಾದಿತ್ಯನಿಗೆ ತನ್ನ ಮಗಳನ್ನು ವಿವಾಹ ಮಾಡಿಕೊಟ್ಟ ಬಗ್ದೆ 
ವಿವರಿಸುತ್ತದೆ." 


ವೀರರಾಜೇಂದ್ರನ ಮರಣದ ನಂತರ ಅಧಿರಾಜೇಂದ ಒಂದು ವರ್ಷ ಆಳಅದನು. ಈತನ 
ನಂತರದಲ್ಲ ವೀರರಾಜೇಂದನ ಹೋದರಳಯನಾದ ಒಂದನೇ ಕುಲೋತ್ತುಂಗ ಚೋಳನು 
ಕ್ರಿ.ಶ.107೦ರಲ್ಲ ಅಧಿಕಾರಕ್ಷೆ ಬಂದನು. ಈತನು ಶಕ್ತಿಯುತವಾದ ನೌಕಪಡೆಯನ್ನು ಹೊಂದಿದ್ದು, 
ಎರಡು ಬಾರಿ ಕಳಂಗದ ಮೇಲೆ ಜಯ ಗಳಸಿದ್ದನು. ಈತನ ಕಾಲದಲ್ಲಿ 
ರಾಮಾನುಜಾಚಾರ್ಯರು ಇವನ ವಿರೋಧದಿಂದ ಕರ್ನಾಟಕಕ್ಕೆ ಓಡಿ ಬಂದು ಹೋಯ್ದಳರ 
ನಾಡಿನಲ್ಲ ಆಶ್ರಯ ಪಡೆದರು. ಈತನ ಬಗ್ಗೆ ಚನ್ನಪಟ್ಟಣ ತಾಲೂಕಿನ ಮಳೂರು ಗ್ರಾಮದ 
ಕೈಲಾಸೇಶ್ವರ ದೇವಾಲಯ ಉತ್ತರ ಗೋಡೆಯಲ್ಲನ ಕ್ರಿ.ಶ.1086ರ ಶಾಸನವು ಈತನು ತನ್ನ 
17ನೇ ವರ್ಷದ ಅಆಜ್ವಕೆಯ ಸಮಯದಲ್ಲ ಮಳೂರಿನ ರಾಜೇಂದ್ರಸಿಂಹ ಈಶ್ವರ ಒಡೆಯ 
ಮಹಾದೇವ (ಕೈಲಾಸೇಶ್ವರ) ದೇವಾಲಯಕ್ಕೆ ಸಂತೆಯ ತೆರಿಗೆಯನ್ನು ಬಟ್ಟುಕೊಟ್ಟ ಬದ್ದೆ ಹಾಗೂ 
ಆತನ ದಿರ್ದಿಜಯದ ವಿವರಗಳನ್ನು ತಿಅಸತ್ತದೆ."” ಈತನ ಆಜ್ವಕೆಯ ಕಾಲದಲ್ಲ ಕ್ರಿ.ಪ.11೦೦ರಲ್ಲ 
ಭನ್ನಮಂಗಲದ ಮುಕ್ತೇಶ್ವರ ದೇವಾಲಯಕ್ಕೆ ಮತ್ತು ಪೆರಿಯಾ ಮುತ್ತಕಮರು ಗ್ರಾಮವನ್ನು 
ಐಗಂಡಪುರದ ಮುಕ್ತೇಶ್ವರ ದೇವಾಲಯಕ್ಕೆ ದಾನ ನೀಡಿದ ವಿವರಗಳು ಶಾಸನಗಳಂದ 
ತಿಆಯುತ್ತದೆ. ನಂತರ ಒಂದನೇ ಕುಲೋತ್ಸುಂಗ ಚೋಳನ ಆಳ್ವಕೆಯ ಕಾಲದಲ್ಲ ಕ್ರಿ.ಶ.1115ರಲ್ಲಿ 
ಹೊಯ್ದಕರ ವಿಷ್ಣುವರ್ಧನನು ತಲಕಾಡಿನ ಕದನದಲ್ಲ ಗೆದ್ದು ಗಂಗವಾಡಿಯನ್ನು 


28 


ವಶಪಡಿಸಿಕೊಂಡನು. ಅನಂತರ ರಾಮನಗರ ಜಲ್ಲೆಯ ಪ್ರದೇಶಗಳು ಚೋಳರ ವಶದಿಂದ 
ಬೇರ್ಪಟ್ಟು ಹೋಯ್ದಳರ ಅಧೀನಕ್ಕೆ ಬಂದಿತು. 


ಹೊಯ್ತಳರು: 


ಗಂಗರ ನಂತರ ರಾಮನಗರ ಜಲ್ಲೆಯ ಭಾಗದಲ್ಪ ಅತಿ ಹೆಚ್ಚು ಅಧಿಕಾರ ಹೊಂದಿದವರು 
ಹೊಯ್ದಕರು. ರಾಮನಗರ ಜಲ್ಲೆಯಲ್ಲ ಹೊೋಯ್ದಕರ ಕಾಲದ ಸುಮಾರು ೨5 ಶಾಸನಗಳನ್ನು 
ಕಾಣಬಹುದಾಗಿದೆ. ಹೋೊಯ್ದಳರು ಇಂದಿನ ಚಿಕ್ಕಮಗಳೂರು ಜಲ್ಲೆಯ ಮಡಿಗೆರೆ ತಾಲೂಕಿನ 
ಅಂಗಡಿಯಲ್ಲ ಕ್ರಿ.ಶ.10ನೇ ಶತಮಾನದ ಮಧ್ಯಭಾಗದಲ್ಲನ ಸಕನಿಂದ ಪ್ರಾರಂಭಗೊಂಡು 
ನಂತರ ದಕ್ಷಿಣ ಭಾರತದ ರಾಜ್ಯಗಳ ಇತಿಹಾಸದಲ್ಲ 3 ಶತಮಾನಗಳ ಕಾಲ ರಾಜ್ಯಭಾರ 
ನಡೆಸಿದ್ದಾರೆ. ಹೋಯ್ದಳರ ಮೂಲ ಪುರುಷ ಸಳ, ಈತನ ನಂತರ ಒಂದೆಡೆ ವಿನಯಾದಿತ್ಯ 
ನೃಪಕಾಮ. ಇಮ್ಮಡಿ ವಿನಯಾದಿತ್ಯ, ಎರೆಯಂಗ, ಒಂದನೇ ಬಲ್ಲಾಳ, ವಿಷ್ಣುವರ್ಧನ 
ಇವರುಗಳು ಆಳ್ವಕೆ ನಡೆಸಿದ್ದಾರೆ. ವಿಷ್ಣುವರ್ಧನನು ಚೋಳರ ವಶವಾಗಿದ್ದ ಗಂಗವಾಡಿ 
ಪ್ರದೇಶವನ್ನು ವಶಪಡಿಸಿಕೊಂಡು ವಿಶಾಲ ಹೊಯ್ದಳ ಸಾಮ್ರಾಜ್ಯವನ್ನು ರೂಪಿಸಿದನು. 


ಹೊಯ್ದಳರಲ್ಲ ಅಳ್ವಕೆ ಮಾಡಿದ ಗಣ್ಣ ಅರಸು ಕಾಮಃ 'ಪೆರ್ಮಾಡಿ' ಎಂಬ ಗಂಗರ 
ವಿಷ್ಣು ಜರುದನ್ನು ಹೊಂದಿದ್ದು ಗಂಗ-ಹೋೊಯ್ದಳರ ಸಂಬಂಧಕ್ಕೆ ಇದು ಸೂಚಕವಾಗಿತ್ತೆಂದು 
ಪ್ರೊ.ಜ.ಎಸ್‌.ಕೃಷ್ಣಸ್ತಾಮಿ ಅಯ್ಯಂಗಾರ್‌ ಹೇಳದ್ದಾರೆ.“್‌ ನಂತರ ಇವನ ಮಗ ವಿನಯಾದಿತ್ಯ 
ಕ್ರಿ.ಶ.1೦45 ರಿಂದ ಕ್ರಿ.ಶ 1098ರವರೆಗೆ ಆಜ್ವಕೆ ಮಾಡಿದನು. ಇವನ ಮಗ ಎರೆಯಂಗ 
ಕ್ರಿ.ಶ.1018 ರಿಂದ 10೦೦ ರವರೆಗೆ ಆಡಳತ ನಡೆಸಿದನು. ನಂತರ ಇವನ ಹಿರಿಯ ಮಗ 
ಮೊದಲನೇ ಬಲ್ಲಾಳನು ಕ್ರಿ.ಶ.11೦೦ ರಿಂದ ಕ್ರಿಶ 108 ರವರೆಗೆ ರಾಜ್ಯಭಾರ ನಡೆಸಿದನು. 
ನಂತರ ಇವನ ತಮ್ಮ ವಿಷ್ಣು ವರ್ಧನ 1108ರಲ್ಪ ಅಧಿಕಾರಕ್ಷೆ ಬಂದನು. ಈತ ಅಣ್ಣನ ಆಳಜ್ವಕೆಯ 
ಕಾಲದಲ್ಲಯೇ ಗಂಗವಾಡಿಯ ಮಂಡಲಾಧಿಕಾರಿಯಾಗಿದ್ದನು. 


ವಿಷ್ಣುವರ್ಧನನು ಕ್ರಿ.ಪ.115-16ರಲ್ತ್ಪ ತಲಕಾಡಿನಲ್ಪದ್ದ ಚೋಳರ ಅದಿಯಮನನ್ನು 
ಸೋಲಆಸಿ ಚೋಳರ ಅಆಜ್ಞಕೆಯನ್ನು ಕೊನೆಗಾಣಿಸಿ 'ತಲಕಾಡುಗೊಂಡ' ಎಂಬ ಜರುದು 
ಹೊಂದಿದನು. ಈ ಯುಧ್ಧದ ನೆನಪಿಗೆ ತಲಕಾಡಿನಲ್ಲ ಕೀರ್ತಿನಾರಾಯಣ, ಬೇಲೂರಿನಲ್ಲ 
ವಿಜಯನಾರಾಯಣ ದೇವಾಲಯ ನಿರ್ಮಿಸಿದನು. ವಿಷ್ಣುವರ್ಧನನು ಕಲ್ಯಾಣಿ ಚಾಲುಕ್ಕರ 
ಸಮಕಾಲೀನ ದೊರೆ ಆರನೆಯ ವಿಕ್ರಮಾದಿತ್ಯನೊಂದಿಗೆ ಕ್ರಿ.ಶ.118ರ ಕನ್ನೇಗಾಲ ಕದನದಲ್ಲ 
ಸೋತು ಆತನ ಮರಣ ನಂತರ ಕ್ರಿ.ಶ.1136ರಲ್ಪ್ಲ ತನ್ನ ಅಧಿಕಾರವನ್ನು ವಿಸ್ತರಿಸಿದನು. ಈತನ 
ಕಾಲದಲ್ಲ ಶ್ರೀ ರಾಮಾನುಜಾಚಾರ್ಯರು ಕನ್ನಡನಾಡಿಗೆ ಬಂದು ವಿಷ್ಣುವರ್ಧನನ ಆಶ್ರಯ 


29 


ಪಡೆದರು. ವಿಷ್ಣುವರ್ಧನನ ಬದ್ದೆ ದಾಖಅಸುವ ಶಾಸನ ರಾಮನಗರದಲ್ಲ ದೊರೆತಿಲ್ಲವಾದರೂ ಈ 
ಭಾಗದ ಬೆಂಗಳೂರು ಜಲ್ಲೆಯ ಬೇಗೂರಿನ ಕ್ರಿ.ಶ.111೦ರ ಶಾಸನವು ವಿಷ್ಣುವರ್ಧನನ್ನು ಹೊಯ್ಸಳ 
ದೇವ ಎಂಬುದಾಗಿ ಕರೆದಿದೆ." ಅಲ್ಲದೇ ಕ್ರಿ.ಶ.115ರ ಹೆಗ್ಗುಂದ ಶಾಸನದಲ್ಲ ಮಲ್ಲಕಾರ್ಜುನ 
ದೇವಾಲಯಕ್ಕೆ ಕೊರಗಮುಂಡ ಪ್ರದೇಶವನ್ನು ದತ್ತಿ ನೀಡಿದ ವಿವರವಿದೆ. ಅಲ್ಲದೇ ಈತ 
ಮನ್ನೇನಾಡಿನ ಅಧಿಕಾರಿಯಾಗಿದ್ದನೆ೦ದು ಸಹ ಹೇಜದೆ. ಈ ಎರಡು ಶಾಸನಗಳನ್ನು 
ಹೊರತುಪಡಿಸಿದರೆ ಈ ಭಾಗದಲ್ಲ ಶಾಸನ ದೊರೆತಿಲ್ಲ.” 


ವಿಷ್ಣುವರ್ಧನನ ನಂತರ ಇವನ ಮಗ ಮೊದಲನೆಯ ನರಸಿಂಹನು ಕ್ರಿ.ಶ.148ರಲ್ಪ 
ಅಧಿಕಾರಕ್ಷೆ ಬಂದನು. ಈತನು ಪಟ್ಟಕ್ಕೆ ಬಂದಾಗ ಪ್ರಾಯಶಃ ನೊಳಂಬವಾಡಿ ಮೇಲಅನ 
ಅಧಿಕಾರವನ್ನು ಕಳದುಕೊಂಡಂತೆ ತೋರುತ್ತದೆ ಮತ್ತು ಈತ ಕೊಂಗಾಳ್ವರು ಮತ್ತು ಚೆಂಗಾಳ್ಟರ 
ದಂಗೆಯನ್ನು ಎದುರಿಸಿದನು, ಅಲ್ಲದೇ ಇವನು ಕಲ್ಯಾಣಿ ಚಾಲುಕ್ಕರ ದೊರೆ ಮೂರನೇ 
ತೈಲಪನನ್ನು ಸೋಲಸಪಿ ಕೊಂದಿದ್ದರಿಂದ ಇವನಿಗೆ 'ತೆಂಕಣ ಚಕ್ರವರ್ತಿ' ಎಂಬ ಜರುದು 
ಬಂದಿತು."' ಕ್ರಿ.ಶ.15ರ೦ರ ಕನಕಪುರ ತಾಲೂಕಿನ ಬಾಳೇಪುರ ಗ್ರಾಮದ ಶಾಸನವು 
ಸೀಗಲನೂರು ವಶಪಡಿಸಿಕೊಂಡ ಬಣ್ಣೆ ತಿಅಸುತ್ತದೆ.”” ಕ್ರಿ.ಶ.155ರ ಚನ್ನಪಟ್ಟಣದ ತಾಲೂಕಿನ 
ಹೊಂಗನೂರು ಗ್ರಾಮದ ಶಾಸನದಲ್ಲ ವೀರನರಸಿಂಹನ ಪ್ರಧಾನಿ ಮಲ್ತದೇವ ದಣ್ಣಾಯಕನು 
ಹೊಸಗುಂದದ ಕೋಟೆಯ ಮೇಲೆ ದಾಆ ಮಾಡಿದಾಗ ಕನಕ ನಾಯಕನೆಂಬ ವೀರನು ಮಡಿದ 
ಬಗ್ಗೆ ಉಲ್ಲೇಬವಿದೆ.5” ಕ್ರಿ.ಶ.15೨ರ ಚನ್ನಪಟ್ಟಣ ತಾಲೂಕಿನ ಮಳೂರುಪಟ್ಟದ ಅರ್ಕೇಶ್ವರ 
ದೇವಾಲಯದ ಉತ್ತರ ಗೋಡೆಯಲ್ಲದ ಶಾಸನವು ಅರ್ಕೇಶ್ವರ ದೇವಾಲಯಕ್ಕೆ ದಾನ ನೀಡಿದ 
ಮತ್ತು ಆತಕೂರು ಗೆದ್ದು ಆಳ್ವಕೆ ನಡೆಸುತ್ತಿದ್ದ ವಿವರವಿದೆ.” ಕ್ರಿ.ಶ.1163ರ ಚನ್ನಪಟ್ಟಣ 
ತಾಲೂಕಿನ ಮಳೂರಿನ ಶಾಸನವು ದೇವಾಲಯಕ್ಷೆ ನೀಡಿದ ದಾನ ಮತ್ತು ಆತನ ಬರುದು 
ಹಾಗೂ ವಿಜಯದ ಬಣ್ಣೆ ಉಲ್ಲೇಖಸಿದೆ.”್‌ ಕ್ರಿ.ಪ.16೨ರ ಮಾಗಡಿಯ ಕರ್ಲ ಮಂಗಲದ 
ವೀರಗುಡಿಯ ಮುಂದಿನ ಶಾಸನವು ಈತನನ್ನು ಕುರಿತು ಶ್ರೀ ಮನ್ಯಹಾಮಂಡಳೇಶ್ವರ 
ದ್ಹಾರಾಪತಿ ಪುರವರಾಧೀಶ್ವರ ಭುಜಭಲ ವೀರಪ್ರತಾಪ ಗಂಗ ಎಂದೆಲ್ಲಾ ಹೊಗಳವೆ.5್‌ 
ಕ್ರಿ.ಶ.171ರ ಕನಕಪುರದ ಹಕೇ ಹುಣಸೇಕೊಪ್ಪ (ಮಲ್ಲಹಳ್ಳ) ಗ್ರಾಮದ ಶಾಸನವು ನರಸಿಂಹನ 
ಕಾಲದಲ್ಲನ ಸೀಗಲನಾಡಿನ ತಂಡಲಪಾಡಿಯು ಅಂಕಯ್ಯ ನಾಯಕ್ಕನ ಕುದುರೆಯು ಸೇನೆಯ 
ಮುಖ್ಯಸ್ಥ ಆಗಿ ಮರಣಿಸಿದ ಬಣ್ದೆ ಉಲ್ಪೇಬವಿದೆ.”' ಇದೇ ತಾಲೂಕಿನ ಕ್ರಿ.ಶ.1171ರ ಕೋಡಿಹಳ್ಳಿ 
ಶಾಸನವು ನರಸಿಂಹನ ಹೆಸರು ಮತ್ತು ಮುಡಿಗೊಂ೦ಡ ಚೋಳ ಮಂಡಲದ ರಾಜೇಂದ್ರ ಚೋಳ 
ಒಳನಾಡಿನ ಕೀಲಲ್ಯನಾಡು ಎಂದು ತಿ೪ಸಿದೆ.”” ಒಂದನೇ ನರಸಿಂಹನನ್ನು ಕ್ರಿ.ಶ.1173ರಲ್ಲ 
ಪದಚ್ಯುತಿಗೊಳಸಿ ಆತನ ಮಗನಾದ ಇಮ್ಮಡಿ ಬಲ್ಲಾಳನು ಅಧಿಕಾರಕ್ಕೆ ಬಂದನು. ಈತನ 


30 


ಕಾಲದಲ್ಲ ಹಲವಾರು ಯಧ್ಧಗಳು ನಡೆದವು. ಮಹಾನ್‌ ಪರಾಕ್ರಮಿಯಾಗಿದ್ದರಿಂದ ಈತನಿಗೆ 
ವೀರ ಬಲ್ಲಾಳನೆಂದು ಹೆಸರಿತ್ತು. ಈತನೂ ಕೊಂಗಾಳ್ವ. ಚೆಂಗಾಜ್ವ ಕಲಚೂರಿಗಳು. ಉಚ್ಚಂಗಿ 
ಪಾಂಡ್ಯರುಗಳನ್ನು ಸೋಲಸಿ ಅವರ ಮೇಲೆ ಅಧಿಕಾರ ಸ್ಥಾಪಿಸಿದ್ದನು. ಚೋಳರೊಂದಿಗೆ 
ಉತ್ತಮ ಸಂಬಂಧ ಹೊಂದಿದ್ದು ತನ್ನು ಮಗಳಾದ ಸೋಮಾಲೆಯನ್ನು ಚೋಳ ದೊರೆ 
ಮೂರನೇ ಕುಲೋತ್ತುಂಗನಿಗೆ ವಿವಾಹ ಮಾಡಿಕೊಟ್ಟದ್ದ. ಈ ಸಮಯದಲ್ಲ ಪಾಂಡ್ಯರು. 
ಚೋಳರನ್ನು ಸೋಅಸಲಾಗಿ ಬಲ್ಲಾಳನು ಪಾಂಡ್ಯರ ಮೇಲೆ ಯುಧ್ಧ ಮಾಡಿ ಅವರನ್ನು 
ಸೋಲಪಿ ಚೋಳರ ರಾಜ್ಯ ರಕ್ಷಿಸಿದನು. ಇದರಿಂದ ಅವನಿಗೆ “ಚೋಳ ರಾಜ್ಯ 
ಪ್ರತಿಷ್ಠಾಪನಾಚಾರ್ಯ” ಎಂಬ ಜರುದು ಬಂದಿತು.” ಕ್ರಿ.ಶ.178ರ ಕನಕಪುರದ ನಲ್ಲಹಳ್ಳ 
ಗ್ರಾಮದ ಶಾಸನವು ಇಮ್ಮಡಿ ವೀರಬಲ್ಲಾಕನ ಜರುದುಗಳು ಆತನ ದಿದ್ದಿಜಯದ ಬದ್ದೆ 
ಉಲ್ಲೇಖಸುತ್ತದೆ.*” ಮತ್ತು ಇದೇ ತಾಲೂಕಿನ ಕೋಡಿಹಳ್ಳಯ ಕ್ರಿ.ಶ.181ರ ಶಾಸನವು ಕೀಕೆಲೆ 
ನಾಡಿನ ಆಳ್ವಕೆಯ ಬಣ್ಣೆ ತಿಳಸುತ್ತದೆ.”' ಕ್ರಿ.ಶ.183ರ ಚನ್ನಪಟ್ಟಣ ತಾಲೂಕಿನ ಹೊನ್ನು 
ನಾಯಕನಹಳ್ಳಯ ಶಾಸನವು ವೀರಬಲ್ಲಾಕನ ಸೇನಾಧಿಪತಿ ನಂಬಯಾಂಡನ್‌ ಎಂಬುವವನಿಗೆ 
ಹೊನ್ನಾಯಕನಹಳ್ಳಯ ಗ್ರಾಮದ ತೆರಿಗೆ ದಾನ ಕೊಟ್ಟ ವಿವರವಿದೆ.”” ಹಾಗೂ ಈ ಶಾಸನವು 
ಇಮ್ಮಡಿ ವೀರಬಲ್ಲಾಳನನ್ನು ಮಹಾಮಂಡಲೇಶ್ವರ ತ್ರಿಭುವನಮಲ್ಲ, ತಲಕಾಡು ಗಂಗವಾಡಿ, 
ನೊಳಂಬವಾಡಿ. ಕೊಂಗು ನಂಗಅ, ಉಚ್ಚಂಗಿ, ಬನವಾಸಿ. ಹಾನಗಲ್‌. ಹಲಸಗಿ, ಹನ್ನೆರಡು 
ಸಾವಿರಗೊಂಡ. ಅಸಹಾಯ ಶೂರ, ಶನಿವಾರನಿದ್ಧಿ, ಗಿರಿದರ್ಗ ಮಲ್ಲ. ಛಲದಂಕರಾಮ, 
ಹೊಯ್ದಳ ವೀರ ಬಲ್ಲಾಳವೇವ ಎಂಬ ಜರುದುಗಳನ್ನು ದಾಬಲಸಿದೆ. ಕ್ರಿ.ಪ.179೨ರ ಇಗ್ದಲೂರು 
ಗ್ರಾಮದ ಶಾಸನವು ಈತನ ಕಾಲದಲ್ಲ ಮಂಚಗಾವುಂಡ ಹಾಗೂ ಕಲ್ಲುಪೊಚ ಎಂಬ ವೀರರು 
ತುರುಗಾಳಗದಲ್ಲ ಮಡಿದರು ಎಂಬುದಾಗಿ ಹಾಗೂ ವೀರಗಂಗ ವಿಷ್ಣುವರ್ಧನ ಶ್ರೀ ನಾರಸಿಂಗ 
ಹೋೊಯ್ದಳ ವೀರಬಲ್ಲಾಳ ದೇವ ಎಂಬುದಾಗಿ ವರ್ಣಿಸಿದೆ.” ಕಿ.ಶ.118೨ರ ಕನಕಪುರ ತಾಲೂಕಿನ 
ಅಚ್ಚಾಲು ಗ್ರಾಮದ ಶಾಸನವು (ತೃಟತವಾಗಿದೆ) ಇಮ್ಮಡಿ ವೀರಬಲ್ಲಾಳನು ಬಂಡಹಳ್ಳಯನ್ನು 
ದಾನ ನೀಡಿದ ಬಣ್ಣಿ ವಿವರಿಸುತ್ತದೆ.” ಕ್ರಿ.ಶ.1191ರ ಕನಕಪುರ ತಾಲೂಕಿನ ಕೋಳಕಗೊಂಡಹಳ್ಟ 
ಗ್ರಾಮದ ಶಾಸನವು ಇಮ್ಮಡಿ ವೀರಬಲ್ಲಾಕಳನು ದಾನ ನೀಡಿದ ಬಣ್ಣೆ ಉಲ್ಲೇಜಸಿದೆ.”” ಕ್ರಿ.ಶ.192ರ 
ಚನ್ನಪಟ್ಟಣದ ಕೂಡ್ಲೂರು ಗ್ರಾಮದ ಶಾಸನವು ಮಂಗಳೇಶ ದೇವರಿಗೆ ನಂದಾದೀಪಕ್ಕೆ ದಾನ 
ನೀಡಿದ್ದನ್ನು ದಾಖಲಸಿದೆ.”” ಕ್ರಿ.ಶ.1194ರ ಮಾಗಡಿ ತಾಲೂಕಿನ ಉಡುವಣಗೆರೆ ಶಾಸನವು 
ದೇವಪ್ಪಗೌಡ ದಾಸರಾಯನಹಳ್ಳ ನಾಡಿನ ಉಡುವಗೆರೆಯನ್ನು ಚಕ್ರಬಾವಿಯ ಮಂಜುಶೆಟ್ಟ್ಞಯರ 
ಮಗ ಕೋಟಯಪ್ಪ ಶೆಟ್ಟಗೆ ದಾನ ಪೂರ್ವಕವಾಗಿ ಕೊಟ್ಟ ವಿವರವಿದೆ.”' ಕ್ರಿ.ಶ.1196ರ 
ಚನ್ನಪಟ್ಟಣ ತಾಲೂಕಿನ ಬೇವೂರು ಗ್ರಾಮದ ಪ್ರಕಟತ ವೀರಗಲ್ಲು ಶಾಸನವು ವೀರ 


31 


ಬಲ್ಲಾಕನಿಗಾಗಿ ಆತ್ಮಾರ್ಪಣೆ ಮಾಡಿಕೊಂಡ ವಿವರವನ್ನು ತಿಳಸುತ್ತದೆ.್‌ ಕ್ರಿ.ಶ.12೦7ರ 
ಕನಕಪುರ ತಾಲೂಕನ ಮುಲ್ಲಹಳ್ಳಿಯ ಶಾಸನದಲ್ಲ ವೀರ ಇಮ್ಮಡಿ ಬಲ್ಲಾಳನ ಕಾಲದಲ್ಲ 
ಸೀಗಲನಾಡನ್ನು ಆಳುತ್ತಿದ್ದ ಮಾರದೇವನು ತುರುಗನೂರಿನ ನಮಸಾರಿಯ ಮಗ ಕೊಟ್ಟರಸನ 
ಭೂದಾನದ ಬಣ್ಣ ದಾಖಲಸಿದೆ.””  ಹೊಯ್ದಳರಲ ಪ್ರಮುಖನಾದ ಇಮ್ಮಡಿ ಬಲ್ಲಾಳನ 
ವರುಣಾನಂತರ ಇಮ್ಮಡಿ ನರಸಿಂಹನು ಕ್ರಿ.ಶ.122೦ರಲ್ಲ ಆಡಳತಕ್ಕೆ ಬಂದನು. ಕ್ರಿ.ಶ.1218ರ 
ಕನಕಪುರ ತಾಲೂಕಿನ ಕು೦ಂಟೂರು ವೀರಗಲ್ಲು ಶಾಸನವು ವೀರನರಸಿಂಹ ಆಳುವಾಗ ಕಳುವರ 
ಮಾಡಿಗಾವುಂಡನ ಮಗ ಸಕಾಲ ಗಾವುಂಡನು ಕುಂಡುತೂರಿನ್ತ ಕಾದಾಡಿ ಮರಣಿಸಿದ ಬಧ್ದೆ 
ತಿಅಸುತ್ತದೆ. ಈ ಶಾಸನವನ್ನು ಈತನು ಅಧಿಕಾರಕ್ಕೆ ಬರುವುದಕ್ಕಿಂತ ಮೊದಲೇ ಎರಡು 
ವರ್ಷಗಳ ಹಿಂದೆ ಹಾಕಿಸಿರುವುದರಿಂದ ಈ ಭಾಗದಲ್ಲ ರಾಜ್ಯಪಾಲನಾಗಿ ಆಡಳತದಲ್ಲಿ 
ಭಾಗವಹಿಸಿರಬಹುದೆಂದು ತಿಆಯಬಹುದಾಗಿದೆ.'ನ ಕ್ರಿ.ಶ.1232ರ ಚನ್ನಪಟ್ಟಣ ತಾಲೂಕಿನ 
ಕೂಡ್ಲೂರು ಗ್ರಾಮದ ಶಾಸನದಲ್ಲ ನರಸಿಂಹನು ರಾಮ ದೇವಾಲಯಕ್ಕೆ ಭೂಮಿಯನ್ನು 
ಕೊಡುಗೆಯಾಗಿ ನೀಡಿದ ವಿವರ ದೊರೆಯುತ್ತದೆ.'' ಇಮ್ಮಡಿ ನರಸಿಂಹನ ನಂತರ ಅವನ ಮಗ 
ಸೋಮೇಶ್ವರ ಅಧಿಕಾರಕ್ಷೆ ಬಂದನು. ತಮಿಳುನಾಡಿನಲ್ತ್ಲ ಬೆಳೆದ ಸೋಮೇಶ್ವರ ಅಲ್ತಿಯ 
ರಾಜಕೀಯ ಚಟುವಟಕೆ ಜೊತೆಗೆ ದೋರಸಮುದ್ರದ ಉಸ್ತುವಾರಿಯನ್ನು ಸಹ ಹೊಂದಿದ್ದನು. 
ಇವನು ಹೊಯ್ದಕ ಸಾಮ್ರಾಜ್ಯವನ್ನು ತನ್ನ ಮಕ್ಕಳಾದ ಮೂರನೆಯ ನರಸಿಂಹ ಹಾಗೂ 
ರಾಮನಾಥನಿಗೆ ಹಂಚಿದನು. ರಾಮನಾಥನಿಗೆ ತಮಿಳುನಾಡಿನ ಪ್ರದೇಶ ಹಾಗೂ ಮೂರನೆಯ 
ನರಸಿಂಹನಿಗೆ ದ್ವಾರಸಮುದ್ರವನ್ನು ಹಂಚಿದನು. ನಂತರದ ಕಾಲದಲ್ಲ ಇದು ದಾಯಾದಿಗಳ 
ಕಲಹಕ್ಕೆ ನಾಂದಿಯಾಯುತು. ಕ್ರಿ.ಶ.1೭65ರ ಕನಕಪುರ ತಾಲೂಕಿನ ನಿಟ್ಲೂರು ಶಾಸನದಲ್ಲಿ 
ಹೊಂಗನೂರಿನಲ್ಲ ಇವನ ಅಧಿಕಾರಿಯಾಗಿದ್ದ ಹಿರಿಯ ಕಾಜೆಯ ದಣ್ಣಾಯಕನು ಚಿಕ್ಕ 
ಗಂಗವಾಡಿಯ ಮಾಂಡಲೀಕತ್ವ್ತ ಹೊಂದಿದ್ದನು.” ಕ್ರಿ.ಶ.1೭5೨ರ ಕನಕಪುರ ತಾಲೂಕಿನ 
ಹೊಸಹಳ್ಳ ಗ್ರಾಮದ ವೀರರ ಗುಡಿಯ ಶಾಸನವು ವೀರನರಸಿಂಹನ ಕಾಲದಲ್ಲ ಸೂರನಹಳ್ಳಗೆ 
ದರೋಡೆಕೋರರು ನುಗ್ಗಿ ಗ್ರಾಮವನ್ನು ಹಾಳುಮಾಡಿ ಹಸುಗಳನ್ನು ಕೊಂಡುಯ್ಯುವಾಗ 
ಭಾರಂಜರಕ ಗಾವುಂಡನ ಮಕ್ಕಳು ಹೋರಾಡಿ ಮರಣ ಹೊಂದಿದ್ದನ್ನು ದಾಬಖಲಸಿದೆ.” 
ಕ್ರಿ.ಶ.126೦ರ ಚನ್ನಪಟ್ಟಣದ ಹರೂರು ಗ್ರಾಮದ ಶಾಸನವು ಮೂರನೇ ನರಸಿಂಹನ ಪ್ರಧಾನಿ 
ಎಮಪ್ಪೆರೂರಿನ ಮುಳ್ಳುಳಾರ ದೇವನು ಮಳೂರಿನ ಉತ್ತರ ಪಾವೂರಿನ ಸೋಮೇಶ್ವರ 
ದೇವಾಲಯದ ಪೂಜಾ ಕಾರ್ಯಕ್ಷೆ ಕೊಟ್ಟ ದತ್ತಿ ಬಣ್ಣಿ ತಿಆಸುತ್ತದೆ.”” ಕ್ರಿ.ಶ.127೦ರ ಚನ್ನಪಟ್ಟಣ 
ತಾಲೂಕಿನ ಸುಳ್ಳೇರಿ ಗ್ರಾಮದ ಶಾಸನವು ಚಿಕ್ನ ಸೋಮನಾಥ ಪುರದ ಜನರಿಗೆ ತೆರಿಗೆ 
ವಿನಾಐಇತಿ ನೀಡಿದ ಬಗ್ದೆ ಹಾಗೂ "ನರಸಿಂಹ ದೇವರಸರ ಶ್ರೀಹಸ್ತದೊಪ್ಪ ಮಲಪರಳುಗಂಡ” 


32 


ಎಂಬ ಜರುದುನ್ನು ತೋರಿಸಿದೆ.'” ಕ್ರಿ.ಶ.1276ರ ಕನಕಪುರ ತಾಲೂಕಿನ ಚಿಕ್ಕ ಬೆಳ್ಜಗೆರೆಯ 
ಶಾಸನವು ಶಿವದೇವಾಲಯ ನಿರ್ಮಿಸಿದ ಬಣ್ದೆ ವಿವರವನ್ನು ತಿಅಸುತ್ತದೆ.'” ಕ್ರಿ.ಶ.1277ರ 
ಕನಕಪುರ ತಾಲೂಕಿನ ಹಲ್ಲೂರು ಶಾಸನವು ಮೂರನೆಯ ನರಸಿಂಹನ ವಂಶಸ್ಥರ ಬಣ್ಧೆ ಹಾಗೂ 
ನರಸಿಂಹ ಚತುರ್ವೇದಿ ಮಂಗಲ ವೈದ್ಯನಾಥೇಶ್ವರ ದೇವರಿಗೆ ನೀಡಿದ ದಾನವನ್ನು 
ಉಲ್ಲೇಐಸಿದೆ.'” ಕ್ರಿ.ಪ.1೭82ರ ಮಾಗಡಿ ತಾಲೂಕಿನ ಗೇರೂರು ಗ್ರಾಮದ ಶಾಸನವು ಹೂಯ್ದಳ 
ವೀರ ನರಸಿಂಹನ ಕಾಲದಲ್ಲ ವಿಕ್ರಮ ಪಜೇಶ್ವರ ದೇವರಿಗೆ ನೀಡಿದ ದಾನದ ಬಣ್ಣಿ ತಿಅಸುತ್ತದೆ.”” 
ಕ್ರಿ.ಶ.1283ರ ಕನಕಪುರ ತಾಲೂಕಿನ ನಿಟ್ಟೂರು ಶಾಸನವು ವೀರನರಸಿಂಹನು 
ದ್ವಾರಸಮುದ್ರದಲ್ಲ ಆಳುತ್ತಿದ್ದನು ಎಂಬುದಾಗಿ ದಾಖಲಅಸಿದ್ದು ಶಾಸನ ತೃಟತವಾಗಿರುವುದರಿಂದ 
ಇತರ ಯಾವ ಮಾಹಿತಿ ದೊರೆಯುವುದಿಲ್ಲ.” ಕ್ರಿ.ಶ.1288ರ ಚನ್ನಪಟ್ಟಣ ತಾಲೂಕಿನ 
ಎಆಯೂರು ಗ್ರಾಮದ ಶಾಸನವು ಮೂರನೇ ನರಸಿಂಹನ ಕಾಲದಲ್ಲ ಚೌಡನಾಥ ದೇವರಿಗೆ 
ದಾನ ಮತ್ತು ಆತನ ಜರುದುಗಳ ಬಣ್ಣೆ ದಾಬಲಸಿದೆ.್‌” ಕ್ರಿ.ಶ.1೭288ರ ಕನಕಪುರ ತಾಲೂಕಿನ 
ನಿಟ್ಟೂರು ಶಾಸನವು ಮೂರನೇ ನರಸಿಂಹದೇವನ ಕಾಲದಲ್ಲ ಅಧಿಕಾರಿ ನಾನಾ ದೇಶಿ 
ಗೋವಿಂದನು ನಿಟ್ಟೂರಿನ ಅಂಕನಾಥೇಶ್ವರ ದೇವಾಲಯದ ವಿಮಾನವನ್ನು ದುರಸ್ಸಿಗೊಳಸಿದ 
ಬಗ್ಗೆ ಹಾಗೂ ಭೂದತ್ತಿಯನ್ನು ನೀಡಿರುವ ಬಣ್ಣೆ ತಿಅಸುತ್ತದೆ.”' ಕ್ರಿ.ಶ.12೨6ರ ಹೊಂಗನೂರಿನ 
ಶಾಸನದಲ್ಲ ಹೊೋಯ್ದಕ ಮೂರನೇ ನರಸಿಂಹದೇವನು ಮಹಾಪ್ರಧಾನಿ ಪೆರುಮಾಳ ದೇವನ 
ಮೂಲಕ ಕೂಡಲೂರ ಸೋಮನಾಥ ಮಠಕ್ಕಾಗಿ ಚಿತ್ತರಿಗೆ ಭೂಮಿಯನ್ನು ಹಾಗೂ 
ಹೊಂಗನೂರು ಪ್ರಕಾಶ ನಾರಾಯಣ ದೇವರ ಅಮೃತ ಪಡಿಗೆ ಭೂದತ್ತಿಯನ್ನು ನೀಡಿದ ಬದ್ಗೆ 
ದಾಖಲಸಿದೆ. ಅಲ್ಲದೇ ಮೂರನೇ ನರಸಿಂಹನು ಕಿ.ಶ.12೨1ರಲ್ಲ ತನ್ನ ಮಗನಾದ ಮೂರನೇ 
ಬಲ್ಲಾಳನಿಗೆ ಸಾಮ್ರಾಜ್ಯ ವಹಿಸಿದನು ಆದರೂ ನಂತರ ಕ್ರಿ.ಶ.12೨6ರವರೆಗೆ ಚನ್ನಪಟ್ಟಣದಲ್ಲ 
ಆಳ್ವಕೆ ನಡೆಸುತ್ತಿದ್ದ ಎಂಬುದಾಗಿ ಈ ಶಾಸನದಿಂದ ತಿಆಯುತ್ತದೆ.*” ಮೂರನೆಯ ನರಸಿಂಹನ 
ನಂತರ ಆತನ ಮಗನಾದ ಮೂರನೆಯ ಬಲ್ಲಾಳನು ಕ್ರಿ.ಶ.12೨1ರಲ ಅಧಿಕಾರಕ್ಷೆ ಬಂದನು. 
ರಾಮನಗರ ಜಲ್ಲೆಯಲ್ಲ ಹೋಯ್ದಕರ ಕಾಲದ ಶಾಸನಗಳು ಮೂರನೇ ವೀರ ಬಲ್ಲಾಳನ ಕಾಲದ 
48 ಶಾಸನಗಳು ದೊರತಿದೆ. ಕ್ರಿ.ಶ.12೨1ರ ಕನಕಪುರ ತಾಲೂಕಿನ ಕಬ್ದಾಕು ವೀರಗಲ್ಲು ಶಾಸನ 
ವೀರಬಲ್ಲಾಳನ ಆಳ್ವಕೆಯ ಕಾಲದ ಒಂದು ಘಟನೆ ವಿವರಿಸುತ್ತದೆ.5” ಕ್ರಿ.ಶ 12೨೭ರ ಕನಕಪುರ 
ತಾಲೂಕಿನ ಕೋಟಿಕೊಪ್ಪದ ವೀರಗಲ್ಲು ಶಾಸನದಲ್ಲ ರಾಮನಾಥನು ದಾಳ ಮಾಡಿದಾಗ 
ಅದನ್ನು ಭೇದಿಸಿ ಹೋರಾಡಿದ ಮಾರದೇವನ ಸೈನ್ಯವನ್ನು ಮಣಿಸಿದ ಬಣ್ಣೆ ಉಲ್ಪೇಖವಿದೆ.*“ 
ಕ್ರ.ಪ.12೨4ರ ಚನ್ನಪಟ್ಟಣ ತಾಲೂಕಿನ ದೊಡ್ಡಗಂಗವಾಡಿಯ (ರಾಮನಗರ ತಾಲೂಕನಲ್ತ್ಪದೆ) 
ಶಾಸನದಲ್ಲ ರಾಮನಾಥನ ಸೈನ್ಯವು ಹಿರಿಯ ಗಂಗವಾಡಿಯ ಮೇಲೆ ದಾ ಮಾಡಿದಾಗ 


33 


ಕೇಪಣ್ಣ ಎಂಬುವನು ಅವರೊಂದಿಗೆ ಹೋರಾಡಿ ಮಡಿದುದನ್ನು ಸ್ಕರಿಸುತ್ತದೆ.”” ಕ್ರಿ.ಶ.12೨5ರ 
ಕನಕಪುರ ತಾಲೂಕಿನ ನಾಯಕನಹಳ್ಳ ಶಾಸನದಲ್ಲ ಮೂರನೇ ಬಲ್ಲಾಳ ಪ್ರಧಾನ ಮಂತ್ರಿಯಾದ 
ಸೋಮಯ್ಯ ದಂಡನಾಯಕನಿಗೆ ನೀಡಿದ ದಾನ ಮತ್ತು ಬಲ್ಲಾಳನ ಜರುದುಗಳ ಬಗ್ದೆ 
ಮಾಹಿತಿಲುದೆ.್‌ ಕ್ರಿ.ಶ.1೭೨೨ರ ಕನಕಪುರ ತಾಲೂಕಿನ ನಿಟ್ಟೂರು ಶಾಸನವು ಮೂರನೇ 
ವೀರಬಲ್ಲಾಳನ ಕಾಲದಲ್ಲ ಹಿರಿಯ ವ್ಯಾಪಾರಿ ನಾನಾದೇಶಿ ಮಲಯ ಮುಖ್ಯ ವಾಸುದೇವ 
ನಾಯಕ ನಿಟ್ಟೂರಿನ ಪ್ರಯಂಭೂ ಶ್ರೀ ಅಂಕನಾಥ ದೇವಾಲಯಕ್ಕೆ ಕೊಟ್ಟ ದಾನದ ಬದ್ದೆ 
ಉಲ್ಪೇಖಸಿದೆ.್‌' ಅಲ್ಲದೇ ಈ ದೇವಾಲಯಕ್ಕೆ ಈತನ ಬೇರೆ ಬೇರೆ ಕಾಲಮಾನದಲ್ಲ ದಾನದತ್ತಿ 
ನೀಡಿ ಪ್ರೋತ್ತಾಹಿಸಿದ ಶಾಸನಗಳು ದೊರೆಯುತ್ತದೆ." ಕ್ರಿ.ಶ.13೦೦ರ ಕನಕಪುರ ತಾಲೂಕಿನ 
ಮುಲ್ಲಹಳ್ಳಿ ಶಾಸನದಲ್ಲ ಸೀಗಲನಾಡಿನ ಮಾರದೇವನು ಇತರರು ಅಗರದ ಬಹ್ಯೇಶ್ವರ 
ದೇವಾಲಯಕ್ಕೆ ನೀಡಿದ ದಾನದತ್ತಿ ವಿವರಗಳವೆ. ಅಲ್ಲದೇ ಈ ತಾಲೂಕಿನ ಹಲವು ಶಾಸನಗಳು 
ಇವನ ಆಡಳತ ಕಾಲದ ಮಾಹಿತಿಯನ್ನು ಒದಗಿಸುತ್ತದೆ.” ಕ್ರಿ.ಶ.13೦6ರ ಮಾಗಡಿಯ 
ಜಸ್ನೂರು ಶಾಸನವು ಮೂರನೇ ಬಲ್ಲಾಕನ ಅಧಿಕಾರಿ ವೀರಪಾಂಚಾಲ ನಾಯಕ 
ಬಸವಾರಾಧ್ಯನ ಕೆಲವು ದಾನ ಮತ್ತು ಧಾರ್ಮಿಕ ಕಾರ್ಯದ ಬಗ್ದೆ ತಿಆಸುತ್ತದೆ.”” ಕ್ರಿ.ಶ.13೦7ರ 
ಶಾಸನವು ಚನ್ನಪಟ್ಟಣ ತಾಲೂಕಿನ ಮಳೂರು ಗ್ರಾಮದ ಕೈಲಾಸೇಶ್ವರ ದೇವಾಲಯಕ್ಕೆ ದಾನ 
ನೀಡಿದ ಮತ್ತು ಆತನ ಜರುದು ದಿದ್ದಿಜಯಗಳ ಬಣ್ಣಿ ತಿಆಸುತ್ತದೆ.”' ಕ್ರಿ.ಪ.1314ರ ಕನಕಪುರ 
ತಾಲೂಕಿನ ಮರಕೇಬೆ ಕುಪ್ಪೆ ಗ್ರಾಮದ ಶಾಸನವು ಮಹಾಪ್ರಧಾನರಾದ ಸೋಮಯ್ಯ 
ದಂಡನಾಯಕಸನಿಗೆ ನೀಡಿದ ದಾನದ ಬಣ್ಣೆ ದಾಬಖಲಸಿದೆ.*” ಕ್ರಿ.ಪ.1316ರ ಕನಕಪುರ ತಾಲೂಕಿನ 
ಗನುಲುಕೊಪ್ಪ ಗ್ರಾಮದ ಶಾಸನವು ಮೂರನೇ ಬಲ್ಲಾಳನ ಕಾಲದಲ್ಲ ಸಿಂಗಯ್ಯ ದಂಡ 
ನಾಯಕರು ಹೊಮ್ಮಿಳಗೆ ವಾಡು ಬಧ್ದೆ ಮತ್ತು ಸಂತೆ ನಿರ್ಮಾಣ ಮಾಡಿ ಸುಂಕ ವಿಧಿಸಿದ ಬದ್ಗೆ 
ಮಾಹಿತಿ ನೀಡುತ್ತದೆ. ಅಲ್ಲದೇ ಇದೇ ತಾಲೂಕಿನ ತುಂಗಣಿ, ಅಚ್ಚಾಲು. ಹೊಸದುರ್ಗ, 
ಚಿಕ್ಕಬಲ್ಲಗೆರೆ ಶಾಸನಗಕಳಲ್ಲ ಅಧಿಕಾರಿಗಳು ಮತ್ತು ಅಗ್ರಹಾರ ನಿರ್ಮಿಸಿದ್ದುದರ ಬಗ್ಗೆ 
ಮಾಹಿತಿಯನ್ನು ನೀಡುತ್ತದೆ.” ಕ್ರಿ.ಶ.1315ರ ಮಾಗಡಿಯ ಕಲ್ಲೂರು ಶಾಸನವು ಮೂರನೇ 
ಬಲ್ಲಾಕನ ಕಾಲದಲ್ಲ ಸಮಸ್ತ ವೀರ ಪಾಂಚಾಲರು ಸೇರಿ ಕಲ್ಲೂರಿನ ಅಲ್ಲಾಕನಾಥ ದೇವರಿಗೆ 
ಭೂದಾನ ನೀಡಿದ ಬದ್ದೆ ತಿಆಅಸುತ್ತದೆ. ಇದೇ ತಾಲೂಕನ ಕ್ರಿ.ಪ.1316ರ ಗೆ್ಜೆಣಾರ ಕುಪ್ಪೆಯ 
ಶಾಸನದಲ್ಲ ಬಲ್ಲಾಳನ ಜರುದುಗಳು ಮತ್ತು ವಿದ್ಯಾರಾಜ ಭಟ್ಟ ಎಂಬುವರಿಗೆ ಗೆಜ್ಜೆಣಾರ 
ಕುಪ್ಪೆಯನ್ನು ದಾನವಾಗಿ ನೀಡಿದ ವಿವರವಿದೆ. ಕ್ರಿ.ಶ.1317ರ ಇದೇ ತಾಲೂಕನ ಹುಲ್ಲೇನಹಳ್ಳಿ 
ಶಾಸನವು ಸಹ ಆಡಳತ ನಡೆಸಿದ ಬಣ್ಣೆ ದಾಬಲೆಯಾಗಿದೆ.*” ಕ್ರಿ.ಶ.1326ರ ಚನ್ನಪಟ್ಟಣ 
ತಾಲೂಕಿನ ಮಳೂರು ಗ್ರಾಮದ ಶಾಸನವು ವೀರಬಲ್ಲಾಳನ ಮಗ ಪಿಂಗೆಯ ದಣ್ಣಾಯಕನ 


34 


ಅಧಿಕಾರಿ ಪೆಮ್ಮಡಿ ಎಂಬುವನು ಮೂರನೇ ಬಲ್ಲಾಳನ ತಂದೆಯ ಹೆಸರಿನಲ್ಲ ನರಸಿಂಹ ಪಟ್ಟಣ 
ನಿರ್ಮಿಸಿದ ಬಣ್ದೆ ತಿಳಸುತ್ತದೆ.”” ಕ್ರ.ಶ.1331ರಲ್ಲನ ಚನ್ನಪಟ್ಟಣ ತಾಲೂಕಿನ ಬೇವೂರಿನ 
ತೆಂಕಣದಲ್ಲ ಬೊಮ್ಮರಸ ಎಂಬುವನ ಹೆಸರಿನಲ್ಪ ಪಟ್ಟಣ ನಿರ್ಮಿಸಿದ ಬಣ್ಣೆ ಉಲ್ಲೇಖವಿದೆ.” 
ಅಲ್ಲದೇ ಕನಕಪುರ ತಾಲೂಕಿನ ಮುಲ್ಲಹಳ್ಳಯ ಕ್ರಿ. ಶ.1332ರ ಶಾಸನ ಮತ್ತು ಅದೇ 
ತಾಲೂಕಿನ ಚಿಕ್ಕಕೊಪ್ಪದ ಕ್ರಿ.ಶ.1337ರ ಶಾಸನಗಳು ಮೂರನೇ ಬಲ್ಲಾಳನ ಆಳ್ವಕೆಯ ಬಗ್ದೆ 
ತಿಆಸುತ್ತದೆ.”' ಕ್ರಿ.ಶ.1338ರ ಚನ್ನಪಟ್ಟಣ ತಾಲೂಕಿನ ತೆಂಕನದೊಡ್ಡಿಯ ಶಾಸನವು ಮೂರನೇ 
ವೀರಬಲ್ಲಾಕ ವಿರೂಪಾಕ್ಷ ಪಟ್ಟಣದಿಂದ ರಾಜ್ಯಭಾರ ಮಾಡುತ್ತಿದ್ದ ಬಗ್ಗೆಯು ತಿಳಸುತ್ತಿದೆ.”” 
ಕ್ರಿ.ಪ.1340೦ರ ಮಾಗಡಿ ತಾಲೂಕಿನ ಮಾಡಬಾಳು ವೀರರಗುಡಿ ಶಾಸನವು ವೀರಬಲ್ಲಾಳನ 
ಕಾಲದ್ದಾಗಿದೆ.”” ಕ್ರಿ.ಶ.1341ರ ಚನ್ನಪಟ್ಟಣ ತಾಲೂಕಿನ ಅಕ್ಸೂರು ಶಾಸನವು ಮೂರನೇ 
ಬಲ್ಲಾಳನ ಮಗ ಹಾಗೂ ದಂಡನಾಯಕರ ಬಥ್ದೆ ವಿವರಣೆಯುದೆ. ತೆಂಕನದೊಡ್ಡಿಯ 
ಪಿಲಾಶಾಸನದ ಮಹತ್ವದಿಂದ ಮೂರನೇ ವೀರಬಲ್ಲಾಕನು ವಿರೂಪಾಕ್ಷ ಪಟ್ಟಣದಿಂದ ರಾಜ್ಯಭಾರ 
ಮಾಡುತ್ತಿದ್ದ ಅಪರೂಪದ ಮಾಹಿತಿಯನ್ನು ತಿಆಸಿದ್ದ ಮೂರನೇ ವೀರಬಲ್ಲಾಳ ತನ್ನ ಮಗನಾದ 
ವೀರವಿರೂಪಾಕ್ಷ ಬಲ್ಲಾಳನ ಹೆಸರಿನಲ್ಲ ವಿರೂಪಾಕ್ಷ ಎಂಬ ಹೆಸರಿನಿಂದ ಹೊಸ ಪಟ್ಟಣವನ್ನು 
ಸ್ಥಾಪಿಸಿದನೆಂಬುದೂ ಸಹ ಶಾಸನಗಳಂದ ತಿಆಯುತ್ತದೆ.”” ಹಾಗೂ ಮುಮ್ಮಡಿ ಬಲ್ಲಾಳನ 
ಮರಣಾನಂತರ ನಾಲ್ವಡಿ ಬಲ್ಲಾಳನು ಕ್ರಿ.ಶ.1345ರವರೆಗೆ ಅಧಿಕಾರದಲ್ಪದ್ದನು. ಈತನ ನಂತರ 
ವಿಜಯನಗರ ಸಾಮ್ರಾಜ್ಯದ ಹರಿಹರನು ಕ್ರಿ.ಪ.1346ರಲ್ಲ ಅಧಿಕಾರಕ್ಕೆ ಬಂದಿರಬಹುದೆಂದು 
ಹೇಳಲಾಗಿದೆ.”  ನಾಲ್ಪಡಿ ಬಲ್ಲಾಕನ ನಂತರ ಹೊಯ್ದಕ ಸಾಮ್ರಾಜ್ಯವು ವಿಜಯನಗರ 
ಸಾಮ್ರಾಜ್ಯದೊಂದಿಗೆ ವಿಅನಗೊಂಡಿತು. ಮತ್ತು ಮೊದಲೇ ಇದ್ದಂತೆ ರಾಮನಗರ ಜಲ್ಲೆಯ 
ಹಲವು ಕಿರಿಯ ನಾಡಪ್ರಭುಗಳ ಆಳಜ್ವಕೆಯಲ್ಲ ಮುಂದುವರೆಸಿದರು. ಅವರಲ್ಲ ಪ್ರಮುಖರಾದಂತಹ 
ಸೀಗಲನಾಡ ಪ್ರಭುಗಳು. ಯಲಹಂಕನಾಡ ಪ್ರಭುಗಳು, ಕುಕ್ಕಲನಾಡ ಪಭುಗಳು, ವಿಜಯನಗರ 
ಸಾಮ್ರಾಜ್ಯದ ಅಧೀನರಾಗಿ ಬಂದು ಆಡಳತ ನಡೆಸಿದರು. 


ವಿಜಯ ನಗರದ ಅರಸರು: 


ದೆಹಲಆ ಸುಲ್ದಾನರ ಸೇನೆಗಳ ದಾಳಯು ಕರ್ನಾಟಕ ರಾಜಮನೆತನಗಳಾದ ಹೊಯ್ದಳರು 
ಮತ್ತು ಸೇವುಣರು ಹಾಗೂ ದಕ್ಷಿಣ ಭಾರತದ ಕಾಕತೀಯರು ಮತ್ತು ಪಾಂಡ್ಯರ ನಾಶಕ್ಕೆ 
ಕಾರಣವಾಯುತು. ಈ ಸ್ಥಾನದ ಸ್ಥಿತಿಯನ್ನು ಕರ್ನಾಟಕದಲ್ಲ ತುಂಬಲು ವಿಜಯನಗರ 
ಸಾಮ್ರಾಜ್ಯವು ಸಂಗಮನ ಮಕ್ಕಳಾದ ಹರಿಹರ-ಬುಕ್ಕ, ಕಂಪಣ್ಣ ಮಾರಪ್ಪ ಮತ್ತು ಮುದ್ದಾಪುರ 
ಠೇ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ರಾಜಕೀಯವಾಗಿ ಸಂಗಮ ಮನೆತನವು ಹೊಯ್ಸಳರ 


35 


ಸಂಬಂಧಿಯಾಗಿತ್ತು. ಮೂರನೇ ಬಲ್ಲಾಳನು ಈ  ಮನೆತನದೊಂದಿಗೆ ವೈವಾಹಿಕ 
ಸಂಬಂಧಿಯಾಗಿದ್ದನು. ವಿಜಯನಗರ ಕಾಲದ ಶಾಸನಗಳು ರಾಮನಗರ ಜಲ್ಲೆಯಲ್ಲ 
ಅಪಾರವಾಗಿ ದೊರೆತಿವೆ. ವಿಜಯನಗರ ಸಾಮ್ರಾಜ್ಯದ ಅಧಿಪತಿಗಳಾದ ಹರಿಹರ ಮತ್ತು ಬುಕ್ಷರು 
ಏಕಕಾಲದಲ್ಲಯೇ ಬೇರೆ ಬೇರೆ ಪ್ರಾಂತ್ಯಗಳಲ್ಲ ಆಳ್ವಕೆ ನಡೆಸಿದರು. ಈ ಸಂದರ್ಭದಲ್ಲ ಒಂದನೇ 
ಬುಕ್ಕನು ದಕ್ಷಿಣ ಕರ್ನಾಟಕವನ್ನು ಆಳುತ್ತಿದ್ದ ಬದ್ಧೆ ಕ್ರಿ.ಪ.1351ರ ಕನಕಪುರ ತಾಲೂಕಿನ ಎಡ 
ಮಾರನಹಳ್ಳಯ ಶಾಸನವೊಂದು ಉಲ್ಲೇಖಸಿದೆ. ಹಾಗೂ ವೀರರಗುಡಿಯ ಶಾಸನವು 
ಸೀಗಲನಾಡಿನ ಕೆಲವು ಪ್ರದೇಶಗಳ ಬಣ್ಣೆ ಉಲ್ಲೇಖಸಿದೆ.”” ಕ್ರಿ.ಶ.1341ರ ಮಾಗಡಿಯ ಕಲ್ಯುದ 
ಶಾಸನವು ಬುಕ್ಕರಾಯನ ಬಂಟನಾದ ವಿಠಲನಾಥ ಕಲ್ಕುದ ಕೆರೆ ನಿರ್ಮಿಸಿ. ಕಾಲುವೆ ನಿರ್ಮಿಸಿದ 
ಬಗ್ಗೆ ದಾಬಲಅಸಿದೆ.”” ಕ್ರಿ.ಶ.13868ರ ಬುಕ್ಕರಾಯನ ಕಲ್ಯ ಶಾಸನವು ಜೈನ ಮತ್ತು ವೈಷ್ಣವ 
ಸಂಘರ್ಷವನ್ನು ಪರಿಹರಿಸಿದ ವಿಷಯ ತಿ೪ಸುತ್ತದೆ.”” ಕ್ರಿ.ಶ.1351ರ ಚನ್ನಪಟ್ಟಣ ತಾಲೂಕಿನ 
ಅಜ್ಞೂರು ಶಾಸನವು ವೀರ ಬುಕ್ಕಣ್ಣ ಅಆಳ್ವಕೆಯಲ್ಲದ್ದಾಗ ಕಲುವಆ ನಾಡಪ್ರಭುಗಳು. 
ತಾಳವಾಡಿಯ ಬಾಮನು, ಗಂಗವಾಡಿಯ ಮಾದನ ಒಳಗೊಂಡು ಚೆನ್ನಯ್ಯ ನಾಯಕರಿಗೆ 
ಕಲುವಅನಾಡ ವೈಸೂರನ್ನು ನೀಡಿದುದರ ಬಣ್ಣೆ ಮಾಹಿತಿ ಸೀಡುತ್ತದೆ.”” ಕ್ರಿ.ಶ.1375ರ 
ಕನಕಪುರ ತಾಲೂಕನ ಮಲಗಲ ಶಾಸನವು ಬುಕ್ಕರಾಯನ ಮಗ ಹರಿಹರನ ಆಳ್ವಕೆ ಕಾಲದಲ್ಲಿ 
ಮಹಾಸಾಮಂತಾಧಿಪತಿಗೆ ದೊಡ್ಡ ಕಅಮಯ್ಯ ನಾಯಕ ನೀಡಿದ ದಾನವನ್ನು ದಾಖಲಸಿದೆ. 
ಕ್ರಿ.ಪ.1377ರಲ್ಲ ಅಧಿಕಾರಕ್ಕೆ ಇಮ್ಮಡಿ ಹರಿಹರನು ವಿಜಯನಗರ ಸಾಮ್ರಾಜ್ಯದ 
ಅಧಿಪತಿಯಾದನು. ಬಹಮನಿಯ ಮುಜಾಹಿದ್‌ ಮರಣದ (1378) ಲಾಭ ಪಡೆದು, 
ಗೋವೆಯಿಂದ ಉತ್ತರಕ್ಕೆ ಕೊಂಕಣದ ಪ್ರದೇಶಗಳವರೆಗೂ ತನ್ನ ರಾಜ್ಯವನ್ನು ವಿಸ್ತರಿಸಿದನು. 
ಅಲ್ಲದೇ ರಾಮನಗರ ಭಾಗದಲ್ತ್ಲ ಇವನ ಕಾಲದ ಹಲವಾರು ಶಾಸನಗಳನ್ನು ಕಾಣಬಹುದಾಗಿದೆ. 
ಕ್ರಿ.ಶ.1383ರ ಚನ್ನಪಟ್ಟಣದ ಇಗ್ದಲೂರಿನ ಶಾಸನವು ವೀರಬುಕ್ಕಣವೊಡೆಯನ 
ಕಾರ್ಯಕರ್ತನಾದ ಹರಿಯಪ್ಪ ಒಡೆಯನು ಆಳ್ವಕೆ ನಡೆಸುತ್ತಿದ್ದ ವಿವರವಿದ್ದು, ಈ ಶಾಸನೋಕ್ತ 
ಹರಿಯಪ್ಪನೇ ಇಮ್ಮಡಿ ಹರಿಹರನಾಗಿದ್ದಾನೆ.”” ಕ್ರಿ.ಶ.1395ರ ಚನ್ನಪಟ್ಟಣದ ಹರೂರು ಗ್ರಾಮದ 
ಶಾಸನವು ಹರಿಹರನ ಕಾಲದಲ್ಲ ಕೆಳಲೇನಾಡನ್ನು ಮಹಾಪ್ರಧಾನ ಗುಂಡಪ್ಪಣ್ಣ ದಣ್ಣಾಯಕ 


ಎಂಬುವನು ಆಳ್ವಕೆ ನಡೆಸುತ್ತಿದ್ದ ಎಂಬುದಾಗಿ ತಿಅಸುತ್ತದೆ.”” ಕ್ರ.ಶ.14೦1ರ ಕನಕಪುರ 


ತಾಲೂಕಿನ ಅರಲಾಳು ಗ್ರಾಮದ ಶಾಸನದಲ್ಲ ಹರಿಹರನನ್ನು 'ಶ್ರೀಮನ್ಯಹಾಮಂಡೇಲೇಶ್ವರ 
ಅರಿರಾಯವಿಬಾಡ ಬಾಸೆಗೆ ತಪ್ಪುವ ರಾಯರಗಂಡ' ಎಂದು ಉಲ್ಲೇಜಸಿದ್ದು ಅವನ ಆಳ್ವಕೆಯ 
ಬದ್ಗೆ ತಿಆಸುತ್ತದೆ.”” ಈತನ ನಂತರ ಒಂದನೇ ದೇವರಾಯನು ವಿಜಯನಗರ ಸಾಮ್ರಾಜ್ಯದ 
ಅರಸನಾದನು. ಕ್ರಿ.ಶ.140೦7ರ ಕನಕಪುರ ತಾಲೂಕಿನ ಹಳೇ ಅಗ್ರಹಾರ ದೊಡ್ಡಿಗ್ರಾಮದ 


36 


ಶಾಸನದಲ್ಲಿ 'ರಾಜಪರಮೇಶ್ವರ ಶ್ರೀ ವೀರಪ್ರತಾಪ ಹರಿಹರ ಮಹಾರಾಜರ ಕುಮಾರ ರಾಮಚಂದ್ರ 
ದೇವಪೊಡೆಯರು' ಎಂದಿದೆ. ಇಲ್ಪ್ಲನ ರಾಮಚಂದ್ರನೇ ಒಂದನೇ ದೇವರಾಯನಾಗಿದ್ದು 
ಹೊಮ್ಮಳಗೆ ನಾಡು ಎಂದು ಈ ಪ್ರದೇಶವನ್ನು ಕರೆಯುತ್ತಿದ್ದರು ಎಂಬುದಾಗಿ ಉಲ್ಲೇಜಸಿದೆ."” 
ಕ್ರಿ.ಪ.1412ರ ಕನಕಪುರ ತಾಲೂಕಿನ ಹರಿಹರ ಗ್ರಾಮದ ವೀರಗಲ್ಲು ಶಾಸನವು ಹರಿಹರ ರಾಯರ 
ಕುಮಾರ ಪೌಢ ರಾಯಪವೊಡೆಯರು ಎಂದು ಉಲ್ಲೇಖಸಿದೆ. ಪೌೌಢರಾಯನು ಸಹ ಒಂದನೇ 
ದೇವಾರಾಯನಾಗಿರಬಹುದಾಗಿದೆ."' ಚನ್ನಪಟ್ಟಣದ ಗರಕಹಳ್ಳ ಮಳೂರುಪಟ್ಟ ವೀರಗಲ್ಲು 
ಶಾಸನಗಳು ಸಹ ಈ ಭಾಗದಲ್ಲ ಇವನ ಅಆಜ್ವಕೆಯ ಬದಣ್ಣೆ ಉಲ್ಪೇಣಐಸಿದೆ."” ಒಂದನೇ 
ದೇವರಾಯನ ನಂತರ ಆತನ ಮಕ್ಕಳಾದ ರಾಮಚಂದ್ರ ವಿಜಯರಾಜರು ಕ್ರಿ.ಶ.1422 ರಿಂದ 
1424ರವರೆಗೆ ಅಳಕೆ ನಡೆಸಿದರೂ ಇವರ ಶಾಸನಗಳು ಈ ಭಾಗದಲ್ಲ ದೊರೆತಿಲ್ಲ. 
ಕ್ರಿ.ಶ.1424ರಲ್ಲ ವಿಜಯರಾಯನ ಮಗನಾದ ಇಮ್ಮಡಿ ದೇವರಾಯನು ಅರಸನಾದನು. 
ಈತನನ್ನು ಪ್ರೌಢ ದೇವರಾಯ ಎಂದು ಕರೆಯಲಾಗುತ್ತದೆ. ಈತನ ಕಾಲದ ಕ್ರಿ.ಶ.1425ರ 
ರಾಮನಗರ ತಾಲೂಕನ ಸೋಮನಾಥಪುರ ಶಾಸನವು ಮಹಾಮಂಡಲೇಶ್ವರ ವೀರ ವಿಜಯ 
ಬುಕ್ಕರಾಯನ ಮಗ ಪ್ರತಾಪ ದೇವರಾಯ ಆಳುತ್ತಿದ್ದ ಮತ್ತು ಹಣಿಯೂರು ನಾಡಪ್ರಭು 
ರಾಮದೇವರ ಮಗ ದೇವಪ್ಪ ಈ ತೀರ್ಥದಲ್ಲ ಮರಣಿಸಿದನು ಹಾಗೂ ಸೋಮಯ್ಯ ದೇವನು 
ಗರುಡ ಕಂಬ ಪ್ರತಿಷ್ಠಾಪಿಸಿದ ಬಣ್ಣೆ ಉಲ್ಲೇಜಸಿದೆ."” ಕ್ರಿ.ಶ.1426ರ ಚನ್ನಪಟ್ಟಣದ ತಾಲೂಕಿನ 
ಕುಕ್ಲೂರು ಗ್ರಾಮದ ವೀರಗಲ್ಲು ಶಾಸನವು ಈತನ ಆಳ್ವಕೆಯನ್ನು ಉಲ್ಲೇಖಸಿದೆ ಮತ್ತು 1432ರ 
ಮಳೂರುಪಟ್ಟದ ಶಾಸನ ಈತನು ಜರುದು ಮತ್ತು ಆಳ್ವಕೆ ತಿಳಸುತ್ತದೆ."” ಕ್ರಿ.ಶ.142೨ರ 
ಕನಕಪುರ ತಾಲೂಕಿನ ಕಬ್ಲಾಕು ಶಾಸನವು ಶ್ರೀ ಪ್ರತಾಪ ದೇವರಾಯರ ಕಾಲದಲ್ಲ ನೀಡಿದ 
ದಾನವನ್ನು ಉಲ್ಲೇಖಸಿದೆ."” ಕ್ರಿ.ಶ.1437ರ ಚನ್ನಪಟ್ಟಣದ ಮಳೂರು ಶಾಸನವು ದೇವರಾಯನ 
ಆಳಜ್ವಕೆಯ ಕಾಲದಲ್ಲ ಕಿಕಲೇ ನಾಡಿನ ಮಳೂರುಪಟ್ಟದ ತಿರುಮಲೆ ಎಂಬುವನು ಹೊಂಗನೂರು 
ಗಲಾಟಿಯಲ್ಲ ಮಡಿದನು ಎಂದು ಉಲ್ಲೇಐಸಿದೆ."” ಕ್ರಿ.ಶ.1438ರ ಚನ್ನಪಟ್ಟಣ ತಾಲೂಕಿನ 
ಕೃಷ್ಣಾಪುರ ಗ್ರಾಮದ ಶಾಸನದಲ್ಲ ಪ್ರತಾಪ ದೇವರಾಯನ ಆಳಜ್ವಕೆಯ ಕಾಲದಲ್ಲ ತಿರುಗುವ 
ಸ್ಥಳದ ಸುಳ್ಳೇರಿಯ ಕಾಲುವಳ್ಟಯ ಬೆಟ್ಟಹಳ್ಳಯು ನಶಿಸಿದಾಗ ಅದನ್ನು ಪುನರ್‌ನಿರ್ಮಿಸಿ ಆಳಗಿ 
ಸೆಟ್ಟಿಯರ್‌ ಗುರುಅಂಗ ಜಂಗಮ ಮಠಕ್ಕೆ ದಾನ ಕೊಟ್ಟ ವಿವರವಿದೆ. ಇದರಲ್ಲ ಅಂಕನಾಥ 
ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ ವಿವರವಿದೆ."” ಕ್ರಿ.ಪ.1441ರ ಮಾಕಳ ಶಾಸನದಲ್ಲ 
ಪೌಢದೇವರಾಯನ ಕಾಲದಲ್ಲ ಮಾಕಳ ನಾಡನ್ನು ಗೋಪಿ ನಾಯಕರು ಆಳುತ್ತಿದ್ದರು ಎ೦ಬ 


ಬಗ್ದೆ ಉಲ್ಲೇಬವಿದೆ.”” 


37 


ಕ್ರಿ.ಶ. 1446ರ ಫೌಡದೇವರಾಯನ ಮರಣದ ನಂತರ ಅತನ ಮಗನಾದ 
ಮಲ್ಲಕಾರ್ಜುನನು ಅಧಿಕಾರಕ್ಕೆ ಬಂದನು. ಕ್ರಿ.ಶ.145೨ರ ಚನ್ನಪಟ್ಟಣದ ಬೇವೂರು ಗ್ರಾಮದ 
ಶಾಸನವು ಮಲ್ಲಕಾರ್ಜುನ ದೇವನ ಆಳ್ವಕೆ ಮತ್ತು ಈತನ ಕಾಲದಲ್ಲಿ ಬೆಟ್ಟದವೊಡೆಯ ಎಂಬ 
ಸ್ಥಳೀಯ ಮುಖಂಡ ರಾಮಯ್ಯದೇವನು ನಿರೂಪವಿಡಿದು ತಿರುಮಲೆ ದೇವರನ್ನು ಪ್ರತಿಷ್ಠಾಪಿಸಿದ 
ಎಂದು ತಿಳಸಿದೆ."” ಕ್ರಿ.ಶ.1465ರ ಕನಕಪುರ ತಾಲೂಕಿನ ಮರಕೇಕೂಚ್ಛಿ ಶಾಸನವು 
ಮಲ್ಲಕಾರ್ಜುನನ ಆಳ್ವಕೆ ಕಾಲದಲ್ಲ ಶ್ರೀಪರ್ವತ ಮಲ್ಲರಾಜದೇವರ ಅಮೃತ ಪಡಿಗೆ ದಾನ 
ನೀಡಿದ್ದರ ಬದ್ದ ದಾಬಲಸಿದೆ.””  ಮಲ್ಲಕಾರ್ಜುನನ ನಂತರ ವಿರೂಪಾಕ್ಷನು (ಇಮ್ಮಡಿ 
ದೇವರಾಯನ ಸಹೋದರ ಪ್ರತಾಪದೇವರಾಯನ ಮಗ) ಕ್ರಿ.ಶ.1465 ರಿಂದ 1485ರವರೆಗೆ 
ಆಡಳತ ನಡೆಸಿದನು. ಕ್ರಿ.ಪ.146೨ರ ಕನಕಪುರ ತಾಲೂಕಿನ ದ್ಯಾವೇಗೌಡನ ದೊಡ್ಡಿಯ 
ಶಾಸನವು "ಶ್ರೀಮಾನ್‌ ಮಹಾರಾಜಾಧಿರಾಜ ರಾಜಪರಮೇಶ್ವರ ಶ್ರೀವೀರ ಪ್ರತಾಪ 
ಪ್ರೌಢದೇವರಾಯರ ಮಹಾರಾಯರ ಕುಮಾರ ವಿರೂಪಾಕ್ಷ' ಎಂದು ವರ್ಣಿಪಿದೆ.”' ಈ 
ವಿರೂಪಾಕ್ಷನನ್ನು ಇಮ್ಮಡಿ ದೇವರಾಯನ ಸೋದರ ಪ್ರತಾಪ ದೇವರಾಯನ ಮಗನೆಂದು 
ವಿದ್ವಾಂಸರು ಅಭಪ್ರಾಯ ಪಟ್ಟದ್ದಾರೆ.”” ಶಈತನ ನಂತರ ಸಂಗಮ ವಂಶದ ಆಕ್ವಕೆ 
ಮುಕ್ತಾಯವಾಗಿ ಸಾಳುವ ಮನೆತನದ ಸಾಳುವ ನರಸಿಂಹನು ಕ್ರಿ.ಶ.1485ರಲ್ಲ ಅಧಿಕಾರಕ್ಕೆ 
ಬಂದನು. ಕ್ರಿ. ಶ.1478ರ ಚನ್ನಪಟ್ಟಣ ತಾಲೂಕಿನ ಚಕ್ಕಲೂರು ಗ್ರಾಮದ ಶಾಸನವು 
ವರದರಾಜನೆಂಬ ಅಧಿಕಾರಿಯು ತನ್ನ ಚಕ್ಕಲೂರು ಗ್ರಾಮವನ್ನು ಮಠವೊಂದಕ್ಕೆ ದತ್ತಿಯಾಗಿ 
ಕೊಟ್ಟು ಸಾಳುವ ನರಸಿಂಗರಾಜ ಪೊಡೆಯರಿಗೆ ಶ್ರೇಯಕ್ಷಾಗಿ ಸಲ್ಲುವಂತೆ ಹೇಳದೆ.” 
ಕ್ರಿ.ಶ.1481ರ ಕನಕಪುರ ತಾಲೂಕಿನ ಚಿಕ್ಕಮರಕವಾಡಿ ಗ್ರಾಮದ ಶಾಸನದಲ್ಲ ಸಾಳ್ವ 
ನರಸಿಂಗರಾಯರ ಮಹಾಮಂಡಳeಕ ಮದಿರಾಜಗಳ ಮಕ್ಕಳು ಚಿಕ್ಕ ಮರಕವಾಡಿ ಮತ್ತು 
ಹುಬ್ದುಹಳ್ಳಗಳನ್ನು "ಪುರ ಧರ್ಮವಾಗಿ ಧಾರ್ಮಿಕ ವ್ಯಕ್ತಿಗೆ ದಾನ ನೀಡಿದ ವಿವರಗಳವೆ.** 


ಸಾಜ್ವ ನರಸಿಂಹನ ಮರಣಾನಂತರ ಅವನ ಮಗ ಇಮ್ಮಡಿ ನರಸಿಂಹ ಅಧಿಕಾರಕ್ಷೆ 
ಬಂದನು. ಈತನು ಅಪ್ರಾಪ್ತ ವಯಸ್ಸ್ಥನಾದ್ದರಿಂದ ನರಸನಾಯಕ ರಾಜಪ್ರತಿನಿಧಿಯಾಗಿದ್ದನು. 
ಕ್ರ.ಪ.14೨೨ರ ಚನ್ನಪಟ್ಟಣ ತಾಲೂಕಿನ ಕೊಡಂಬಳ್ಳಿ ಶಾಸನದಲ್ಲಿ ಇಮ್ಮಡಿ ನರಸಿಂಹ ಅಧಿಕಾರಕ್ಷೆ 
ಬಂದಿದ್ದು ಹಾಗೂ ನರಸನಾಯಕ ರಾಜ ಪ್ರತಿನಿಧಿಯಾಗಿದ್ದರ ಬದ್ದೆ ಅಲ್ಲದೇ ಇದೇ ಶಾಸನದಲ್ಲ 
ಪೆನುಗೊಂಡೆಯ ಮುಮ್ಮಡಿದೇವನ ಮಗ ಇಮ್ಮರಸ ಎಂಬುವನು ಹೊಯ್ದಕ ನಾಡಿನ 
ಚನ್ನಪಟ್ಟಣ ಸ್ಥಳದ ಕೊಡ೦ಬಳ್ಳಯ ಮಳಲೇಶ್ವರ ದೇವರ ಪೂಜಾಕಾರ್ಯಕ್ಕೆ ಗ್ರಾಮವೊಂದನ್ನು 
ದತ್ತಿ ಜಟ್ಟ ವಿವರವಿದೆ.*” ಈತನು ಕ್ರಿ.ಶ.15೦5 ರಲ್ಲ ಮರಣಿಸಿದ ನಂತರ ತುಳುವ 


ನರಸನಾಯಕನ ಮಗ ವೀರ ನರಸಿಂಹನು ಅಧಿಕಾರಕ್ಕೆ ಬಂದನು. ಈತನ ನಂತರ ತನ್ನ 


38 


ಎರಡನೆಯ ಪತ್ನಿ ನಾಗಲಾಂಬಚಕೆಯ ಪುತ್ತ ಕೃಷ್ಣದೇವರಾಯನು ಅಧಿಕಾರಕ್ಷೆ ಬಂದನು. ಇವನು 
ವಿಜಯನಗರ ಸಾಮ್ರಾಜ್ಯದ ಅರಸರುಗಳಲ್ಲ ಅತಿ ಪ್ರಮುಖ ಮತ್ತು ಪ್ರಬಲನಾಗಿ ಆಳ್ವಕೆ 
ನಡೆಸಿದನು. ಕ್ರಿ.ಶ.1512ರ ಮಾಗಡಿಯ ಕಲ್ಯ ಶಾಸನವು ಶ್ರೀಮಾನ್‌ ಮಹಾ ಕೃಷ್ಣದೇವರಾಯರ 
ಕಾಲದಲ್ಲ ಮಾಲುದೇವ ಮುಂತಾದವರು ಕಲಅನಾಥ ದೇವರಿಗೆ ಭೂದಾನ ನೀಡಿದ ಬಧ್ಣೆ 
ಉಲ್ಲೇಖಸಿದೆ.”” ಕ್ರಿ.ಪ.151೭ರ ಚನ್ನಪಟ್ಟಣ ತಾಲೂಕಿನ ಹೊಟ್ಣಗನ ಹೊಸಹಳ್ಳಯ ಶಾಸನವು 
ಕೃಷ್ಣದೇವರಾಯನಿಗೆ ಪುಣ್ಯವಾಗಲೆಂದು ಉಲ್ಲೇಖಸಿದೆ. ಆತನ ಕಾಲದಲ್ಲ ಚನ್ನಪಟ್ಟಣ 
ಸೀಮೆಯನ್ನು ದೇವರಾಯಪಟ್ಟಣದ ತಿಮ್ಮಣ್ಣ ಪೊಡೆಯನ ಮಗನಾದ ಕೆಂಚ ಸೋಮಣ್ಣಿ 
ಪೊಡೆಯನು ನೋಡಿಕೊಳ್ತತ್ತಿದ್ದ ಎಂದು ಉಲ್ಲೇಐಸಿದೆ.”” ಕ್ರಿ.ಶ.1515ರ ಚನ್ನಪಟ್ಟಣದಲ್ಲ ದೊರೆತ 
ತಾಮ್ರ ಶಾಸನವು ಕೃಷ್ಣದೇವರಾಯನ ಬದ್ಗೆ ಹಲವು ಮಾಹಿತಿ ಒದಗಿಸಿ ಠತನ ವಂಶಾವಜ, 
ವಿಜಯ ಯಾತ್ರೆ ಮತ್ತು ದಾನದತ್ತಿಗಳನ್ನು ಉಲ್ಲೇಜಸಿದೆ.”” ಕ್ರಿ.ಶ.1516ರ ಮಾಗಡಿ ತಾಲೂಕಿನ 
ಅರಿಶಿನಕುಂಟಿ ಗ್ರಾಮದ ಶಾಸನವು ಕೃಷ್ಣರಾಯ ಮಹಾರಾಯರಿಗೆ ಧರ್ಮವಾಗಬೇಕೆಂದು 
ಕರ್ತರದ ಹುಅಗಂಡ ಮಾದಿನಾಯಕರು ಅರಿಶಿನಕುಂಟಿ ಪುರದ ಜಗ್ಗಣ್ಣ ವೀರಣ್ಣ ಒಡೆಯರಿಗೆ 
ಶ್ರೀವಿರೂಪಾಕ್ಷ ದೇವರ ಸಾನಿಧ್ಯದಲ್ಲಿ ಪುರವನ್ನು ಧರ್ಮಕೊಟ್ಟ ಎಂದು ಉಲ್ಪೇಬಸಿದೆ."”” 
ಕ್ರಿ.ಶ.1518ರ ಕನಕಪುರ ತಾಲೂಕಿನ ಹರಿಹರ ಗ್ರಾಮದ ಶಾಸನದಲ್ಲ ಕೃಷ್ಣರಾಯರ 
ಮಂತ್ರಿಯಾದ ಕೆಂಪ ಒಡೆಯ ದನ್ನಾಯಕರು ನಂಜಯ್ಯ ಎಂಬವನಿಗೆ ಮೂರು ಗ್ರಾಮಗಳ 
ದತ್ತಿ ನೀಡಿದ ವಿವರವಿದೆ.”” ಕ್ರಿ.ಶ.15೭3ರ ಚನ್ನಪಟ್ಟಣದ ಅಬ್ದೂರು ಗ್ರಾಮದ ತ್ರಾಮ ಶಾಸನವು 
ಕೃಷ್ಣದೇವರಾಯನು ವ್ಯಾಸತೀರ್ಥರಿಗೆ ದಾನ ನೀಡಿದ ಮತ್ತು ಆತನ ದಿದ್ದಿಜಯ. 
ಜರುದುಗಳನ್ನು ವರ್ಣಿಸಿದೆ.”' ಕ್ರಿ.ಶ.15೭7ರ ಇದೇ ತಾಲೂಕಿನ ಕೋಟಹಳ್ಳಯ ಶಾಸನವು 
ತಿಪ್ಪಣ್ಣ ಒಡೆಯರ್‌ ಎಂಬುವನು ಕೃಷ್ಣದೇವ ಮಹಾರಾಯರ ನಿರೂಪದಿಂದ ತಿರುಮಲೆಯ 
ರಾಮೇಶ್ವರ ದೇವರ ಅಮ್ಯತಪಡಿಣೆ ದಾನ ನೀಡಿದ ವಿವರವಿದೆ.” 


ಕೃಷ್ಣದೇವರಾಯನ ನಂತರ ಅವನ ಸೋದರ (ಮಲತಾಲು ಹಓಬಾಂಬಕೆಯ ಮಗ) 
ಅಚ್ಚುತರಾಯನು ಕ್ರಿ.ಪ.152೨ರಲ್ಪ ಅಧಿಕಾರಕ್ಷೆ ಬಂದನು. ಕ್ರಿ.ಶ.1532ರ ಕನಕಪುರ ತಾಲೂಕನ 
ಹಾರೋಹಳ್ಳಿ ಗ್ರಾಮದ ಶಾಸನವು ಅಚ್ಛುತರಾಯನ ಕಾಲದಲ್ಲ ತಿರುವೆಂಗನಾಥ ದೇವರಿಗೆ 
ವರದತಿಮ್ಯಯ್ಯನವರು ದಾನ ನಿಡಿದ ವಿವರವನ್ನು ಉಲ್ಲೇಖಸಿದೆ.””್‌ ಕ್ರಿ.ಶ.1534ರ 
ಚನ್ನಪಟ್ಟಣದ ಕೊಡಂಬಳ್ಳ, ಮಳೂರುಪಟ್ಟ. ಚಕ್ಕರೆ ಗ್ರಾಮದ ಶಾಸನಗಳು ಕ್ರಮವಾಗಿ 
ಮಳಲೇಶ್ವರ ದೇವರಿಗೆ ನೀಡಿದ ದಾನದ ಬಧ್ಧೆ ಮಳೂರುಪಟ್ಟವನ್ನು ವಿಸ್ತರಿಸಿ ವೀರಾಪುರ ಗ್ರಾಮ 
ರಚನೆ ಮತ್ತು ಚಕ್ಕ್ಷರೆಯ ತಿರುಮಲ ದೇವಾಲಯದ ನವೀಕರಣದ ಬಣ್ಣೆ ಮಾಹಿತಿಯನ್ನು 
ನೀಡಿದೆ.” ಕ್ರಿ.ಶ.1535ರ ಚನ್ನಪಟ್ಟಣದ ಸಂತೆ ಮಾಗೇನಹಳ್ಳ ಶಾಸನವು ನಂಜುಂಡೇಶ್ವರ 


39 


ದೇವರಿಗೆ ಅಮೃತಪಡಿಗೆ ಗ್ರಾಮದ ಸುಂಕವನ್ನು ಬಟ್ಟುಕೊಟ್ಟದ್ದನ್ನು ದಾಬಲಸಿದೆ. ಮತ್ತು ಇದೇ 
ತಾಲೂಕಿನ ಮಾಗೇನಹಳ್ಳಯ ಶಾಸನವು ಸಹ ಇದನ್ನೇ ಉಲ್ಪೇಖಸಿದೆ."” 


ಕ್ರೆ.ಪ.1537ರ ಮಾಗಡಿಯ ಸೋಲೂರು ಶಾಸನವು ಅಚ್ಯುತರಾಯನ ಕಾಲದಲ್ಲ ಛತ್ರದ 
ಪಾಡೇಯ ನಾಯಕ ಅಯ್ಯನವರ ಕಾರ್ಯಕರ್ತರಾದ ತಿಮ್ಯಪ್ಪನಾಯಕರು ಸೋಲೂರು 
ಸೀಮೆಯನ್ನು ಮದುವೆಯ ಸುಂಕವನ್ನು ಬಟ್ಟುಕೊಟ್ಟರು ಎಂದು ತಿಳಸಿದೆ.”” ಕ್ರಿ.ಶ.1538ರ 
ಕನಕಪುರದ ಅಗ್ರಹಾರ ಗ್ರಾಮದ ಶಾಸನವು ಅಚ್ಛುತರಾಯನ ಕಾಲದಲ್ಲ ಚನ್ನಪಟ್ಟಣ 
ಸೀಮೆಯ ಹೊಮ್ಮಿಆಗೆನಾಡ ಸ್ಥಳದ ಬ್ರಹ್ಯಸಮುದ್ರ ಊರಿನ ಅಗ್ರಹಾರವನ್ನು ಉಲ್ಲೇಖಸಿದೆ."” 
ಕ್ರಿ.ಪ.153೨ರಲ್ಲನ ಕನಕಪುರದ ಕಂಚೇನಹಳ್ಳ ಶಾಸನವು ಸಹ ಅಚ್ಯುತರಾಯನ ಅಳ್ವಕೆಯನ್ನು 


ಉಲ್ಪೇಖಸಿದೆ.'್‌ 


ಕ್ರಿ.ಪ.1540೦ರ ಮಾಗಡಿಯ ಮರೂರು ಗ್ರಾಮದ ಶಾಸನವು ವೀರಪ್ರತಾಪ ಅಚ್ಯುತದೇವ 
ಮಹಾರಾಯರ ಕಾಲದಲ್ಲ ನರಸಣ್ಣ ನಾಯಕರಿಗೆ ಧರ್ಮವಾಗಬೇಕೆಂದು ಎಲ್ಲಾ ಹಕುಗಳನ್ನು 
ನೀಡಿ ಶಾಸನವನ್ನು ಜೀರ್ಣೋದ್ದಾರ ಮಾಡಿದ ವಿವರಗಳವೆ.”್‌ ಕ್ರಿ.ಶ.154೦ರ ಇದೇ 
ತಾಲೂಕಿನ ಮಲ್ಲಸಂದ್ರ ಶಾಸನವು ಅಚ್ಚುತದೇವರಾಯನ ಅಆಳ್ವಕೆಯ ಕಾಲದಲ್ಲ ಚಾವರದ 
ತಿಮ್ಮ ದೇವರಿಗೆ ಪುಣ್ಯವಾಗಬೇಕೆ೦ದು ತಿರುವೆಂಗಲನಾಥ ದೇವರ ಅಮೃತಪಡಿಗೆ ಗ್ರಾಮ 
ನೀಡಿದ ಬಣ್ದೆ ಉಲ್ಲೇಖಸುತ್ತದೆ.”” ಅಚ್ಛುತರಾಯನ ಮರಣಾನಂತರ ಕ್ರಿ.ಶ.1543ರಲ್ಲ ಆತನ 
ಸೋದರ ಸಂಬಂಧಿಯಾದ ಸದಾಶಿವರಾಯನು ಅರಸನಾದನು. ಕ್ರಿ.ಶ.1ರರ3ರ ಚನ್ನಪಟ್ಟಣದ 
ಕೋಟಿ ಆಂಜನೇಯ ದೇವಾಲಯದ ಶಾಸನವು ಸದಾಪಿವರಾಯನ ಆಳಜ್ವಕೆಯನ್ನು 
ಉಲ್ಲೇಐಸಿದೆ.'"' ಕ್ರಿ.ಪ.1558ರ ಮಳೂರು ಗ್ರಾಮದ ತಾಮ್ರ ಶಾಸನವು ಕೋನಾತಿರಾಜನ 
ಮಗನಾದ ಕೊಂಡರಾಜ ಎಂಬುವನ ಕೋರಿಕೆಯ ಮೇರೆಗೆ ಸದಾಪಿವರಾಯನು ಚನ್ನಪಟ್ಟಣ 
ಸೀಮೆಯ ಕೀಳಲ್ಕ್ಯೆನಾಡಿನ ಮಾಚೇನಹಳ್ಳಯನ್ನು ಕೊಂಡರಾಜಪುರವೆಂದು ಪ್ರತಿನಾಮವಿಟ್ಟು 
ವೆಂಕಟಾಚಾರ್ಯ ಎಂಬುವನಿಗೆ ಸರ್ವಮಾನ್ಯವಾಗಿ ಬಟ್ಟು ಕೊಟ್ಟದ್ದನ್ನು ದಾಬಲಸಿದೆ.”” 
ಕ್ರಿ.ಪ.1558ರ ಮಾಗಡಿಯ ಕಲ್ಯ ಶಾಸನವು ಸದಾಶಿವರಾಯನ ಕಾಲದಲ್ಲ ನೀಡಲಾದ ದಾನದ 
ಬಧ್ಗೆ ಉಲ್ಲೇಜಸಿದೆ.”್‌ ಕ್ರಿ.ಶ.1562ರ ಕಲ್ಯದ ಮತ್ತೊಂದು ಶಾಸನವು ಸದಾಶಿವರಾಯರು 
ಕಲ್ಯುದಲ್ಲಿ ಮದುವೆಗೆ ವಿಧಿಸುತ್ತಿದ್ದ ಸುಂಕವನ್ನು ನಿಲ್ಪಸಿದ ಬಣ್ದೆ ದಾಬಲಸಿದೆ."”” ಕ್ರಿ.ಪ.1574ರ 
ಮಾಗಡಿಯ ಬಾಣವಾಡಿ ಗ್ರಾಮದ ಶಾಸನವು ಸದಾಶಿವರಾಯರ ಅಆಳ್ವಕೆಯ ಕಾಲದಲ್ಲಿ 
ವೀರಭದ ದೇವರಿಗೆ ರಾಮಪುರವನ್ನು ಮಂಗಳಾರತಿ ನೈವೇಧ್ಯಕ್ಷೆ ಬಟ್ಟುಕೊಟ್ಟ ಬದ್ದೆ 
ತಿಆಸುತ್ತದೆ."”” ಕ್ರಿ.ಶ.1563ರ ಕನಕಪುರ ತಾಲೂಕಿನ ಚಿಕ್ಷಮುಡದೇ ಗ್ರಾಮದ ಶಾಸನವು 


40 


ವೀರಪ್ರತಾಪ ಸದಾಶಿವರಾಯನ ಆಳ್ವಕೆಯ ಬಣ್ಣೆ ಉಲ್ಲೇಖಸಿದೆ.”” ಮಾಗಡಿ ತಾಲೂಕಿನ ಕಲ್ಯ 
ಗ್ರಾಮದ ಶಾಸನದಲ್ಲ ರಾಮರಾಯನನ್ನು ಮಹಾಮಂಡಲೇಶ್ವರನೆಂದು ಗುರುತಿಸಿತ್ತು. ಇದನ್ನು 
ಗಮನಿಸಿದಾಗ  ಕ್ರಿ.ಶ.15೭6ರ ವೇಕೆಗೆ ಅಳಯ ರಾಮರಾಯ ಸದಾಶಿವರಾಯನನ್ನು 
ಸಂಪೂರ್ಣವಾಗಿ ಹಿಂದಕ್ಕೆ ಸರಿಸಿದ್ದನು. ವಿಜಯನಗರ ಸಾಮ್ರಾಜ್ಯವು ಕ್ರಿ.ಪ.156ರರ 
ತಾಅಕೋಟಿ ಕದನದೊಂದಿಗೆ ಸರ್ವನಾಶವಾಯುತು. ಈ ಯುದ್ದದಲ್ಲಿ ಅಳಯ ರಾಮರಾಯ 
ಹತನಾದನು. ಈತನ ಸಹೋದರರಾದ ತಿರುಮಲರಾಯ ಮತ್ತು ವೆಂಕಟರಾಯರ ರಾಜಧಾನಿ 
ಹಂಪೆಯಿಂದ ಪೆನುಗೊಂಡೆಗೆ ಪಲಾಯನ ಮಾಡಿ ಅಲ್ಲಂದ ರಾಜ್ಯವನ್ನಾಳುತ್ತಿದ್ದರು. ಹೀಗೆ 
ಕ್ರಿ.ಪ.1565ರ ನಂತರ ಅರವೀಡು ಸಂತತಿಯವರು ವಿಜಯನಗರ ಸಾಮ್ರಾಜ್ಯದ 
ದೊರೆಗಳಾದರು. ಕ್ರಿ.ಪ.1572ರ ಮಳೂರು ಗ್ರಾಮದ ತಿರುಮಲರಾಯರ ಕಾಲಾವಧಿಯ 
ಶಾಸನವು ಭೂದಾನದ ಬದ್ದೆ ದಾಬಲಸಿದೆ. ಮತ್ತು ವಿಜಯನಗರ ಸೋತು ಬಹುಪಾಲು 
ಸಾಮ್ರಾಜ್ಯ ಕಳೆದುಕೊಂಡಿದರೂ ಸಹ ತಿರುಮಲರಾಯನನ್ನು ಮಹಾರಾಜಾಧಿರಾಜ ಶ್ರೀ 
ವೀರಪ್ರತಾಪ ಶ್ರೀ ಭುಜಬಲ ತಿರುಮಲರಾಯ ದೇವ ಮಹಾರಾಯರು"” ಎಂದು 
ಉಲ್ಪೇಖಸಿದೆ."”"” ತಿರುಮಲರಾಯನ ನಂತರ ಶ್ರೀರಂಗ ಕ್ರಿ.ಶ.1572 ರಿಂದ 1586ರವರೆಗೆ 
ಆದನು. ಕ್ರಿ.ಶ.1554ರ ಮಾಗಡಿಯ ಪೊಂಭತ್ಸ್ತನಕುಂಟಿ ಶಾಸನವು ಸದಾಶಿವರಾಯನ 
ಆಳಿಕೆಯ ಕಾಲದಲ್ಲ ಈ ಭಾಗದಲ್ಲ ಆಡಳತ ನಡೆಸುತ್ತಿದ್ದ ಶ್ರೀರಂಗದೇವ ಮಹಾ ಅರಸರುಗಳ 
ಕಾರ್ಯಕರ್ತರಾದ ಶಂಕರಯ್ಯನವರು ಸೋಲೂರು ನೀಲಗಿರಿಯನ್ನು ತಿರುವೆಂಗಲನಾಥ 
ದೇವರ ದೀಪಾರಾಧನೆ ಮತ್ತು ಅಮೃತಪಡಿಗೆ ಕೊಟ್ಟ ಧರ್ಮ ಎಂಬ ವಿವರಗಳನ್ನು ನೀಡಿದೆ." 
ನಂತರ ವೆಂಕಟಪತಿ ಕ್ರಿ.ಶ.1586 ರಿಂದ 1614ರವರೆಗೆ ಆಡಳತ ನಡೆಸಿದರು. ಕ್ರಿ.ಶ.15ರ೨5ರ 
ಚನ್ನಪಟ್ಟಣ ತಾಲೂಕಿನ ಅಬ್ಲೂರಿನ ವ್ಯಾಸರಾಯ ಮಠದ ತಾಮ್ರಶಾಸನದಲ್ಲ ವೆಂಕಟಪತಿ 
ಆಳಜ್ವಕೆಯ ಕಾಲದಲ್ಲ ಸೋದೆ ಅರಸಪ್ರ್ತ ನಾಯಕನು ವೇಣುಗೋಪಾಲ ಕೃಷ್ಣದೇವರಿಗೆ 705 


ವರಾಹಗಳ ಆದಾಯದ ಗ್ರಾಮವನ್ನು ದತ್ತಿ ನೀಡಿದ ಕುರಿತು ದಾಬಲಸಿದೆ.”” 


ವೆಂಕಟಪತಿಯ ನಂತರದಲ್ಲ ಇಮ್ಮಡಿ ಶ್ರೀರಂಗನ ಮಗನಾದ ರಾಮ ದೇವರಾಯನು 
ಕ್ರಿ.ಶ.1617 ರಿಂದ 1632ರವರೆಗೆ ಆಡಳತ ನಡೆಸಿದನು. ಈತನ ಕಾಲದಲ್ಲ ಸಾಮ್ರಾಜ್ಯ ಕುಗ್ಗಿತು. 
ಈಶೇತನ ಮರಣಾನಂತರ ಅಧಿಕಾರಕ್ಷಾಗಿ ಅಂತಃಕಲಹವಾಲುತು. ರಾಮರಾಯನ ಮೊಮ್ಮಗ 
ಮೂರನೇ ವೆಂಕಟನಿಗೆ ಪಟ್ಲಾಭಿಷೇಕವಾಲಯುತು. ಆತ ವೆಲ್ಲೂರನ್ನು ತನ್ನು ರಾಜಧಾನಿಯನ್ನಾಗಿ 
ಮಾಡಿಕೊಂಡು ಆಳಜ್ವವಿಕೆ ನಡೆಸಿದ ಇವನು ಕ್ರಿ.ಶ.1642ರಲ್ತ್ಲ ಮರಣ ಹೊಂದಿದನು. ನಂತರ 
ಅವನ ಸೋದರ ಪುತ್ರ ಮೂರನೇ ಶ್ರೀರಂಗ ಅಧಿಕಾರಕ್ಕೆ ಬಂದನು. ಕ್ರಿ.ಶ.1646ರಲ್ಲಿ 
ಗೋಲ್ಲಂಡ ವಿಜಾಪುರ ಜಂಟಸೇನೆಗಳು ವೆಲ್ಲೂರನ್ನು ಮುತ್ತಿ ಗೆದ್ದುಕೊಂಡವು. ಈ 


41 


ಸಮಯದಲ್ಲ ಅವನ ಮಾಂಡಲೀಕರಾದ ಮಧುರೈ, ತಂಜಾವೂರಿನ ನಾಯಕರು ಸಹಾಯಕ್ಕೆ 
ಬರಲಲ್ಲ. ನಿಷ್ಠಾವಂತರಾಗಿದ್ದ ಯಲಹಂಕ ನಾಡ ಪ್ರಭುಗಳು ಕ್ರಿ. ಶ.1674ರ ಮಾಗಡಿ ಮತ್ತು 
1681ರ ಮಾಗಡಿಯ ತಿರುಮಲೆಯ ಶಾಸನಗಳನ್ನು ಶ್ರೀರಂಗರಾಯ ಸಾರ್ವಭೌಮತ್ವವನ್ನು 
ಒಪ್ಪಿಕೊಂಡಿರುವುದನ್ನು ದಾಬಲಸಿದೆ. ಯಲಹಂಕ ನಾಡಪ್ರಭುಗಳು ಮೈಸೂರು ಒಡೆಯರು, 
ಚಿತ್ರದುರ್ಗದ ನಾಯಕರು. ಚನ್ನಪಟ್ಟಣದ ಮತ್ತು ವಿಜಯನಗರದ ಸಾಮಂತರುಗಳಾದ 
ಪಾಳೇಗಾರರು ಪ್ಟತಂತ್ರರಾಗುವ ಮೂಲಕ ವಿಜಯನಗರ ಸಾಮ್ರಾಜ್ಯವು ಅವನತಿಯನ್ನು 
ಹೊಂದಿತು.” 


ಯಲಹಂಕ ನಾಡಪ್ರಭುಗಳು : 


ಇವರು ಪ್ರಾರಂಭದಲ್ಲ ವಿಜಯನಗರ ಅರಸರ ಅಧೀನದಲ್ಲದ್ದು ಯಲಹಂಕದ 
ಸುತ್ತಮುತ್ತಅನ ಪ್ರದೇಶದಲ್ಲ ಆಳ್ವಕೆ ನಡೆಸುತ್ತಿದ್ದರು. ಯಲಹಂಕದ ಎಲ್ಲೆಯನ್ನು ಕರಾರುವಕ್ನಾಗಿ 
ಗುರುತಿಸಲಾಗದಿದ್ದರೂ ಇಂದಿನ ಬೆಂಗಳೂರು, ನೆಲಮಂಗಲ, ಮಾಗಡಿ, ಕುಣಿಗಲ್‌ ಮತ್ತು 
ತುಮಕೂರಿನ ಕೆಲವು ಭಾಗಗಳನ್ನು ಒಳಗೊಂಡಿದ್ದಿತು. ಮಾಗಡಿ ಸೀಮೆಯು ಸಹ ಯಲಹಂಕ 
ನಾಡಪ್ರಭುಗಳ ಆಡಳತಕ್ಕೊಳಪಟ್ಟತ್ತು."” ಪ್ರಾರಂಭದಲ್ಲಿ ಇವರ ರಾಜಧಾನಿಯು 
ಅವಂತಿಯಾಗಿದ್ದುದರಿಂದ ಇವರನ್ನು ಅವಂತಿಯ ಪ್ರಭುಗಳೆಂದು, ಯಲಹಂಕ ನಾಡಿನಲ್ತ 
ಅಧಿಕಾರ ಸ್ಥಾಪಿಸಿದ್ದುದರಿಂದ ನಾಡಪ್ರಭುಗಕೆಂದು, ಕೊನೆಗಾಲದ್ಲ ಮಾಗಡಿ ಇವರ 
ಕೇಂದ್ರವಾಗಿದ್ದರಿಂದ ಮಾಗಡಿಯ ಪ್ರಭುಗಳೆಂದು ಪ್ರಸಿದ್ಧರಾಗಿದ್ದರು. 


ಈ ಜಲ್ಲೆಯ ಮಾಗಡಿ ತಾಲೂಕಿನಲ್ಲ ಇವರ ಆಳಜ್ವಕೆಯ ಕಾಲದ ಅನೇಕ ಶಾಸನಗಳು 
ದೊರೆಯುತ್ತವೆ. ಆದರೆ ಚನ್ನಪಟ್ಟಣ ಮತ್ತು ಕನಕಪುರ ತಾಲೂಕಿನ ಭಾಗಗಕ್ಲ ಇವರ 
ಪ್ರಾಬಲ್ಯವಿಲ್ಲದಿರುವುದರಿಂದ ಇವರ ಶಾಸನಗಳು ಕಂಡುಬರುವುದಿಲ್ಲ. ರಣಬ್ಯೆರೇಗೌಡನಿಂದ 
ಇವರ ಆಳಜ್ವಕೆಯು ಯಲಹಂಕದಿಂದ ಪ್ರಾರಂಭವಾಲಯುತು. ನಂತರ ಇವನ ಮಗ ಜಯಗೌಡ 
ಕೆಂಪನಂಜೇಗೌಡ ಅಳ್ವಕೆ ಮಾಡಿದನು. ನಂತರ ಒಂದನೇ ಕೆಂಪಗೌಡನು ಪ್ರಸಿಧ್ಧನಾಗಿದ್ದು 
ಈತನು ಕ್ರಿ.ಶ.1510 ರಿಂದ 157೦ರವರೆಗೂ ಆಜ್ವಕೆ ಮಾಡಿದನು. ಅಲ್ಲದೇ ಬೆಂಗಳೂರನ್ನು 
ನಿರ್ಮಿಸಿ ಅದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಬೆಂಗಳೂರು ಕೆಂಪೇಗೌಡ ಎಂದು 
ಪ್ರಸಿದ್ಧಿಯಾದವನು. ತಮಿಳರು 'ಇಲೈೆಕಪಾಕ್ಕನಾಡು' ಎಂದು ಯಲಹಂಕ ನಾಡನ್ನು 
ಕರೆಯುತ್ತಿದ್ದರು.” ಈತನ ನಂತರ ಇವನ ಮಗ ಇಮ್ಮಡಿ ಕೆಂಪೇಗೌಡ ಅಧಿಕಾರಕ್ಕೆ ಬಂದನು. 
ಈತನು ಕ್ರಿ.ಶ.1585 ರಿಂದ 1633ರವರೆಗೆ ಆಆದನು. ಈತ ಬೆಂಗಳೂರು ಸುತ್ತ ನಾಲ್ಬು 
ದಿಕ್ಷುಗಕಲ್ಲ ನಾಲು ಗೋಪುರಗಳನ್ನು ಕಟ್ಟಸಿದನು.”್‌ ಇವನ ಕಾಲದಲ್ಲ ಕ್ರಿ.ಶ.1621ರ 


42 


ಮಾಗಡಿಯ ಕಲ್ಯದ ಶಾಸನವು ಕಲ್ಲೇಶ್ವರಸ್ತಾಮಿಗೆ ದಾನ ನೀಡಿದ ಬದ್ದೆ ಮತ್ತು ಕ್ರಿ.ಶ.1625ರ 
ಕಲ್ಯ ಮತ್ತೊಂದು ಶಾಸನವು ಕಲನಾಥದೇವರಿಗೆ ಬಾಗಿಲುವಾಡ ನಿರ್ಮಿಸಿದ್ದರ ಬದ್ದೆ 
ಉಲ್ಲೇಖಸಿದೆ.”“ ಕ್ರ.ಶ.163೦ರ ಮಾಗಡಿಯ ಸೋಮೇಶ್ವರ ದೇವಾಲಯದ ತಾಮ್ರ ಶಾಸನದಲ್ಲ 
ಶ್ರೀ ರಾಮೇಶ್ವರ ದೇವಾಲಯ ಉತ್ಸ್ತವಗಳಗೆ ಗ್ರಾಮ ದಾನ ನೀಡಿರುವುದನ್ನು ದಾಬಅಸಿದೆ ಮತ್ತು 
ಅವನ ಪೂರ್ಪಿಕರ ಹೆಸರನ್ನು ಸಹ ಉಲ್ಲೇಜಸಿದೆ.”” ಈತನ ನಂತರ ಮುಮ್ಮಡಿ 
ಕೆಂಪೇಗೌಡನು ಕ್ರಿ.ಶ.1633 ರಿಂದ 1678ರವರೆಗೆ ಆಅದನು. ಕ್ರಿ.ಶ.1667ರ ಮಾಗಡಿಯ 
ಆಳಾಲಕುಪ್ಪೆ ಗ್ರಾಮದ ಶಾಸನವು ಹಿರಿಯ ಕೆಂಪೇಗೌಡರ ಮೊಮ್ಮಗ ಇಮ್ಮಡಿ ಕೆಂಪೇಗೌಡರ 
ಮಗ ಮುಮ್ಮಡಿ ಕೆಂಪೇಗೌಡ ಮಠವನ್ನು ನಿರ್ಮಿಸಿ ದಾನ ನೀಡಿದ ಎಂದು ದಾಬಲಸಿದೆ.”” 
ಶೇತ ಮೂರನೇ ವೆಂಕಟನ ಮಾಂಡಲೀಕನಾಗಿದ್ದನು. ಕೆಲವು ಮಾಂಡಲೀಕರು 
ಚಂದಗಿರಿಯಲ್ಲದ್ದ ಸಾಮ್ರಾಟ ಮುಮ್ಮಡಿ ವೆಂಕಟನ ವಿರುದ್ಧ ತಿರುಗಿ ಜದ್ಧಾಗ ಅವರನ್ನು ಅಡಗಿಸಿ 
"ಸ್ವಾಮಿ ದ್ರೋಹರ ಗಂಡ” ಎಂಬ ಜರುದಾಂಕಿತನಾದನು ಎಂದು ವಿದ್ವಾಂಸರು ತಿಅಸುತ್ತಾರೆ.”” 
ಕ್ರಿ.ಶ.1674ರ ಶಾಸನದಲ್ಲ ಹರಳಗನ ಹಳ್ಳಿಯನ್ನು ಮುಮ್ಮಡಿ ಕೆಂಪಸಾಗರವೆಂದು ನಾಮಕರಣ 
ಮಾಡಿ ಬ್ರಾಹ್ಮಣರಿಗೆ ದಾನ ನೀಡಿದನು ಎಂಬ ಉಲ್ಲೇಬವಿದೆ.”” ಈತನ ಕಾಲದಲ್ಲ 
ರಣದುಲ್ಲಾಖಾನನು ಬೆಂಗಳೂರನ್ನು ವಶಪಡಿಸಿಕೊಂಡನು. ನಂತರ ಮುಮ್ಮಡಿ ಕೆಂಪೇಗೌಡನು 
ಕ್ರಿ.ಶ.165೨ರಲ್ತ್ಲ ಷಹಜಯ ಮಗ ಎಕೋಜಯ ಮೇಲೆ ದಾ ಮಾಡಿದನು, ಆಗ ಎಕೋಜಯು 
ಸೋತು ತಂಜಾವೂರಿಗೆ ಓಡಿ ಹೋದನು. ಇತ್ತ ಮೈಸೂರಿನ ದೊಡ್ಡ ದೇವರಾಜ ಒಡೆಯರ್‌ 
ಸೇನೆಯು ಕ್ರಿ.ಶ.165೨ರಲ್ತ್ಲ ಮಾಗಡಿ ಸೀಮೆಯ ಮೇಲೆ ದಾಳ ಮಾಡಿ ಹುಅದುರ್ಗ ಮತ್ತು 
ಕುಣಿಗಲ್ಲನ್ನು ಕಿತ್ಲುಕೊಂಡಿತು. ಕ್ರಿ.ಶ.1678ರಲ್ಲ ಚಿಕ್ಕದೇವರಾಯನ ಸೈನ್ಯ ಮಾಗಡಿಗೆ ಮುತ್ತಿಗೆ 
ಹಾಕಿದಾಗ ಅಪಾರ ಕಪ್ಪ ಕಾಣಿಕೆಯನ್ನು ಕೊಡಬೇಕಾಯುತು. ಈತ ಮಧುಗಿರಿಯಲ್ಲ 
ಮೈಸೂರಿನ ದಕವಾಯು ಕುಮಾರಯ್ಯನ ಸೈನ್ಯದಿಂದಲೂ ಸೋತಿದ್ದರಿಂದ ಪ್ರಾಬಲ್ಯಕ್ಕೆ ಬರದೇ 
ಕೇವಲ ಜನಪರ ಕಾರ್ಯ ಮಾಡುತ್ತಾ ಬಂದನು. ಮುಮ್ಮಡಿ ಕೆಂಪೇಗೌಡನ ನಂತರ 
ಕ್ರಿ.ಪ.1675ರಲ್ತ ದೊಡ್ಡ ವೀರಪ್ಪಗೌಡನು ಅಧಿಕಾರಕ್ಕೆ ಬಂದನು.್‌್‌ ಈತ ಅಧಿಕಾರಕ್ಷೆ ಬಂದಾಗ 
ಮೈಸೂರಿನ ಒಡೆಯರ ಜೊತೆಗಿನ ಸಂಬಂಧ ಹಳಸಿದ್ದು ಅವರ ವಿರೋಧವನ್ನು 
ಎದುರಿಸಬೇಕಾಲಯುತು. ಈತನ ನಂತರ ಇವನ ಮಗ ಕೆಂಪ ವೀರಪ್ಪಗೌಡ ಕ್ರಿ.ಶ.1710 ರಿಂದ 
17೦8ರವರೆಗೆ ಆಜ್ಞಕೆ ನಡೆಸಿದನು. ಇವನ ಕಾಲದಲ್ಲ ಅಗ್ರಹಾರ ಮತ್ತು ದೇವಾಲಯಗಳಗೆ ದತ್ತಿ 
ನೀಡಿದ ಮಾಹಿತಿಗಳು ಶಾಸಸನಗಳಲ್ಲ ಲಭ್ಯವಾಗುತ್ತದೆ. ಕ್ರಿ.ಶ.1712ರ ಮಾಯಿನಾಯಕನ ಹಳ್ಳಿ 
ಶಾಸನವು ಮುಮ್ಮಡಿ ಕೆಂಪಸಾಗರ ಅಗ್ರಹಾರದ ಬ್ರಾಹ್ಮಣರಿಗೆ ದಾನ ನೀಡಿದ ವಿಷಯವನ್ನು 
ತಿಆಸುತ್ತದೆ.”” ಕ್ರ.ಶ.1713ರ ಮಾಗಡಿಯ ಸೋಮೇಶ್ವರ ದೇವಾಲಯದ ತಾಮ್ರ ಶಾಸನದಲ್ಲಿ 


43 


ಪಿವಗಂಗೆಯ ಗವಿಗಂಗಾಧರೇಶ್ವರ ದೇವಾಲಯಕ್ಕೆ ವಿದ್ದುರಹಳ್ಳಯನ್ನು ನೀಡಿದ ಕುರಿತು 
ವಿವರವಿದೆ.”' ಕೆಂಪ ವೀರಪ್ಪಗೌಡ ಯಲಹಂಕ ನಾಡ ಪ್ರಭುಗಳ ಕೊನೆಯ ಅರಸ. 
ಕ್ರಿ.ಶ.1714ರಲ್ಪ ಮೈಸೂರು ಅರಸ ಒಂದನೇ ಕೃಷ್ಣರಾಜನಿಗೆ ಸೋತು ಅವರ ಅಧೀನನಾಗಿ 
ಆಳ್ವಕೆಯನ್ನು ನಡೆಸುತ್ತಾನೆ ಸೋತ ಮುಮ್ಮಡಿ ಕೆಂಪ ವೀರಪ್ಪಗೌಡ ಮಂತ್ರಿಯ ಕುತಂತ್ರದಿಂದ 
ದಾಳ ಮಾಡುತ್ತಾನೆ. ಸೋತ ಮುಮ್ಮಡಿ ಕೆಂಪ ವೀರಪ್ಪಗೌಡನು ಸಾವನದುರ್ಗದ ನೆಲಪಟ್ಟದಲ್ಲ 
ಅಡಗಿದ್ದು ನಂತರ ಆತನನ್ನು ಬಂಧಿಸಿ ಶ್ರೀರಂಗಪಟ್ಟಣದ ಸೆರೆಮನೆಯಲ್ಲ ಇಡಲಾಗುತ್ತದೆ. 
ಕೊನೆಗೆ ಈತ ಸೆರೆಮನೆಯಲ್ಲಯೇ ಮರಣ ಹೊಂದುವುದರೊಂದಿಗೆ ಈ ವಂಶದ ಅಳ್ವಕೆ 
ಕೊನೆಗೊಂಡು ಮಾಗಡಿ ಸೀಮೆಯು ಮೈಸೂರು ಅರಸರ ವಶವಾಯುತು. 


ಚನ್ನಪಟ್ಟಣ ಪಾಳೆಯಗಾರರು 


ರಾಮನಗರ ಇತಿಹಾಸದ ಪುಟಗಕ್ಲ ಗಂಗರು, ಹೋೊಯ್ದಳರು, ಚೋಳರು, 
ವಿಜಯನಗರದ ಅರಸರುಗಳು ಪ್ರಮುಖವಾಗಿ ಆಳಜ್ವಕೆಯನ್ನು ನಡೆಸಿದ್ದಾರೆ. ಇವರ ಕಾಲದಲ್ಲ 
ಮಹಾಮಂಡಲೀಕರಾಗಿ, ಸಾಮಾಂತರಾಗಿ ಆಳಜ್ವಕೆಯನ್ನು ನಡೆಸಿದ ಯಲಹಂಕ ನಾಡಪ್ರಭುಗಳು 
ಮತ್ತು ಚನ್ನಪಟ್ಟಣದ ಪಾಳೆಯಗಾರರ ಪಾತ್ರ ಬಹುಮುಖ್ಯವಾಗಿದೆ. ಯಲಹಂಕ ನಾಡಪ್ರಭುಗಳು 
ಮಾಗಡಿ. ಬೆಂಗಳೂರು, ಕುಣಿಗಲ್‌ ಪ್ರದೇಶಗಳಲ್ಲ ತಮ್ಮ ನಾಯಕತ್ವವನ್ನು ಹೊಂದಿದ್ದರೆ 
ಚನ್ನಪಟ್ಟಣದ ಪಾಳೆಯಗಾರರು. ಚನ್ನಪಟ್ಟಣವನ್ನು ಕೇಂದ್ರವನ್ನಾಗಿ ಮಾಡಿಕೊಂಡು ಕನಕಪುರ, 
ನಾಗಮಂಗಲ, ಮಂಡ್ಯ, ಮದ್ದೂರು, ಪಿರಿಯಪಟ್ಟಣ, ಕೃಷ್ಣರಾಜಪೇಟಿಗಳಲ್ಲ ಪ್ರಾಬಲ್ಯವನ್ನು 
ಗಳಸಿಕೊಂಡಿದ್ದರು. ಈ ಭಾಗದಲ್ಲ ಇವರ ಬದ್ದೆ ಅನೇಕ ಶಾಸನಗಳು ಲಭ್ಯವಾಗಿದೆ. 


ಘಂ ಸಣ್ಣ ಸಂಸ್ಥಾನದ ಅಧ್ಯಯನ ಮಾಡಿದಾಗ ವಿಜಯನಗರದ ಕಾಲದಲ್ಲ ಇವರು 
ಅಮರ ನಾಯಕರಾಗಿ, ಸಾಮಾಂತರಾಗಿ ನಿಷ್ಠೆಯಿಂದ ಸೇವೆಯನ್ನು ಸಲ್ಪ್ಲಸಿರುವುದನ್ನು 
ಕಾಣಬಹುದಾಗಿದೆ. ಇವರು ವಿಜಯನಗರ ಸಾಮ್ರಾಜ್ಯದ ಆಳ್ವಕೆ ಕಾಲದಲ್ಲ ಅವರ ಕೆಳಗೆ 
ಸಣ್ಣಪುಟ್ಟ ಹುದ್ದೆಯಲ್ಲದ್ದು ನಂತರ ಕ್ರಿ.ಶ.157೦ ರಿಂದ 1630ರವರೆಗೆ ಚನ್ನಪಟ್ಟಣವನ್ನು 
ರಾಜಧಾನಿಯನ್ನಾಗಿ ಮಾಡಿಕೊಂಡು 6೦ ವರ್ಷಗಳ ಕಾಲ ಆಳ್ವಕೆ ನಡೆಸಿದ್ದಾರೆ. ಇವರು 
ಪೆನುಗೊಂಡದಲ್ಲ ಆಳ್ವಕೆ ಮಾಡುತ್ತಿದ್ದ ವಿಜಯನಗರದ ಕೊನೆಯ ಅರವೀಡು ವಂಶದ ಅರಸರ 
ಸಾಮಂತರಾಗಿದ್ದರೆ೦ಂದು ತಿಆಯಬಹುದು. ಆದರೆ ಇವರ ಮೂಲದ ಬದ್ದೆ ತಿಆದು ಬರುವುದಿಲ್ಲ. 
ಇವರು ಬಾರುಮಹಲ್‌ ಪ್ರದೇಶಕ್ಕೆ ಸೇರಿದ ತೆಲಗು ಐಣಜಗ ವಂಶಸ್ಥರಾಗಿದ್ದು, ಇವರು 
ವಿಷ್ಣುವರ್ಧನ ಗೋತ್ರಕ್ಕೆ ಸೇರಿದವರೆಂದು ಹಾಗೂ ಈ ವಂಶದ ಮೂಲ ಪುರುಷ 


ರಾಣೋಜರಾಯ ಎಂದು ಸಮಕಾಲೀನ ಕೃತಿಗಳಲ್ಲ ಉಲ್ಪೇಖಸಲಾಗಿದೆ.”” ಆದರೆ ಇಲ್ಲನ 


44 


ಶಾಸನಗಳನ್ನು ಗೆಮನಿಪಿದಾಗ ತಿಮ್ಮಪ್ಪನಾಯಕನಿಂದ ಇವರ ಇತಿಹಾಸ ಪ್ರಾರಂಭವಾಗುತ್ತದೆ. 
ಅಲ್ಲದೇ ಕ್ರಿ.ಪ.1438ರ ಕೃಷ್ಣಾಪುರ ಶಾಸನವು ವಿಜಯನಗರ ಸಾಮ್ರಾಜ್ಯದಲ್ಲ ಚನ್ನಪಟ್ಟಣ 
ರಾಜ್ಯದ ಬದ್ದೆ ಉಲ್ಲೇಜಸಿದೆ.”” ಹಾಗೆಯೇ ತಿಮ್ಯಪ್ಪ್ತನಾಯಕ ಚನ್ನಪಟ್ಟಣ ರಾಜ್ಯಕ್ಕೆ 
ರಾಜ್ಯಾಧಿಪತಿಯಾಗಿದ್ದ ಎಂದು ಕ್ರಿ.ಶ.153೦ರ ಕೂಟಗಲ್ಲು ಗ್ರಾಮದ ಶಾಸನ ತಿಳಸುತ್ತದೆ.”” 
ಅಲ್ಲದೇ ಕ್ರಿ.ಶ.1534ರ ಕೋಡರುಳ್ಳ ಶಾಸನವು ವಿಜಯನಗರದ ಅಚ್ಯುತರಾಯ ಆಳ್ವಕೆಯಲ್ಲ 
ತಿಮ್ಯಪ್ಪನಾಯಕನು ಭಂಡಾರದ ಮುಖ್ಯುಸ್ಥನಾಗಿದ್ದನೆಂದು ಉಲ್ಪೇಖಸಿದೆ.”್‌ ಹಾಗೆಯೇ ಚಕ್ಕರೆ 
ಶಾಸನ ತಿಮ್ಮಪ್ಪಯ್ಯನವರ ನಿರೂಪದಿಂದ ತಿರುಮಲ ದೇವರನ್ನು ಪ್ರತಿಷ್ಠಾಪಿಸಿ ಆ ಗ್ರಾಮದ 
ತೆರಿಗೆಗಳನ್ನು ಬಟ್ಟ ಬದ್ದೆ ಉಲ್ಲೇಖಸಿದೆ.”” ಮಾಗೇನಹಳ್ಳ, ಮಳೂರುಪಟ್ಟದ ಶಾಸನಗಳು ಸಹ 
ಇವನ ಬದ್ದೆ ಉಲ್ಲೇಖ ಮಾಡುತ್ತದೆ. ಇದರಿಂದ ತಿಮ್ಮಪ್ಪನಾಯಕ ವಿಜಯನಗರ ಅರಸರ 
ಕಾಲದಲ್ಲ ಉನ್ನತ ಪದವಿಯನ್ನು ಪಡೆದಿದ್ದುದರ ಬದ್ಧೆ ಶಾಸನಗಳು ದಾಖಲಸಿವೆ. ಈತನ 
ನಂತರ ಇವನ ಮಗ ತಿಮೃಣ್ಣನಾಯಕ ಅಥವಾ ಒಂದನೇ ಜಗದೇವರಾಯ ಅಧಿಕಾರಕ್ಷೆ 
ಬಂದನು ಈತನ ಬಗ್ಗೆ ಕ್ರಿ. ಶ.1563ರ ನಾಗಮಂಗಲದ ಹೊನ್ನವರದ ಶಾಸನವು 
ಸದಾಶಿವರಾಯನ ಕಾಲದಲ್ಲ ಜಗದೇವರಾಯ ಒಡೆಯನ ಕಾರ್ಯಕರ್ತನಾದ ಅಲ್ಲುಮಲ್ಲಕ 
ಪವೊಡೆಯನ ಶ್ರೇಯಸ್ಸಿಗಾಗಿ ದೇವಾಲಯಕ್ಕೆ ದಾನ ನೀಡಿದ ಬಣ್ಣೆ ಉಲ್ಲೇಜಸಿದೆ.”' ಹಾಗೂ 
ಕ್ರಿ.ಶ.1563ರ ಚಾಮರಾಜನಗರ ಜಲ್ಲೆಯ ಅಂಬಳೆ ಗ್ರಾಮದ ಶಾಸನವು ಸದಾಶಿವರಾಯನ 
ಆಳ್ತಕೆಯಲ್ಲ ಅಧಿಕಾರಿಯಾಗಿದ್ದನೆಂದು ತಿಳಸುತ್ತದೆ.”” ಈತ ನಾಗಮಂಗಲ ಮತ್ತು 
ಯಳೂಂದೂರು ಪ್ರದೇಶಗಳಕಲ್ತ ಏಕಾಕಾಲದಲ್ಲಿ ಆಡಳತ ನಡೆಸುತ್ತಿದ್ದನೆಂದು 
ತಿಆಯಬಹುದಾಗಿದೆ. ಯಳೂಂದೂರಿನ ಕ್ರಿ.ಶ.1564ರ ಗಾಣಿಗನೂರು ಶಾಸನವು ಹದಿನಾಡು 
ಸೀಮೆಯನ್ನು ಪಾಲನೆ ಮಾಡುತ್ತಿದ್ದ ಬಣ್ಣಿ ದಾಬಲಸಿದೆ.್‌” ಈ ರೀತಿಯಲ್ಲ ವಿಜಯನಗರ 
ಕಾಲದ ಒಬ್ಬ ಪ್ರಮುಖ ಅಧಿಕಾರಿಯಾಗಿ ನಾಗಮಂಗಲ ಮತ್ತು ಯಳಂದೂರು ಭಾಗದಲ್ಲ ಆಳ್ವಕೆ 
ಮಾಡಿದ್ದುದರ ಬಣ್ಣೆ ಶಾಸನಗಳು ತಿಆಸುತ್ತದೆ. ಆದರೆ ಈತನ ಬಗ್ಗೆ ಚನ್ನಪಟ್ಟಣದ ಭಾಗದ 
ಶಾಸನಗಳಲ್ಪ ಕಂಡು ಬರುವುದಿಲ್ಲ. 


ಈತನ ನಂತರ ರಾಣಾಪೆದ್ದ ಜಗದೇವರಾಯ ಕ್ರಿ.ಶ.157೦ರಲ್ಲ ಚನ್ನಪಟ್ಟಣ ಪ್ರದೇಶದ 
ಅಧಿಕಾರಿಯಾದನು. ಕ್ರಿ.ಶ.1573ರ ಮಂಡ್ಯ ತಾಲೂಕಿನ ಮುತ್ತೆಗೆರೆಯ ತೆಲುಗು ಶಾಸನವು 
ವಿಜಯನಗರ ಅರಸ ರಾಮದೇವರಾಯನು ಹೋೊಯ್ದಕನಾಡ ನಾಗಮಂಗಲ ಸ್ಥಳವನ್ನು 
ರಾಣಾಪೆದ್ದ ಜಗದೇವರಾಯನ ಅಮರನಾಯಕ ತನಕ್ಕೆ ನೀಡಿದ ಬಣ್ಣಿ ತಿಆಸಿದೆ.”” ನಂತರ 
ಈತನ ತಮ್ಮನಾದ ಇಮ್ಮಡಿ ಜಗದೇವರಾಯನು ಕ್ರಿ.ಶ.1577ರಲ್ಲ ಅಧಿಕಾರಕ್ಷೆ ಬಂದನು. 
ಈತನು ಚನ್ನಪಟ್ಟಣದ ಪಾಳೆಯಗಾರರಲ್ಲ ಅತಿ ಪ್ರಮುಖನಾಗಿ ಗುರುತಿಸಿಕೊಂಡಿದ್ದಾನೆ. ಈತ 


45 


ತನ್ನ ಅಣ್ಣನ ಆಜ್ವಕೆಯ ಕಾಲದಲ್ಲ ಮಂತ್ರಿಯಾಗಿ ಕಾರ್ಯ ನಿರ್ವಹಿಸಿದ ಬದ್ದೆ ಚನ್ನಪಟ್ಟಣದ 


ದಶವಾರ ಗ್ರಾಮದ ಶಾಸನದಲ್ಲ ತಿಆಸುತ್ತದೆ."”' 


ಕ್ರಿ.ಪ.1577ರಲ್ತ ಜಜಾಪುರ ಮತ್ತು ಅಹಮದ್‌ ನಗರದ ಸುಲ್ತಾನರು ವಿಜಯನಗರ 
ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಪೆನುಗೊಂಡೆ ನಗರದ ಮೇಲೆ ಧಾಆ ಮಾಡಿದಾಗ ಇಮ್ಮಡಿ 
ಜಗದೇವರಾಯ ಧೈರ್ಯದಿಂದ ಹೋರಾಡಿ ಪೆನುಗೊಂಡೆಯನ್ನು ರಕ್ಷಿಸಿದನು.” ಹಾಗೂ 
ಚನ್ನಪಟ್ಟಣದಲ್ಲ ಕ್ರಿ.ಶ.158೦ರಲ್ಲ ಕೋಟಿಯನ್ನು ನಿರ್ಮಿಸಿ ಆಜ್ವಕೆ ನಡೆಸಿದನು.” ಮ್ಯಸೂರು 
ಜಲ್ಲೆಯ ಆ.ನರಸೀಪುರದ ಮುಡಕನಪುರ ಗ್ರಾಮದ ಶಾಸನವು ಜಗದೇವರಾಯನಿಗೆ 
ದೇವರಾಯಪವೊಡೆಯ ಎಂಬ ಮಗನಿದ್ದು ಈತ ಶಿವಯೋಗಿಪೊಡೆಯ ಎಂಬುವವನಿಗೆ 
ಮುಡುಕನಪುರವನ್ನು ಪಲ್ಲಕಿಯ ಎಂಬುವಳಗೆ ಕೊಡುಗೆ ಕೊಟ್ಟ ಬಧ್ಣೆ ತಿಆಸಿದ್ದು. ಇದರಲ್ಲಿ 
ಜಗದೇವರಾಯನನ್ನು ಮಹಾರಾಜಾಧಿರಾಜ ಮಹಾರಾಜ ರಾಜಶ್ರೀ ಎಂದು ಹೊಗಳದೆ.' 
ಈತನ ಮಗ ದೇವರಾಯ ಇಲ್ಲ ಅಧಿಕಾರಿಯಾಗಿ ನಿಯೋಜತನಾಗಿದ್ದ ಎಂದು ಶಾಸನದಿಂದ 
ತಿಆಯಬಹುದು. ನಂತರ ಈತನ ಮಗ ಅಂಕುಶರಾಯನು ಕ್ರಿ.ಶ.16೦೦ರಲ್ಲ ಪಟ್ಟಕ್ಕೆ ಬಂದನು. 
ಈಶೇತನು ಸಹ ತನ್ನು ತಂದೆಯ ಆಳಜ್ವಕೆಯ ಕಾಲದಲ್ಲಿ ಅಧಿಕಾರಿಯಾಗಿದ್ದನು. ಕ್ರೆ.ಶಪ.1585ರ 
ಮದ್ದೂರು ತಾಲೂಕನ ಹಸ್ಗುವಿ ಗ್ರಾಮದ ಶಾಸನವು ಅಂಕುಶರಾಯವೊಡೆಯನು ಹಂಸಗಾವಿ 
ಚೆನ್ನಿಗರಾಯ ದೇವಾಲಯಕ್ಕೆ ದತ್ತಿ ಸೀಡಿದ ಬಣ್ಣೆ ಉಲ್ಲೇಣಸಿದೆ.”” ಹಾಗೆಯೇ ಮದ್ದೂರಿನ 
ಕೆಸ್ತೂರು ಶಾಸನಗಳು ದಾನ ನೀಡಿರುವುದನ್ನು ಉಲ್ಲೇಖಸಿದೆ. ಇದರಿಂದ ಈತ ಮದ್ದೂರು 
ಪ್ರದೇಶದ ಅಧಿಕಾರಿಯಾಗಿ ನೇಮಕವಾಗಿದ್ದು ಶಾಸನಗಳಂದ ತಿಆಯುತ್ತದೆ. ಅಲ್ಲದೇ 
ಕ್ರ.ಶ.1617ರ ನಾಗಮಂಗಲ ಶಾಸನಗಳು ಅಂಕುಶರಾಯನನ್ನು ರಾಜಾಧಿರಾಜ ಮಹಾರಾಜ 


ಎಂದಿದೆ.”ನ ಶತನ ಬರುದುಗಳಂದ ಇವನು ಪಬಲನಾಗಿದ್ದನೆಂದು ತಿಆಯಬಹುದಾಗಿದೆ. 


ಈತನ ನಂತರ ಇಮ್ಮಡಿ ಜಗದೇವರಾಯನ ಮತ್ತೊಬ್ಬ ಮಗನಾದ ಕಮಾರ 
ಜಗದೇವರಾಯನು ಕ್ರಿ.ಪ.1618ರಲ್ಲ ಆಳ್ವಕೆಗೆ ಬಂದನು. ಈತನ ಕ್ರಿ.ಶ.1621ರ ಕನಕಪುರ 
ತಾಲೂಕಿನ ಅಲ್ಲಾಕಸರವು ಶಾಸನವು "ಕುಮಾರ ಇಮ್ಮಡಿ ಜಗದೇವರಾಯನ” ಎಂದು ಹೇಳ 
ಅಗ್ರಹಾರ ನಿರ್ಮಿಸಿ ದಾನ ನೀಡಿದ್ದನ್ನು ಉಲ್ಲೇಖಸಿದೆ.'”' ಹಾಗೂ ಕ್ರಿ.ಶ.1623ರ ದಶವಾರದ 
ತೆಲುಗಿನ ಶಾಸನದಲ್ಲ ಕುಮಾರ ಇಮ್ಮಡಿ ಜಗದೇವರಾಯನು ತನ್ನ ನಾಯಕತನಕ್ಕೆ ಸೇರುವ 
ದಶವಾರ ಗ್ರಾಮದಲ್ಲನ ತಿರುಗಬಸೇನ ನಿಘಡ ಸ್ಹಾಮಿಯ ಅಂಗರಂಗ ಭೋಗಕ್ಕೆ ದಾನ ನೀಡಿ 
ತಮ್ಮ ತಂದೆಗೆ ಪುಣ್ಯವಾಗಲೆಂದು ಭೂದಾನ ನೀಡಿದ್ದನ್ನು ತಿಆಸುತ್ತದೆ.”” ಈತನ ನಂತರ 
ಅಂಕುಶರಾಯನ ಮಗ ಇಮ್ಮಡಿ ಅಂಕುಶರಾಯನು ಕ್ರಿ.ಶ.1625ರಲ್ತ್ಲ ಚನ್ನಪಟ್ಟಣ ರಾಜ್ಯದ 


೩ನ 


46 


ದೊರೆಯಾದನು. ಕೃಷ್ಣರಾಜಪೇಟಿಯ ನಾಗರಫಟ್ಟದ ತೆಲುಗು ಶಾಸನದಲ್ಲ ಉಲ್ಪೇಬಸಿದೆ."”” 
ಹಾಗೂ ಚನ್ನಪಟ್ಟಣದ ಕೊನೆಯ ದೊರೆಯು ಸಹ ಠತನಾಗಿದ್ದಾನೆ. ಈ ನಾಗರಫಟ್ಟದ 
ತೆಲುಗಿನ ತಾಮ್ರ ಮತ್ತು ಶಿಲಾಶಾಸನದ ಪ್ರಕಾರ ರಾಮದೇವರಾಯ ಪೆನುಗೊಂಡೆಯಿಂದ 
ಆಳಜ್ವಕೆಯನ್ನು ಮಾಡುತ್ತಿದ್ದು ಇಮ್ಮಡಿ ಅಂಕುಶರಾಯನು ನಾಗಮಂಗಲ ಸ್ಥಳದ ಖಾಚೇಪಲ್ಪ 
ಎಂಬಲ್ಲನ ಪೆದ್ಗ್ದಸೋಮನಪಲ್ಲ ಪ್ರತಿನಾಮವಾದ ಅಂಕುಶರಾಯಪುರ ಎಂಬ ಅಗ್ರಹಾರ 


ನಿರ್ಮಿಸಿದ ಎಂದಿದೆ. 


ಇದಾದ ನಂತರ ಚನ್ನಪಟ್ಟಣ ರಾಜ್ಯವು ಹೆಚ್ಚು ಕಾಲ ಉಳಯಲಲ್ಲ. ಕ್ರಿ.ಶ.163೦ರಲ್ಲಿ 
ಮೈಸೂರಿನ ಚಾಮರಾಜ ಒಡೆಯರ ದಳಪತಿ ವಿಕ್ರಮರಾಯನು ಚನ್ನಪಟ್ಟಣ ರಾಜ್ಯದ ಮೇಲೆ 
ಮುತ್ತಿಗೆ ಹಾಕಿ, ಕೋಟಿಯನ್ನು ವಶಪಡಿಸಿಕೊಂಡು ಮೈಸೂರು ಸಂಸ್ಥಾನದಲ್ಲ 
ವಿಅೀನಗೊಳಪಿಕೊಂಡನು.*” ಈ ಮೂಲಕ ಚನ್ನಪಣ್ಟಣದ ಪಾಳೆಗಾರರು ಇತಿಹಾಸದಿಂದ 
ಕಣ್ಯರೆಯಾದರು. ಇವರ ಅವನತಿಯ ಬದ್ದೆ ಚ.ಎಲ್‌.ರೈಸ್‌ ಅವರು ಈ ರಾಜ್ಯ ಹಲವಾರು 
ದೂರದೂರದ ಪ್ರದೇಶವನ್ನು ಆಡಳತಕ್ಕೆ ಒಳಗೊಂಡಿದ್ದು ಅದು  ಅಸ್ಥಿರವಾಗಲು 
ಕಾರಣವಾಯುತು”' ಎಂದಿದ್ದಾರೆ. ಈ ರೀತಿಯಲ್ಲ ಕ್ರಿ.ಶ.153೦ ರಿಂದ 1630ರವರೆಗೆ 
ವಿಶಾಲವಾದ ಪ್ರದೇಶವನ್ನು ಅಳ್ವಕೆ ನಡೆಸಿದ ಚನ್ನಪಟ್ಟಣದ ಪಾಳೆಯಗಾರರು ಮುಂದೆ ತನ್ನ 
ಹತೋಟಯಲ ಹಿಡಿದುಕೊಳ್ಳಲು ಸಾಧ್ಯವಾಗಲಲ್ಲ. ಅಷ್ಟರಲ್ಲ ಮೈಸೂರು ಸಂಸ್ಥಾನ ಉನ್ನತ 
ಮಟ್ಟಕ್ಕೆ ಬಂದಿತು ಮತ್ತು ಅದರ ಜೊತೆ ಯಲಹಂಕ ನಾಡಪ್ರಭುಗಳು ಸಹ ಇವರನ್ನು 
ವಿರೋದಿಸಿದರು. ಹಾಗಾಗಿ ಈ ಪಾಳೆಗಾರರು ಬಹು ಬೇಗ ನಪಿಸಿಹೋದರು. ಆದರೂ ಇವರ 
ಆಳ್ವಕೆಯ ಕಾಲದಲ್ಲ ದಾನದತ್ತಿ ನೀಡಿದ ಮತ್ತು ಜೀಣೋದ್ಧಾರ ಮಾಡಿದ ದೇವಾಲಯಗಳು, 
ಚನ್ನಪಟ್ಟಣದ ಕೋಟಿ ಅರಮನೆಗಳು ದೊರೆತಿದ್ದು ಇವರ ಆಡಳತದ ಕುರುಹುಗಳಾಗಿ ಇಂದಿಗೂ 
ಉಳದುಕೊಂಡು ಬಂದಿದೆ. 


47 


ಚನ್ನಪಟ್ಟಣ ಪಾಳೆಗಾರರ ವಂಶಾವಳ 
ತಿಮ್ಮಪ್ಪನಾಯಕ 
V 
ಒಂದನೇ ಜಗದೇವರಾಯ 


Ny 


Ny Ny 
ರಾಣಪೆದ್ದು ಜಗದೇವರಾಯ ಇಮ್ಮಡಿ ಜಗದೇವರಾಯ 


Ny Ny VY V 


ಜಗತಾಪರಾಯ ದೇವರಾಯ ಅಂಕುಶರಾಯ ಕುಮಾರ ಇಮೃಡಿ ಜಗದೇರಾಯ 


Ny 
ಇಮ್ಮಡಿಅಂಕುಶರಾಯ 


(ಕೃಪೆ ; ಜ.ಎಲ್‌.ರೈಸ್‌: ಮೈಸೂರು ಗ್ಯಾಸೆಟಿಯರ್‌, ಸಂಪುಟ-1, ಹುಟ-357.) 
ಆಡಳತ ವಿಭಾಗಗಳು: 


ಪ್ರಾಚೀನ ಕರ್ನಾಟಕದಲ್ಲ ಆಳದಂತಹ ಹಲವು ರಾಜವಂಶಗಳು ವಿಶಾಲವಾದ 
ಸಾಮ್ರಾಜ್ಯವನ್ನು ಆಡಳತದ ಅನುಕೂಲಕ್ಷಾಗಿ ವಿಭಾಗಿಸಿ ಆಡಳತ ಮಾಡಿಕೊಂಡು 
ಬಂದಿರುವುದನ್ನು ನಾವು ಕಾಣಬಹುದಾಗಿದೆ. ಈ ದೃಷ್ಟಿಯಲ್ಲ ಆಡಳತ ವಿಭಾಗಗಳ 
ಮಾಹಿತಿಗಳನ್ನು ಅವಲೋಕಿಸಿದಾಗ ಕದಂಬರ ಕಾಲದಲ್ಲ ವಿಷಯ, ಮಂಡಲ, ರಾಷ್ಟ್ರ ಎಂಬ 
ವಿಭಾಗದ ಹೆಸರಿನ ಪದಗಳು, ರಾಷ್ಟ್ರಕೂಟರ ಕಾಲದಲ್ಲ ನಾಡು, ನಾಟ್ದು. ಮಂಡಲ, ವಿಷಯ, 
ಜನಪದ, ಭೋಗ ಎಂಬ ಪದಗಳನ್ನು ಬಳಸಿದ್ದು. ಚೋಳರ ಕಾಲದಲ್ಲ ಮಂಡಲ, ಒಳನಾಡು, 
ನಾಡು ಮತ್ತು ಗ್ರಾಮ ಎಂಬುದಾಗಿ ಹಾಗೂ ಹೊಯ್ದಳರ ಮತ್ತು ವಿಜಯನಗರ ಕಾಲದಲ್ಲ 
ರಾಜ್ಯ, ವೇಂಠಿ, ವಳತ. ಮಾಗಣಿ, ಸೀಮೆ, ಎಂಬ ವಿಭಾಗಗಳ ಹೆಸರುಗಳನ್ನು 
ಉಪಯೋಗಿಸಿರುವುದನ್ನು ಕಾಣಬಹುದಾಗಿದೆ. ರಾಮನಗರ ಜಲ್ಲೆಯ ಶಾಸನಗಳ ಆಧಾರದ 
ಮೇಲೆ ಈ ಪ್ರದೇಶದಲ್ಲ ಗಂಗರು, ಜೋಳರು, ಹೊಯ್ದಳರು, ವಿಜಯನಗರ ಅರಸರು, 
ಮೈಸೂರು ಒಡೆಯರು, ಯಲಹಂಕ ನಾಡಪ್ರಭುಗಳು ಆಳ್ವಕೆ ಮಾಡಿದ್ದು. ಇವರ ಕಾಲದಲ್ಲ 
ವಿವಿಧ ಹೆಸರುಗಳೊಂದಿಗೆ ಅನೇಕ ಸಣ್ಣ ಆಡಳತ ವಿಭಾಗಗಳನ್ನು ಕಾಣಬಹುದಾಗಿದೆ. 
ಅವುಗಳು ಪಮುಖವಾಗಿ ಗಂಗವಾಡಿ ತೊಂಬತ್ತಾರು ಸಾವಿರ, ಕೀಕಲೆನಾಡು, ಮುಡಿಗೊಂಡ 
ಚೋಳಮಂಡಲ. ಚಿಕ್ಕಗಂಗವಾಡಿನಾಡು. ಹೊಮ್ಮಳಗೆ ನಾಡು. ಸೀಗಲನಾಡು. ಕುಕ್ಕಲನಾಡು. 


48 


ಯಲಹಂಕ (ನಾಡಪ್ರಭುಗಳು)., ಚನ್ನಪಟ್ಟಣದ (ಪ್ರಭುಗಳು) ಇವು ಪಮುಖ ಆಡಳತ 
ವಿಭಾಗಗಳಾಗಿದ್ದವು. ಇಲ್ಲ ಶಾಸನಗಕಲ್ಲ ಉಲ್ಲೇಖತವಾಗಿರುವ ಸಣ್ಣ ಆಡಳತ ವಿಭಾಗಗಳ 
ಮೇಲೆ ಬೆಕಕು ಜೆಲ್ಲುವಂತಾಗಿದೆ. 


ಗಂಗವಾಡಿ ತೊಂಭತ್ತಾರು ಸಾವಿರ: 


ಗಂಗವಾಡಿ ೨6,೦೦೦ ಎಂಬುದು ಈ ಭಛಾಗದಲ್ಲ ಗಂಗರ ಸಾಮ್ರಾಜ್ಯದ ಬದ್ಗೆ 
ತಿಆಸುತ್ತದೆ. ಬೇಗೂರಿನ ನಾಗೇಶ್ವರ ದೇವಾಲಯದಿಂದ ತಂದು ಬೆಂಗಳೂರಿನ 
ಮೂಸ್ಯೀಿಯಂನಲ್ಲ ಇಟ್ಟರುವ ವೀರಗಲ್ಲು ಶಾಸನ ಈ ಸಾಮ್ರಾಜ್ಯದ ಬಣ್ಣೆ ತಿಅಸುತ್ತದೆ.”” 
ಚನ್ನಪಟ್ಟಣದ ಗಡಿಭಾಗದಲ್ಪನ ಮದ್ದೂರು ತಾಲೂಕಿನ ಆತಕೂರು ಶಾಸನವು ಗಂಗವಾಡಿ 
ತೊಂಭತ್ಹಾರು ಸಾವಿರ ಎಂದು ಉಲ್ಲೇಖಐಸಿದೆ.”್‌ ಚನ್ನಪಟ್ಟಣ ತಾಲೂಕಿನ 
ಸಂತೇಮಾಗೇನಹಳ್ಳಯ ಕ್ರಿ.ಶ.1೦ನೇ ಶತಮಾನದ ಶಾಸನದಲ್ಲ ಗಂಗವಾಡಿಯ ಉಲ್ಲೇಖವನ್ನು 
ಕಾಣಬಹುದಾಗಿದೆ.” ನಂತರದಲ್ಲನ ಚೋಳರ ಕಾಲದ ಮಳೂರು ಪಟ್ಟಣದ ಶಾಸನಗಳಲ್ಲ 
ಗಂಗವಾಡಿಯ ಕೀಳಲ್ಕೆ ನಾಡಿನ ರಾಜೇಂದ್ರ ಸಿಂಹ ಚತುರ್ವೇದಿ ಮಂಗಲ, ಪೆರಿಯ 
ಮಳವೂರು (ದೊಡ್ಡಮಳೂರು ಈಗಿನ ಮಳೂರು) ಎಂಬ ಪದದ ಉಲ್ಲೇಖವನ್ನು 
ಕಾಣಬಹುದಾಗಿದೆ.” ಈ ರೀತಿಯಲ್ಲ ಮಣಲೂಡಿನ ಭಾಗವಾದ ನಿಗರಿ ಚೋಳಪುತಂಪ್ರದಿ 
ರಾಮನಗರ ಜಲ್ಲೆಯು ಗಂಗರ ಕಾಲದಿಂದ ಚೋಳರು ಮತ್ತು ಹೊೋಯ್ದಳರ ಕಾಲಗಳಲ್ಲ 
ಗಂಗವಾಡಿಯ ತೊಂಛತ್ತಾರು ನಾಡಿಗೆ ಸೇರಿರುವುದನ್ನು ಕಾಣಬಹುದಾಗಿದೆ. 


ಮುಡಿಗೊಂಡ(ಣ್ದ) ಚೋಳಕಮಂಡಲ : 


ಇದು ಚೋಳರ ಕಾಲದ ಒಂದು ದೊಡ್ಡ ಆಡಳತ ವಿಭಾಗವಾಗಿದ್ದು ಈ ಮಂಡಲದಲ್ಲಿ 
ರಾಜೇಂದ್ರ ಚೋಕ ಒಳನಾಡು. ಕರಿಕಾಲಚೋಳ, ಕೀಳಲ್ಕನಾಡು. ಸೀಗಲನಾಡು 
ಸೇರಿಕೊಂಡಿರುವುದು ಚೋಳರ ಕಾಲದ ಶಾಸನಗಳಂದ ತಿಆಯುತ್ತದೆ. ಮಳೂರಿನ 
ರಾಜರಾಜಚೋಳನ ತಮಿಳು ಶಾಸನದಲ್ಲ ಮುಡಿಗೊಂಡ ಚೋಳ ಮಂಡಲದ ಕರಿಕಾಲಚೋಳ 
ಒಳನಾಡಿನ ಪೆರಿಯ ಮಳವೂರಿಗೆ (ದೊಡ್ಡಮಳೂರು) ರಾಜೇಂದ್ರ ಸಿಂಹ ಚತರ್ತುವೇದಿ 
ಮಂಗಲವೆಂದು ಕರೆಯುತ್ತಿದ್ದ.” ಹಾಗೂ ಇದರಲ್ಲ ಕೀಳಲ್ಯನಾಡು ಸೇರಿರುವುದರ ಬಧಣ್ಣೆ 
ಉಲ್ಲೇಖಸುತ್ತದೆ. ಹೋೊಯ್ದಳರ ಕಾಲದಲ್ಲೂ ಸಹ ಇವರ ಆಡಳತ ವಿಭಾಗದ ಹೆಸರು 
ಉಳಸಿಕೊಂಡು ಬಂದಿರುವುದನ್ನು ನೋಡಬಹುದು. ಕ್ರಿ.ಪ.126೦ರ ಮೂರನೇ ನರಸಿಂಹನ 
ಕಾಲದ ಚನ್ನಪಟ್ಟಣ ತಾಲೂಕಿನ ಹರೂರು ಗ್ರಾಮದ ಶಾಸನದಲ್ಲ ಮುಡಿಗೊಂಡ 
ಚೋಳಕಮಂಡಲದ ಕೀಳಲ್ಕೆನಾಡಿನ ರಾಜೇಂದ್ರಸಿಂಹ ಚತುರೇದಿ ಮಂಗಲ ಎಂದು 


49 


ಉಲ್ಪೇಬಸಿದೆ.”್‌' ಹಾಗಾಗಿ ರಾಜೇಂದ ಚೋಳನ ಒಳನಾಡಿನಲ್ಲ ರಾಮನಗರದ ಪ್ರದೇಶಗಳು 
ಸೇರಿರುವುದು ಈ ಮೂಲಕ ಸ್ಪಷ್ಟವಾಗುತ್ತದೆ. 


ಕೀಳಲ್ಕನಾಡು/ಕಿಳಲೆನಾಡು/ಕೀಲೆಲೈನಾಟ್ಟು 


ಈ ನಾಡಿನ ಬಗ್ಗೆ ೨ನೇ ಶತಮಾನದ ರಾಮನಗರ ತಾಲೂಕಿನ ಐಜೂರಿನ ಶಾಸನದಲ್ಲಿ 
ಕೆಕ್ಲಂನಾಡು ಎಂಬುದನ್ನು ರಣಪಾರರಸ ಎಂಬ ಮಾಂಡಲೀಕ ಆಳುತ್ತಿದ್ದ ಎಂಬ ವಿವರವಿದೆ.” 
ಶೇತ ರಾಷ್ಟ್ರಕೂಟರ ಮಾಡಲೀಕನಾಗಿದ್ದನು. ರಣಪಾರರಸನ ಶಾಸನ ಚನ್ನಪಟ್ಟಣದ ತಾಲೂಕಿನ 
ಕುಡ್ಡೂರಿನಲ್ಲೂ ಸಹ ದೊರೆತಿದೆ. ಇದರಿಂದ ಚನ್ನಪಟ್ಟಣ ಮತ್ತು ರಾಮನಗರ ತಾಲೂಕನ 
ಪ್ರದೇಶಗಳು ಸೇರಿದ್ದವು ಎಂದು ತಿಆಯಬಹುದಾಗಿದೆ.”ನ ಅಲ್ಲದೇ ಇದೇ ಹೆಸರು ಚೋಳರ 
ಕಾಲದಲ್ಲ ಕೀಲಲ್ಕನಟ್ಟು ಎಂದು ಮಾರ್ಪಾಡಾಗಿರುವಂತೆ ಕಂಡುಬರುತ್ತದೆ. ಮಳೂರಿನ 
ಕ್ರಿ.ಪ.1010ರ ಶಾಸನ, ಹೊಂಗನೂರಿನ ಕ್ರಿ.ಪ.1013ರ ಶಾಸನ, ಹೊಂಗನೂರಿನ ಕ್ರಿ.ಪ.1018ರ 
ತಮಿಳು ಚೋಳರ ಕಾಲದ ಶಾಸನಗಳಲ್ಲ ಉಲ್ಲೇಖವಾಗಿದೆ.” ಹಾಗೆಯೇ ಮುಂದೆ ಹೊಯ್ದಳರ 
ಕಾಲದ ತಮಿಳು ಶಾಸನಗಳಲ್ಲ ಸಹ ಕೀಲಲ್ಕೆನಟ್ಟು ಎಂದಿದೆ.”' ಕ್ರ.ಶ.1೭5೦ರ ಕಬ್ಬಾಳು. 1265ರ 
ನಿಟ್ಟೂರು,” 1534ರ ಚಕ್ಷರೆ ಶಾಸನಗಳಲ್ಲ ಕೀಳಕಲೇನಾಡು ಎಂದು ಉಲ್ಲೇಖಗೊಂಡಿರುವುದನ್ನು 
ಕಾಣಬಹುದಾಗಿದೆ.” ಈ ರೀತಿಯಲ್ಲ ಗಂಗರ ಕೆಕ್ತಂನಾಡು, ಜೋಳರ ಕೀಲಲ್ಕೆನಾಟ್ಟು ನಾಡು, 
ಮತ್ತು ಹೋೊಯ್ದಕರ ವಿಜಯನಗರ ಕಾಲದಲ್ಲ ಕೀಕಲೇನಾಡು ಎಂದು ಹೆಸರು 
ಬದಲಾವಣಿಗೊಂಡಿರುವುದನ್ನು ಗಮನಿಸಬಹುದಾಗಿದೆ. ಹಾಗೆಯೇ ಈ ನಾಡು ರಾಮನಗರ. 


ಚನ್ನಪಟ್ಟಣ. ಕನಕಪುರ ಭಾಗಗಳನ್ನು ಹೊಂದಿತ್ತು. 


ಚಿಕ್ಕ್ಷಗಂಗವಾಡಿ ನಾಡು 


ಇದು ಗಂಗರ ಕಾಲದಲ್ಪನ ಶಾಸನಗಕಲ್ಲ ಉಲ್ಲೇಖವಾಗಿಲ್ಲ. ಆದರೆ ಇವರ ನಂತರ 
ಬಂದಂತಹ ಹೊಯ್ಸಳರು ಈ ಪ್ರದೇಶವನ್ನು ಗೆದ್ದುದರಿಂದ ಗಂಗರಿಗೆ ಸೇರಿದಂತಹ 
ಪ್ರದೇಶವನ್ನು ಚಕ್ಕಗಂಗವಾಡಿ ಎಂದು ಉಲ್ಲೇಜಸಿರುವುದನ್ನು ಕಾಣಬಹುದಾಗಿದೆ. ಈ ನಾಡಿನ 
ಬಣ್ದೆ ಕ್ರಿ.ಶ.1278ರ ಹೊಯ್ದಕರ ವೀರನರಸಿಂಹನ ಚನ್ನಪಟ್ಟಣದ ಯಲಯೂರು ಶಾಸನ," 
ಕನಕಪುರದ ಹಲ್ಲೂರು.”” ನಿಟ್ಟೂರು ಶಾಸನಗಳು ದೇವಾಲಯಗಳಗೆ ನೀಡಿದ ದಾನದ ಬಣ್ಣ 
ತಿಆಸುತ್ತದೆ. ಕ್ರಿ.ಶ.1277ರ ಹಲ್ಲೂರು ಶಾಸನದಲ್ಲ ಚಿಕ್ಷಗಂಗವಾಡಿ ನಾಡಿನಲ್ಲ ಮದ್ದೂರಾದ ಶ್ರೀ 
ನಾರಸಿಂಹ ಚರ್ತುವೇದಿ ಮಂಗಲದಲ್ಲ (ಶಿವಪುರ) ಹಲ್ಲೂರು (ಹಲಗೂರು) ಮತ್ತು ಬೇಡರಹಳ್ಳ 
ಸೇರಿದ್ದರ ಬದ್ದೆ ಮಾಹಿತಿ ಇದೆ. 


50 


ಹೊಮ್ಮಳಗೆ ನಾಡು/ಹೊಮ್ಮಿಳಗೆ ನಾಡು 


ಈ ಹೊಮ್ಮಳಗೆ ನಾಡಿನ ಬಣ್ಣೆ ಕನಕಪುರ ತಾಲೂಕಿನ ಗನುಲುಕೊಪ್ಪ, ಹಳೆಅಗ್ರಹಾರ. 
ಚಿಕ್ಕಮರಲವಾಡಿ, ಅಗ್ರಹಾರದಲ್ಪ್ಲನ ಶಾಸನಗಳು ಮಾಹಿತಿಯನ್ನು ಒದಗಿಸುತ್ತದೆ. ಕ್ರಿ.ಶ.1316ರ 
ಗನುಲುಕೊಪ್ಪದ ಹೊಯ್ದಳರ ವೀರಬಲ್ಲಾಳನ ಕಾಲದಲ್ಲನ ಶಾಸನ ಹೊಮ್ಮಿಳಗೆ ನಾಡಿನಲ್ಲ 
ಸಂತೆ ನಿರ್ಮಿಸಿ ಮತ್ತು ಸುಂಕವನ್ನು ಸ್ಥಳೀಯ ಅಧಿಕಾರಿಯಾದ ಮಾಚಯ್ಯನಾಯಕನು 
ವಿಧಿಸಿದರ ಬಣ್ಣೆ ಮಾಹಿತಿ ನೀಡುತ್ತದೆ.” ವಿಜಯನಗರ ಕಾಲದಲ್ಲ ಹರಿಹರ ರಾಜರ ಮಗ 
ರಾಮಚಂದ್ರರು ಅಗ್ರಹಾರಕ್ಕೆ ದಾನ ನೀಡಿದ ಬಣ್ಣೆ. ಮತ್ತು ಕ್ರಿ.ಶ.1461 ಚಿಕ್ಕಮರಳವಾಡಿ ಶಾಸನವು 
ಸಾಜ್ಮ ನರಸಿಂಗರಾಯ ಮಹಾಮಂಡಳಕ  ಮುದಿರಾಜಗಳ ಮಕ್ಕಳು ದೊಮ್ಮನಾಯಕರಿಗೆ 
ಚನ್ನಪಟ್ಟಣದ ರಾಜ್ಯಕ್ಕೆ ಸೇರುವ ಹೊಮ್ಮಿಆಗೆಯ ನಾಡೊಳಗಣ, ಚಿಕ್ಕ್ಷಮರಳವಾಡಿ ಮತ್ತು 
ಹಬ್ಬುಹಳ್ಳಗಳನ್ನು ದಾನ ನೀಡಿದ ಬಗೆ ತಿಅಸುತ್ತದೆ.*'ಕ್ರಿ.ಶ.1538ರ ಅಚ್ಛುತರಾಯನ ಅಳ್ವಕೆ 
ಕಾಲದಲ್ಲನ ಹೊಮ್ಮಿಆಗೆ ನಾಡಿನ ಬ್ರಾಹ್ಮ ಸಮುದ್ರದಲ್ಲ ಅರ್ರಹಾರವಿದ್ದ ಬಣ್ಣೆ ಉಲ್ಲೇಬವಿದೆ.”” ಈ 
ರೀತಿಯಲ್ಲ ಹೊಮ್ಮಳಗೆ ಚನ್ನಪಟ್ಟಣ ಮತ್ತು ಕನಕಪುರದ ಹಲವು ಭಾಗಗಳನ್ನು 
ಒಳಗೊಂಡಿರುವುದಾಗಿ ಕಂಡುಬಂದಿದೆ. 


ಪಿಯಲನಾಡು/ಸೀಗಲನಾಡು 


ಜೋಳ, ಹೊಯ್ದಳ, ವಿಜಯನಗರ ಅರಸರ ಮತ್ತು ಮೈಸೂರು ಒಡೆಯರವರೆಗಿನ 
ಕಾಲದವರೆಗಿನ ಶಾಸನಗಳಲ್ಲ ಈ ನಾಡಿನ ಉಲ್ಲೇಖವಿದೆ. ಆದರೆ ಈ ನಾಡಿನ ಬಣ್ಣೆ ಗಂಗರ 
ಕಾಲದಲ್ಲ ಉಲ್ಲೇಖಗೊಂಡಿರುವುದಿಲ್ಲ. ಆರಂಭಕವಾಗಿ ಚೋಳರ ತಮಿಳು ಶಾಸನದಲ್ಲ ಮತ್ತು 
ಹೊಯ್ದಳರ ತಮಿಳು ಶಾಸನಗಕಲ್ಲ ಈ ನಾಡಿನ ಉಲ್ಲೇಖವಿದೆ. ಹೊೋಯ್ದಳರ ಕ್ರಿ.ಶ.115೦ರಲ್ಲ 
ಬಳಕೇಮರ ಶಾಸನದಲ್ಲ ಮುಡಿಗೊಂಡ ಚೋಳ ಸಿಯಲನಾಡು ಎಂದು ಉಲ್ಲೇಖವಾಗಿದೆ. 
ಮಂಡಲದ ರಾಜೇಂದ್ರ ಚೋಳ ಒಳನಾಡಿನ ಒಳಗಣ ಸೀಯಲನಾಡಿನ ಮೇಅನ ಆಕ್ರಮಣದ 
ಉಲ್ಲೇಖವಿದೆ.” ಆದರೆ ಮುಂದೆ ಹೊಯ್ದಳರ ಕನ್ನಡ ಶಾಸನಗಳು ಸೀಗಲನಾಡು ಎಂಬುದಾಗಿ 
ದಾಬಖಲಸಿವೆ. ಅಧಿಪತ್ಯಕ್ಷಾಗಿ ಹೋರಾಟ ನಡೆಸಿದ ಬದ್ದೆ ವೀರಗಲ್ಲು ಶಾಸನಗಳಲ್ಲ 
ಉಲ್ಲೇಬವಿದೆ.””” ಅಲ್ಲದೇ ಕನಕಪುರ ತಾಲೂಕಿನ ಮಲ್ಲಹಳ್ಳ. ಮುರಲಭ್ಞಿಕುಪ್ಪೆ. ಅಚ್ಚಾಲು 
ಹೊಸದುರ್ಗ ಅರಲಾಳು, ಗ್ರಾಮಗಳಲ್ಲ ದೊರೆತಿರುವ ಶಾಸನಗಳು ಸೀಗಲನಾಡಿನ ಬದ್ದೆ 
ತಿಆಸುತ್ತದೆ.*”” ಕ್ರಿ.ಶ.1314ರ ಹಾಗೂ ಮುರಲಿ ಕುಡ್ಡೆ ಅಚ್ಞಾಲು 1319 ಹೊಸದುರ್ಗಗಳು 
1320 ಶಾಸನಗಳು ಸೀಗಲ ನಾಡನ್ನು ಆಳುತ್ತಿದ್ದ ಮಹಾಪ್ರಧಾನರು ಮಾರಗಾವುಂಡನ ಮಗ 
ಮಾರದೇವನ ಬದ್ದೆ ಉಲ್ಲೇಬಸಿದ್ದು. ಈತನಿಗೆ ಕಾವೇರಿ ವಲ್ಲಭ ಎಂಬ ಚರುದು ಹೊಂದಿದ್ದು 


51 


ಈತ ಅಗ್ರಹಾರದ ದೇವಾಲಯಗಳಗೆ ದಾನ ನೀಡಿದ್ದುದರ ಬಣ್ಣೆ ಮತ್ತು ಕೆರೆಯ ತೂಬನ್ನು 
ನಿರ್ಮಿಸಿದುದರ ಬಣ್ಣೆ ತಿಅಸುತ್ತದೆ. ಕ್ರಿ.ಶ.15೦6ರ ಮುರಲಭ್ಛೆಕುಪ್ಪೆಯ ಶಾಸನವು ಚಿಕ್ಕರಾಯ 
ಒಡೆಯರ್‌ ಭಂಡಾರಕ್ಷೆ ಸಲ್ಲುವ ಮಾಗನಿ ಸೀಮೆಯ, ಸೀಗಲನಾಡ ಮಹಾಪ್ರಭು.ವಿಫ್ನೇಶ್ವರ 
ಒಡೆಯರ್‌ಗೆ ಸೀಡಿದ ಮಾರೇಹಳ್ಳ ಗ್ರಾಮ ದಾನದ ಬಣ್ಣಿ ಉಲ್ಲೇಬವಿದೆ.*””ಹಾಗೆಯೇ 
ಕ್ರಿ.ಶ.15೦೨ರ ಬೊಮ್ಮನಹಳ್ಳ ಶಾಸನವು ಸೀಗಲಪ್ರಭು ಚೆನ್ನವೀರಣ್ಣ ಒಡೆಯರ್‌ ಕಾಮಕ್ಕೆ ಹಣ 
ಹಂಚಿಕೆಯ ಬಣ್ಣೆ ಉಲ್ಲೇಖಸಿದೆ.””್‌ ಹಾಗೂ ನಲಹಳ್ಜಯ ಕ್ರಿ.ಶ.153೦ ಮತ್ತು 1563, ಶಾಸನ 
ದೊಡ್ಡಕೊಪ್ಪದ ಕ್ರಿ.ಶ.1633ರ ಶಾಸನಗಳು ಸಹ ಸೀಗಲನಾಡಿ ಬೆ ತಿಆಪಿದೆ.3”*" ಇದೇ 
ರೀತಿಯಲ್ಲ ಸೀಗಲನಾಡಿನ ಭಾಗವು ಕನಕಪುರ ತಾಲೂಕಿನ ಠೀ ಮೇಅನ ಪ್ರದೇಶಗಳಲ್ಲ 
ಅಂತರ್ಗತವಾಗಿರುವುದನ್ನು ಕಾಣಬಹುದಾಗಿದೆ. 


ಕುಕ್ಕಲ ನಾಡು 


ಶೇ ನಾಡು ರಾಮನಗರ ತಾಲೂಕನ ಪೂರ್ವಭಾಗ, ಮಾಗಡಿ ತಾಲೂಕನ ಪಶ್ಚಿಮ 
ಭಾಗದ ಹಲವಾರು ಗ್ರಾಮಗಳು ನೆಲಮಂಗಲ ತಾಲೂಕಿನ ಗ್ರಾಮಗಳನ್ನು ಬೆಂಗಳೂರು 
ತಾಲೂಕಿನ ಪಶ್ಲಿಮ ಪ್ರದೇಶವು ಸೇರಿದೆ.” ಕ್ರ.ಶ.134೦ರ ಮಾಗಡಿ ತಾಲೂಕಿನ ಬೈಚುಗುಡ್ಡೆಯ 
ಶಾಸನದಲ್ಲ ಹೊಯ್ದಕಳ ವೀರ ಬಲ್ಲಾಳನ ಆಳ್ವಕೆಯ ಕಾಲದಲ್ಲನ ಮಹಾಸಾಮಂತರಾದ 
ಮಯಲನಾಯಕ ಕರಾಟನಾಯಕರ ಶ್ರೀಮ ಮಹಾಕುಕ್ಷಲನಾಡ ಪ್ರಭುಗಳು ಕೆತ್ತನೆಲ್ಲಯ 
ಹೊನ್ನಗಾವುಂಡ ಎಂಬ ದಾನ ಸೀಡಿದ ಬಧಣ್ಣೆ ಉಲ್ಪೇಖವಿದೆ. ಹಾಗೆಯೇ ಚನ್ನಪಟಣ್ಣದ 
ಹಾಗಲಹಳ್ಳಯ  ಕ್ರಿ.ಶ.1334ರ ಶಾಸನವು ಹೊಯ್ದಕ ವೀರಬಲ್ಲಾಳನ ಕಾಲದ್ದಾಗಿದ್ದು 
ಇದರಲ್ಪ್ಲಯೂ ಸಹ ಕುಕ್ಕಲನಾಡ ಹೆಸರನ್ನು ಉಲ್ಪೇಖಸಿದೆ.*”' ಈ ರೀತಿಯ ಹೊಯ್ತ್ದಳರ 
ಕಾಲದಲ್ಲ ಕುಕ್ಕಲನಾಡು. ಮಾಗಡಿ. ಚನ್ನಪಟ್ಟಣದ ಹಲವು ಗ್ರಾಮಗಳನ್ನು ಒಳಗೊಂಡಿದ್ದರ ಬದ್ಗೆ 
ತಿಆದು ಬರುತ್ತದೆ. 


ಕರಿಕಾಲ ಚೋಳ ಒಳನಾಡು 


ಇದು ಮುಡಿಗೊಂಡ  ಚೋಳಮಂಡಲದ ಒಳಗಿನ ಕರಿಕಾಲಚೋಳಕಳ ಒಳನಾಡಿನ 
ಪೆರಿಯ ಮಳೂರಿಗೆ ಸೇರಿದೆ ಎಂದು ಕ್ರಿ. ಶ.1ನೇ ಶತಮಾನದ ಚನ್ನಪಟ್ಟಣ ತಾಲೂಕಿನ 
ಮಳೂರು ಗ್ರಾಮದ ಶಾಸನದಲ್ಲ ಉಲ್ಲೇಖಸಿದೆ. ಈ ಒಳನಾಡಿನಲ್ಲ ಹಲವಾರು ನಾಡುಗಳು 
ಸೇರಿದಲ್ಲ ಅಲ್ಲನ ಕೀಲೆಲ್ಫೈನಮ್ಮ ಎಂಬುದು ಪ್ರಮುಖವಾಗಿರುವುದರಲ್ಲ ಶಾಸನಗಳ ಮೂಲಕ 
ತಿಆಯಬಹುದು.5 


52 


ರಾಜೇಂದ್ರ ಚೋಳ ಒಳನಾಡು 


ಇದರ ಬದ್ದೆ ಚೋಳರ ಮತ್ತು ಹೋೊಯ್ದಳರ ಶಾಸನಗಳು ಉಲ್ಲೇಐಸಿದೆ. ಅದರಲ್ಲ 
ಚನ್ನಪಟ್ಟಣದ ಮಳೂರು ಮತ್ತು ಮಳೂರುಪಟ್ಟ ಶಾಸನಗಳು ರಾಜೇಂದ್ರ ಚೋಳ ಒಳನಾಡಿನ 


೩ನ ನ 


ಬಗ್ಗೆ ಉಲ್ಲೇಣಸಿದೆ.””್‌ 126೦ರ ಹರೂರು ಗ್ರಾಮದ ಹೊಯ್ದಕರ 3ನೇ ನರಸಿಂಹ ಶಾಸನದಲ್ಲಿ 
ಇದರ ಉಲ್ಲೇಖವಿದೆ.” ಹಾಗೂ ಈ ಒಳನಾಡು ಕೀಳಲ್ಯೆನಾಡು. ಸೀಗಲನಾಡು, ಮೊರಸನಾಡು 
ಮಳವೂರು. ಪಾವೂರು ಪೆರೂರುಗಳು ಇದರಲ್ಲ ಅಂತರ್ಗತವಾಗಿರುವುದನ್ನು ನಾವು 
ತಿಆಯಬಹುದಾಗಿದೆ. ಇದರಲ್ಪನ ಅನೇಕ ಶಾಸನಗಳು ಅನೇಕ ಸಣ್ಣಪುಟ್ಟ ನಾಡುಗಳ 
ಉಲ್ಲೇಖವನ್ನು ಸಹ ಮಾಡಿವೆ. ಅಂತಹದರಲ್ಲ ಕ್ರಿ.ಶ.1318ರ ಮಾಗೇನಹಳ್ಳ ಶಾಸನ ಕೆಳವಲ 
ನಾಡೋಳಗಣ ಮಗುವನಹಳ್ಳ ಎಂದು ಉಲ್ಲೇಜಸಿದೆ.”' ಹಾಗೆಯೇ  ಕ್ರಿ.ಪ.1319ರ 
ಚನ್ನಮಾನಗಳಯ ಶಾಸನದಲ್ಲ ಕಲುವಕ ನಾಡೋಳಕಗಣ ಚಂದಿ ಮಾದಿಯಹಳ್ಳಯ 
ಉಲ್ಪೇಖವಿದೆ.*” ಅಲ್ಲದೇ ಕ್ರಿ.ಶ.1335ರ ವಡವಟ್ಟದ (ರಾಮನಗರ)ನ ವೀರಗಲ್ಲು ಶಾಸನದಲ್ಲ 
ಕಲುಪೊಳ ನಾಡನ್ನು ಅಲ್ಲ ಪುನಾಯಕ ಆಳುತ್ತಿದ್ದುದರ ಬಣ್ಣೆ ಉಲ್ಲೇಐಸಿದೆ.” ಇದು 
ರಾಮನಗರ ಮತ್ತು ಚನ್ನಪಟ್ಟಣ ತಾಲೂಕಿನ ಐಹುಭಾಗಗಳು ಅಂತರ್ಗತವಾಗಿದ್ದವು ಎಂಬುದು 
ತಿಆಯುತ್ತದೆ. ಕ್ರಿ.ಶ.1278ರ ಯಲಯೂರು ಶಾಸನವು ಬಾಣತಿಹಳ್ಳಯ ನಾಡು ಎಂದು 
ಉಲ್ಪೇಖಸಿದೆ.*” ಕ್ರಿ.ಶ.1೭86ರ ಗರಕಹಳ್ಳಯ (ಚನ್ನಪಟ್ಟಣ) ಶಾಸನ ತುಂಗಣಿನಾಡಿನ ಬರೆ 
ಉಲ್ಪೇಣಐಸಿದೆ.*ನ ಈ ತುಂಗಣಿನಾಡು ಕನಕಪುರ ತಾಲೂಕಿನ ತುಂಗಣಿ ಗ್ರಾಮ 
ಕೇಂದ್ರವಾಗಿದ್ದಿರಬಹುದಾಗಿದೆ. ಕನಕಪುರದ ಹೊನ್ನಹಳ್ನ ಕ್ರಿ.ಶ.1424ರ ಶಾಸನವು ಹನಿವೂರು 
ನಾಡಿನ ಬಣ್ದೆ ಉಲ್ಪೇಐಸಿದೆ.*” ಆದರೆ ಇದು ಕನಕಪುರ ಮತ್ತು ಚನ್ನಪಟ್ಟಣದ ಗಡಿಭಾಗದ ಈ 
ಪ್ರದೇಶಗಕಲ್ಲ ಅಂತರ್ಗತವಾಗಿರಬಹುದಾಗಿದೆ. ಕ್ರಿ.ಶ.1441ರ ಮೂಕಳ ಗ್ರಾಮದ ಶಾಸನದಲ್ಲ 
ಮೂಕಳನಾಡನ್ನು ಗೋಪಿನಾಯಕ ಎಂಬ ಅಮರನಾಯಕತ್ವವನ್ನು ಹೊಂದಿದ ಬಗ್ದೆ 
ತಿಆಸುತ್ತದೆ.”'” ಈ: ಮೂಕಳಯು ಮಾಗಡಿ ಮತ್ತು ಚನ್ನಪಟ್ಟಣ ತಾಲೂಕಿನ ಗಡಿಭಾಗಗಳಲ್ಲದ್ದು 
ಈಹುಣಿಗಲ್‌ ಭಾಗಗಳನ್ನು ಹೊಂದಿರಬಹುದೆಂದು ತಿಆಯಬಹುದಾಗಿದೆ. 


ಪ್ರಾಚೀನ ಕರ್ನಾಟಕದ ಆಡಳತ ಪದ್ಧತಿಯನ್ನು ಗಮನಿಸಿದಾಗ ರಾಜಮನೆತನಗಳು 
ತಮ್ಮ ಆಡಳತದ ಅನುಕೂಲಕ್ಷಾಗಿ ಪ್ರಾಂತ್ಯಗಳ ವಿಂಗಡಣಿ ಮಾಡಿಸಿ ನಾಡು. ವಿಷಯ. 
ಸೀಮೆಗಳಾಗಿ. ಗ್ರಾಮಗಳಾಗಿ ವಿಂಗಡಿಸಿದ್ದರ ಬಗ್ದೆ ಈ ಮೇಲಅನ ವಿಚಾರಗಳ ಮಾಹಿತಿ 
ಒದಗಿಸುತ್ತವೆ. ಹಾಗೆಯೇ ಈ ನಾಡು. ಪ್ರಾಂತ್ಯಗಳನ್ನು ಮಹಾಸಾಮಂತರು, 
ಸಾಮಂತಾಧಿಕಾರಿಗಳು, ಯುವರಾಜರು, ರಾಣಿಯರು ಮತ್ತು ರಾಜಮನೆತನಕ್ಕೆ ಹತ್ತಿರದ 


53 


ವ್ಯಕ್ತಿಗಳಿಂದ ಆಳುತ್ತಿದ್ದರು. ಸ್ಥಳಯ ನಾಡುಗಳನ್ನು ದನ್ನಾಯಕರು, ಮಂಡಲೇಶ್ವರ, ಮಂತ್ರಿ, 
ಗಾವುಂಡ ಮುಂತಾದ ಹೆಸರುಗಳಂದ ಸ್ಥಳೀಯ ಮುಖಂಡರು ಆಳ್ವಕೆ ನಡೆಸಿದ್ದಾರೆ. ಹೀಗಾಗಿ 
ರಾಜ್ಯದ ಆದಾಯವನ್ನು ವ್ಯವಸ್ಥಿತವಾಗಿ ಸಂದ್ರಹಿಸಿ ರಾಜ್ಯದ ಭಂಡಾರಕ್ಷೆ ತಲುಪಿಸುವ 
ವ್ಯವಸ್ಥೆಯಲ್ಲ ಸ್ಥಳೀಯ ನಾಯಕರ ಪಾತ್ರ ಅಪಾರವಾಗಿದ್ದು ಇವರು ಪ್ರಾಂತ್ಯದಲ್ಲಿ 
ಶಾಂತಿಪಾಲನೆ, ಕೆರೆಕಲ್ಟೆಗಳ ನಿರ್ಮಾಣ. ನಾಲೆ. ತೂಬುಗಳು., ರಸ್ತೆಗಳು ಮತ್ತು ದೇವಾಲಯಗಳ 
ನಿರ್ಮಾಣ ಮತ್ತು ನಿರ್ವಹಣಿಯನ್ನು ಮಾಡುವುದರ ಮೂಲಕ ಸಮಾಜದ ಎಲ್ಲಾ ರಂಗಗಳಲ್ಲೂ 
ಉತ್ತಮ ಕೊಡುಗೆಯನ್ನು ನೀಡಿರುವುದನ್ನು ಸಹ ನಾವು ಕಾಣಬಹುದಾಗಿದೆ. 


54 


ಅಡಿ ಅಪ್ಪಣಿಗಳು 


1. ಡಾ.ಮುನಿರಾಜಪ್ಪ. ಮಾಗಡಿ ಸೀಮೆ ಇತಿಹಾಸ ಸಂಸ್ಕೃತಿ, ಹು.ಸಂ.1೨. 


2. 


3. 


9. 


10 


11. 


12. 


ಎ.ಕ. 8, ಮಾಡ್ಯ,ಶಾ,ಸಂ, 13. 


ಎ.ಕ. ೨, ಹೊಸಕೋಟಿ,ಶಾ.ಸಂ,46. 


. ಡಾ.ಸೂರ್ಯನಾಥ ಕಾಮತ್‌, ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ, ಹಮು.ಸಂ.36. 

. ಪಿ. ಹಯವದನರಾವ್‌, ಮೈಸೂರು ಗೆಜೆಟಯರ್‌, ಸಂಪುಟ, 5. ಭಾಗ-1 ಪು.ಸಂ.37. 
. ಡಾ.ಸೂರ್ಯನಾಥ ಕಾಮತ್‌, ಕಾರ್ನಾಟಕದ ಸಂಕ್ಷಿಪ್ತ ಇತಿಹಾಸ, ಮ.ಸಂ.36. 

. ಎ.ಕ. ೨. ಹೊಸಕೋಟೆ.ಶಾ.ಸಂ.86. ಮಾರೇನಹಳ್ಳಿ. ಪು.ಸಂ. 217. 


. ಡಾ.ಎಚ್‌. ಗುಡ್ಡದೇಶ್ವರಪ್ಪ. ಬೆಂಗಳೂರು ಜಲ್ಲೆಯ ಶಾಸನಗಳ ಸಾಂಸ್ಥತಿಕ ಅಧ್ಯಯನ, 


ಪಹು.ಸಂ.28. 


ಡಾ.ಬ.ಷೇಕ್‌ ಅಲ : ಹಿಪ್ಪರಿ ಆಫ್‌ ದಿ, ವೆಪ್ಟರ್ನ್‌ ಗಂಗಾಸ್‌, ಹು.ಸಂ.8ರ. 


. ಏ.ಕ. ೨9, ನೆಲಮಂಗಲ. ಶಾ.ಸಂ. 6೦, ಮಥ್ಣೆ. ಪು.ಸಂ. 7ರ. 


ಎ.ಕ.೦೦. ದೇವನಹಳ್ಳ. ಶಾ.ಸಂ,74, ಗಂಗವಾರ. ಪು. ಸಂ. 19೦. 


ಡಾ.ಎಂ.ಕೆ. ಮಂಜುನಾಥ. ಚನ್ನಪಟ್ಟಣ ತಾಲ್ಲೂಕು ಸಾಂಸ್ಕೃತಿಕ ಅಧ್ಯಯನ (ಪಿಎಚ್‌.ಡಿ. 
ಅಪ್ರಕಟತ ಪ್ರಬಂಧ) ಮ.ಸಂ. 27. 


. ಏ.ಕ. ೨9, ನೆಲಮಂಗಲ.ಶಾ.ಸಂ, 6೦, ಮಣ್ಣೆ. ಪು.ಸಂ. 75ರ. 
. ಎ.ಕ. ೨, ನೆಲಮಂಗಲ.ಶಾ.ಸಂ, 6೦, 61 ಮಣ್ಣೆ. ಪು.ಸಂ. 7ರ. 


. ಡಾ.ಸೂರ್ಯನಾಥ ಕಾಮತ್‌, ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ, ಪು.ಸಂ.38. 


. ಹಾ.ಮಾ.ನಾಯಕ (ಪ್ರ.ಸಂ) ಕರ್ನಾಟಕ ಕನ್ನಡ ವಿಷಯ ವಿಶ್ವಕೋಶ, ಮೈಸೂರು. 


ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಮೈ.ವಿ.ವಿ. 1979. ಪು.ಸಂ.437. 


. ಎ.ಕ.೨, ಕನಕಪುರ, ಶಾ,ಸಂ. 48, ಸಾತನೂರು. ಮುಸಂ.27೦. 
. ಎ.ಕ.೨, ಕನಕಪುರ, ಶಾಾಸಂ, 52 ಕುಂದೂರು ದೊಡ್ಡಿ. ಪಹು.ಸಂ.೭273. 


.ಎ.ಕ.೨, ಚ.ಪ. ಶಾ.ಸಂ, 15೨.ಹೊನ್ನಾಯಕನಹಳ್ಳ. ಪಹಮ.ಸಂ.343. 


55 


2೦. ಎ.ಕ.೨9. ಚ.ಪ. ಶಾ.ಸಂ. 134. ಮಳೂರು ಪಟ್ಟ. ಪು.ಸಂ.33೦. 

21. ಎ.ಕ.೨. ಚ.ಪ. ಶಾ.ಸಂ. 48. ಸಂತೇಮಾಗೇನಹಳ್ಳ. ಪು.ಸಂ.314. 

೨೦೨. ಬಾ.ರಾ. ಗೋಪಾಲ್‌(ಸಂ) ಎ.ಕ.7, ಮದ್ದೂರು. ಶಾ,ಸಂ೦,4೭,ಆತಕೂರು, ಪು.ಸಂ.2೭7. 
೨3. ಬಾ.ರಾ.ಗೋಪಾಲ್‌(ಸ೦)ಎ.ಕ.7, ಮದ್ದೂರು. ಶಾ,ಸಂ, 42,ಆತಕೂರು, ಹು.ಸಂ೦.೭2೦೭27. 


೨4. ಡಾ.ಎಂ.ಕೆ. ಮಂಜುನಾಥ್‌. ಚನ್ನಪಟ್ಟಣ ತಾಲ್ಲೂಕು, ಸಾಂಸ್ಕೃತಿಕ ಅಧ್ಯಯನ (ಪಿಎಚ್‌.ಡಿ. 
ಅಪ್ರಕಟಕತ ಪ್ರಬಂಧ-೭೦15) ಪು.ಸಂ.31. 


೨5. ಎ.ಕ. ೨, ಚ.ಪ. ಶಾ.ಸಂ 143. ಮಳೂರುಪಟ್ಟ-334. 

26. ಎಂ.ಎ.ಆರ್‌-1942, ಶಾಸನ ಸಂ.2. ಹು.ಸಂ.11. 

2೨7. ಎಂ.ಎ.ಆರ್‌-1942, ಶಾ. ಸಂ. 3.ಹು.ಸಂ.113. 

28. ಎ.ಕ.೨. ಹೊಸಕೋಟೆ, ಶಾ.ಸಂ. 11. ಕಮ್ಮಸಂದ್ರ. ಪು.ಸಂ.2೦4. 


2೨. ಬಾ.ರಾ. ಗೋಪಾಲ್‌ (ಸಂ) ಎ.ಕ, ೦5, ಅಟ.ನರಸೀಪುರಶಾ,ಸಂ,೭೭೦, ಕಲಅಯೂರು, 
ಪು.ಸಂ. 6೦೦2. 


3೦. ಡಾ.ಮುನಿರಾಚಪ್ಪ, ಮಾಗಡಿ ಸೀಮೆ ಇತಿಹಾಸ ಸಂಸ್ಕೃತಿ, ಹು.ಸೆಂ.23. 


31. ಬಾ.ರಾ. ಗೋಪಾಲ್‌ (ಸಂ) ಎ.ಕ.ರ, ಟ.ನರಸೀಪುರಶಾ.ಸಂ.೭೭2೦, ಕಲಅಯೂರು, ಪು.ಸಂ. 
60೦2. 


32. ಎ.ಕ. ೨. ಹೊಸಕೋಟೆ. ಶಾ.ಸಂ, 111. ಕಮ್ಮಸಂದ್ರ. ಪು.ಸಂ.2೦4. 
33. ಎ.ಕ. ೨, ಚ.ಪ. ಶಾ.ಸಂ, 47. ಮಾರೇನಹಳ್ಳಿ. ಪು.ಸಂ.313-314. 

34. ಎ.ಕೆ. ೨. ಚ.ಪ. ಶಾ.ಸಂ, 128.130.131.132. ಮಳೂರುಪಟ್ಟ. ಪು.ಸಂ.33೦2. 
35. ಎ.ಕ. ೨, ಚ.ಪ. ಶಾ.ಸಂ. 126. ಮಳೂರುಪಟ್ಟ. ಪು.ಸಂ.33೦. 

36. ಎ.ಕ. ೨, ಚ.ಪ. ಶಾ.ಸಂ, 42. ಹೊಂಗನೂರು. ಹು.ಸಂ.312. 

37. ಎ.ಕ. ೨. ಚ.ಪ. ಶಾ.ಸಂ, 132. ಮಳೂರುಪಟ್ಟಣ. ಪು.ಸಂ.33೦. 


38. ಎ.ಕ. ೨. ಚ.ಪ. ಶಾಸೆಂ., 47, ಮಾಗೇನಹಳ್ಳ. ಪಹು.ಸೆ೦.313-314. 


3೨. ಎ.ಕ. ೨, ಚ.ಪ. ಶಾಸಂ, ೨8, ಮಳೂರು, ಹು.ಸಂ.327. 


56 


4೦. ಎ.ಕ. 9, ಚ.ಪ.ಶಾ.ಸಂ.82.83,84.133. ಮಳೂರು. ಮಳೂರುಪಟ್ಟ 
ಪಹು.ಸಂ.148,14೨, 15೦,161. 


41. ಎ.ಕ. ೨, ಚ.ಪ. ಶಾ.ಸಂ, 42 ಹೊಂಗನೂರು, ಪು.ಸಂ.141. 

42. ಎಕ. ೨, ಚ.ಪ. ಶಾ.ಸಂ, 82,83 ಮಳೂರು, ಪು.ಸಂ.327. 

43. ಎಂ.ಎ.ಆರ್‌.194೦, ಶಾ.ಸಂ, 24, ಹು.ಸಂ.124. 

44. ಎಂ.ಎ.ಆರ್‌.1೨942-ಶಾ.ಸಂ, 14, ಪುಟ-11. 

4ರ. ಎಕ. ೨, ಚ.ಪ. ಶಾ. ಸಂ೦,85 ಮಳೂರು, ಪು.ಸಂ.327. 

46. ಎ.ಕ. ೨, ಚ.ಪ. ಶಾ.ಸಂ, 77 ಮಳೂರು, ಪು.ಸಂ.3೭26. 

47. ಬಾ.ರಾ.ಗೋಪಾಲ್‌(ಸ೦)ಎ.ಕ. ರ.ಟ.ನರಸೀಪುರ, ಶಾ.ಸಂ 1ರ1,ತಲಕಾಡು,ಪು.ಸಂ.ರರ8ಣ. 
48. ಡಾ.ಸೂರ್ಯನಾಥ್‌ ಕಾಮತ್‌, ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ, ಹು.ಸಂ.11. 
4೨. ಬೆಂಗಳೂರು ರೂರಲ್‌ ಗೆಜೆಟಿಯರ್‌, ಹು.ಸಂ.ರರ. 

ರಂ. ಬೆಂಗಳೂರು ರೂರಲ್‌ ಗೆಜೆಟಿಯರ್‌, ಪು.ಸಂ. ರರ. 

51. ಬೆಂಗಳೂರು ರೂರಲ್‌ ಗೆಜೆಟಯರ್‌, ಪು.ಸಂ.ರರ. 

ರವ. ಎ.ಕ.೨., ಕನಕಪುರ, ಶಾಸಂ, 23, ಬಾಳೇಪುರ, ೭264. 

53. ಎ.ಕ.೨, ಚ.ಪ. ಶಾ.ಸಂ 46, ಹೊಂಗನೂರು, 313. 

54. ಎ.ಕ.೨. ಚ.ಪ. ಶಾ.ಸಂ 137. ಮಳೂರುಪಟ್ಟ. 333. 

ರರ. ಎ.ಕ.೦೨, ಚ.ಪ. ಶಾ,ಸಂ, 78, ಮಳೂರು, 148. 

56. ಎ.ಕ.೨. ಮಾಗಡಿ, ಶಾಸಂ, 78. 

57. ಎ.ಕ.೨, ಕನಕಪುರ, ಶಾ।ಸಂ, 44, ಹಳೇಹುಗಿಸಕೊಪ್ಪ-27೦. 

ರಣ. ಎ.ಕ.೨, ಚ.ಪ. ಶಾ,ಸಂ, 84(ಎ) ಕೋಡಿಹಳ್ಳ-ಪು.ಸಂ. 2೨86. 

ರಲ. ಬೆಂಗಳೂರು ರೂರಲ್‌ ಗೆಜಟಯರ್‌, ರ6. 

6೦. ಎ.ಕ. ೨, ಕನಕಪುರ, ಶಾ.ಸಂ, 35, ನಲ್ಲಹಳ, ಪು.ಸಂ. 267. 


[3 


61. ಎ.ಕ.೨. ಚ.ಪ. ಶಾ.ಸಂ. 84(ಬ) ಕೋಡಿಹಳ್ಳ. ಪು.ಸಂ.೭86. 


57 


62. ಎ.ಕ.೨. ಚ.ಪ. ಶಾ.ಸಂ. 16೦ ಹೊನ್ನನಾಯಕನಹಳ್ಳ. ಪು.ಸಂ.166. 
63. ಎ.ಕ.೨, ಚ.ಪ. ಶಾ.ಸಂ, 64 ಇಗ್ದಲೂರು. ಪಹು.ಸೆಂ೦.32೦. 

64. ಎ.ಕ. ೨. ಕನಕಪುರ. ಶಾ.ಸಂ. 67. ಅಚ್ಚಾಲು. ಪು.ಸಂ.೭277. 

65. ಎ.ಕ. ೨. ಕನಕಪುರ, ಶಾ.ಸಂ.೭6, ಕೊಲಂಗೊಂಡಹಳ್ಳ. ಪು.ಸಂ.೭64. 
66. ಎ.ಕ.೨. ಚ.ಪ. ಶಾ,ಸಂ, 124, ಕುಡ್ಡೂರು, ಹು.ಸಂ.332. 

67. ಎ.ಕ. ೨. ಮಾಗಡಿ, ಶಾ.ಸಂ, ೨.ಉಡುವಣಗೆರೆ, ಪು.ಸಂ.1೦೦. 

68. ಎ.ಕ.೨9, ಚ.ಪ. ಶಾ.ಸಂ, 72, ಬೇವೂರು. ಹು.ಸಂ.324. 

6೨. ಎ.ಕ. ೨. ಕನಕಪುರ. ಶಾ.ಸಂ. 43.ಮಲ್ಲಹಳ್ಳಿ. ಪು.ಸಂ.27೦. 

70೦. ಎ.ಕ. ೨9, ಕನಕಪುರ. ಶಾ.ಸಂ, 87-ಕುಂದೂರು, ಪು. ಸಂ. 286. 
71. ಎ.ಕ.೨, ಚ.ಪ. ಶಾ.ಸಂ, 112. ಕುಡ್ಡೂರು, ಮು.ಸಂ.33೦. 

72. ಎ.ಕ. ೨. ಕನಕಪುರ. ಶಾ.ಸಂ. 8೦. ನಿಟ್ಟೂರು. ಪು.ಸಂ.೭283. 
73. ಎ.ಕ. ೨9. ಕನಕಪುರ. ಶಾ.ಸಂ. 71, ಹೊಸಹಳ್ಳ. ಪು.ಸಂ.೭79. 

74. ಎ.ಕ.೨, ಚ.ಪ. ಶಾ:ಸಂ, 38, ಹರೂರು, ಪು.ಸಂ.312. 

75. ಎಂ.ಎ.ಆರ್‌, 1942, ಶಾ.ಸಂ.೭6, ಪು.ಸಂ. 126. 

76. ಎ.ಕ. ೨. ಕನಕಪುರ, ಶಾ.ಸಂ, 13, ಚಿಕ್ಕಬೆಳ್ಜಗೆರೆ, ಪು.ಸಂ.26೦. 
77. ಎ.ಕ. ೨, ಕನಕಪುರ, ಶಾ.ಸಂ, 72, ಹಲೂರು, ಪು.ಸಂ.೭7೨. 

78. ಎ.ಕ. ೨, ಮಾಗಡಿ, ಶಾ.ಸಂ, 71, ಗೇರೂರು, ಪು.ಸಂ.127. 

79. ಎ.ಕ. ೨. ಕನಕಪುರ.ಶಾ.ಸಂ. 82.ನಿಟ್ಟೂರು.ಪು.ಸಂ 28ರ. 

8೦. ಎ.ಕ.೨, ಚ.ಪ. ಶಾ.ಸಂ, 57, ಯಲಯೂರು, ಪು.ಸಂ.3೦21. 


81. ಎ.ಕ. ೨, ಕನಕಪುರ, ಶಾ.ಸಂ, 77,78, ನಿಟ್ಟೂರು. ಹು.ಸಂ.13೦, ಹೊಂಗನೂರು 
ಪಹು.ಸಂ.45. 


8೦. ಎ.ಕ. ೨. ಅನುಬಂಧ ಸಂಪುಟ. ಚನ್ನಪಟ್ಟಣ, 183 


83. ಎ.ಕ. ೨. ಕನಕಪುರ, ಶಾ,ಸಂ, 64.ಕಬ್ದಾಳು. ಹಮು.ಸಂ.೭76. 


58 


84. ಎ.ಕ. ೨, ಕನಕಪುರ, ಶಾ.ಸಂ, ೭8, ಕೋಟೆಕೊಪ್ಪ, ಪು.ಸಂ.೭6ರ. 

8ರ. ಎ.ಕ. ೨. ಚ.ಪ. ಶಾ.ಸಂ. 183. ದೊಡ್ಡಗಂಗವಾಡಿ. ಪು.ಸಂ.35೦. 

86. ಎ.ಕ. ೨. ಕನಕಪುರ. ಶಾ.ಸಂ, 47.ನಾಯಕನಹಳ್ಳ. ಪು.ಸಂ.271. 

87. ಎ.ಕ. ೨. ಕನಕಪುರ, ಶಾ.ಸಂ. 76-ನಿಟ್ಟೂರು. ಪು.ಸಂ.281. 

88. ಎ.ಕ. ೨. ಕನಕಪುರ. ಶಾ.ಸಂ. 75, 79. ನಿಟ್ಟೂರು. ಪು.ಸಂ. 281, ೭8೦. 


8೨. ಎ.ಕ.೨, ಕನಕಪುರ, ಶಾ,ಸಂ, 411,81,7೦, ಮುಲ್ಲಹಳ್ಳಿ ದೇವರಹಳ್ಣ ನಿಟ್ಟೂರು. ಚಿಕ್ನ 
ಆಲನಹಳ್ಳಿ, ಹು.ಸಂ. ೨6೨,೦6೦, ೨84,278. 


೨೦. ಎ.ಕ. ೨, ಮಾಗಡಿ, ಶಾ.ಸಂ, 3೦, ಬನ್ನೂರು, ಪು.ಸಂ.14. 
೨1. ಎ.ಕ.೨. ಚ.ಪ. ಶಾಾಸಂ. 76, ಮಳೂರು, ಪು.ಸಂ.3೭6. 


೨೦೭. ಎ.ಕ. ೨. ಕನಕಪುರ, ಶಾ.ಸಂ, 37. ಮರಳೆಲ್ಬೇಕುಪ್ಪೆ. ಪು.ಸಂ.೭68. 


೨8. ಎ.ಕ. ೨, ಕನಕಪುರ, ಶಾ,ಸಂ,6,68,6೨,104,24,18, ಗನುಲಕೊಲ್ಟೆ. ಅಚ್ಚಾಲು. 
ತಂಗಣಿ, ಹೊಸದುರ್ಗ, ಚಿಕ್ಟಬಲ್ಲಗೆರೆ, 2೮೦,೭277,278,264,263,2೨4. 


೨4. ಎ.ಕ.೨. ಮಾಗಡಿ.ಶಾ.ಸಂ, 15,38.5೨, ಕಲ್ಲೂರು, ಗೆಜ್ಜೆಗಾರನ ಕೊಪ್ಪ, ಹುಲ್ಲೇನಹಳ್ಳ. 
108, 114,123. 


೨ರ. ಎ.ಕ.೨, ಚ.ಪ. ಶಾಾಸಂ, ೨8, ಮಳೂರು, ಪು.ಸಂ.328. 

೨6. ಎ.ಕ.೨, ಚ.ಪ. ಶಾ.ಸಂ, 71, ಬೇವೂರು, ಪು.ಸಂ.323. 

೨7. ಎ.ಕ. ೨, ಕನಕಪುರ, ಶಾಾಸ೦, 42.3೦, ಮುಲ್ಲಹಳ್ಳಿ. ಚಿಕ್ಕಕೊಪ್ಪ.. 2೨7೦, ೨66. 

೨8. ಡಾ.ಸೂರ್ಯನಾಥಕಾಮತ್‌, ಡಾ.ದೇವರಕೊಂಡಾರೆಡ್ಡಿ (ಸಂ) ಇತಿಹಾಸ ದರ್ಶನ, 
ಸಂಪುಟ, ೨, ಪು.ಸಂ. 30, 31, ವಸುಂಧರ ಫಿಲಯೋಜಾ, ವಿಜಯನಗರ ಸಾಮ್ರಾಜ್ಯ 
ಸ್ಥಾಪನೆ (ಕ.ಸಾ.ಪ). ಪು.ಸಂ. 4ರ. 

೨೦೨. ಎ.ಕ. ೨.ಮಾಗಡಿ, ಶಾ.ಸಂ, 13, ಮಾಡುಬಾಳಕು-10೦2. 

10೦. ಎ.ಕ. ೨, ಚ.ಪ. ಶಾ,ಸಂ, 18ದ, ಅಕ್ಲೂರು, ಹು.ಸಂ.35೦. 

101. ಡಾ.ಸೂರ್ಯನಾಥಕಾಮತ್‌, ಡಾ.ದೇವರಕೊಂಡಾರೆಡ್ಡಿ (ಸಂ): ಇತಿಹಾಸ ದರ್ಶನ, 
ಸಂಪುಟ,೨, ಪು.ಸಂ. 30,31 ವಸುಂಧರ ಫಿಲಯೋಜಾ., ವಿಜಯನಗರ ಸಾಮ್ರಾಜ್ಯ 


ಸ್ಥಾಪನೆ (ಕ.ಸಾ.ಪ). ಪು.ಸಂ.4ರ. 


102. ಎ.ಕ. ೨, ಕನಕಮರ, ಶಾಸಂ .4೦, ಎಡಮಾರನಹಳ್ಳ. ಪಹು.ಸಂ.೭6೦. 


59 


103. ಎ.ಕ. ೨, ಮಾಗಡಿ, ಶಾ.ಸಂ, ೭2೦, ಕಲ್ಕು, ಪು.ಸಂ.107. 

104. ಎ.ಕ. ೨. ಮಾಗಡಿ, ಶಾ,ಸಂ, 18, ಕಲ್ಕ, ಪು.ಸಂ.1೦6. 

105. ಎ.ಕ. ೨. ಚ.ಪ. ಶಾ.ಸಂ.16 ಅಜ್ಞೂರು. ಪು.ಸಂ.3೦ರ. 

106. ಎ.ಕ. ೨, ಕನಕಪುರ. ಶಾ,ಸಂ,೨3, ಮಲಗಲ.೭೨1. 

107. ಎ.ಕ. ೨. ಚ.ಪ. ಶಾಸಂ.63, ಇಗ್ಗಲೂರು.32೦. 

108. ಎ.ಕ. ೨. ಚ.ಪ. ಶಾ.ಸಂ,37, ಹರೂರು.31. 

10೨. ಎ.ಕ. ೨, ಕನಕಪುರ. ಶಾ,ಸಂ೦,೨7, ಆರಳಾಳು.21೦2. 

10. ಎ.ಕ. ೨9, ಕನಕಪುರ. ಶಾ,ಸಂ,2, ಹಳೇ ಅಗ್ರಹಾರ, ಪು.ಸಂ.೭58. 

11. ಎ.ಕ. ೨, ಕನಕಪುರ. ಶಾ.ಸಂ, 74, ಹರಿಹರ, ಪು.ಸಂ.೭681. 

12. ಎ.ಕ. ೨. ಚ.ಪ.ಶಾ.ಸಂ.148.58. ಮಳೂರು ಪಟ್ಟಣ. ಗರಕಹಳ್ಳ. ಪು.ಸಂ.355ರ.319. 


13. ಎ.ಕ. ೨, ಕನಕಪುರ. ಶಾಸಂ., 5೨. ರಾಮನಗರ ತಾಲೂಕನ ಸೋಮನಾಥಪುರ, 
ಪು.ಸಂ.೭7ರ. 


14. ಎ.ಕ.೨. ಚೆ.ಪ. ಶಾ,ಸಂ, 162,14೨. ಕುಕ್ಲೂರು. ಮಳೂರುಪಟ್ಟ, 344, 336. 
115. ಎ.ಕ. ೨. ಕನಕಪುರ. ಶಾ.ಸಂ. 65.ಕಬ್ದಾಕು. ಪು.ಸಂ.೭76. 

16. ಎ.ಕ. ೨, ಚ.ಪ. ಶಾ.ಸಂ,147, ಮಳೂರು-33ರ. 

17. ಎ.ಕ. ೨, ಅನುಬಂಧ, ಸಂಪುಟ, ಚನ್ನಪಟ್ಟಣ-2೦4. ಕೃಷ್ಣಾಪುರ. ಪಹು.ಸೆಂ.ರಂ. 
18. ಎ.ಕ.೨, ಚ.ಪ. ಶಾ.ಸಂ, ಶಾ,ಸಂ 16೨, ಮಾಕಳ, ಹು.ಸಂ.346. 

119. ಎ.ಕ.೨, ಚ.ಪ. ಶಾ.ಸಂಶಾ,ಸಂ 67, ಬೇವೂರು, ಪು.ಸಂ.346. 

120. ಎ.ಕ. ೨. ಕನಕಪುರ. ಶಾ,.ಸಂ 36, ಮರಳಳ್ಛೆಕುಪ್ಪೆ, ಪು.ಸಂ.೭67. 

121. ಎ.ಕ. ೨, ಕನಕಪುರ. ಶಾ.ಸಂ 101, ದ್ಯಾವೇಗೌಡನದೊಡ್ಡಿ. ಪು.ಸಂ.೭2೨4. 
122. ಡಾ.ಸೂರ್ಯನಾಥ ಕಾಮತ್‌. ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ, ಪು.ಸಂ.156. 


123. ಎ.ಕ.೨, ಚ.ಪ. ಶಾ.ಸಂ 158. ಚಿಕ್ಕಲೂರು, ಪಹು.ಸಂ.34೦. 


124. ಎ.ಕ. ೨. ಕನಕಪುರ. ಶಾ.ಸಂ ಆ, ಚಿಕ್ಷಮರಳವಾಡಿ, ಪು.ಸಂ.೭6೦,261. 


60 


125. ಎ.ಕ. ೨, ಚ.ಪ. ಶಾಸಂ ರಂ, ಕೋಡರಬಲಳ್ಟ, ಪಹು.ಸಂ.316. 
126. ಎ.ಕ. ೨. ಮಾಗಡಿ,ಶಾಾಸಂ.೭2೨೦, ಕಲ್ಯ, ಪಹು.ಸಂ.1೦8. 


127. ಎ.ಕ. ೨, ಚ.ಪ. ಶಾ,ಸಂ 156, ಹೊಟ್ಟಗನ ಹೊಸಹಳ, ಹು.ಸಂ೦.341. 
128. ಡಾ.ಆರ್‌.ಗೋಪಾಲ್‌, ವಿಜಯನಗರ ಅಧ್ಯಯನ, ಸಂಪುಟ-1೦, ಪು.ಸಂ. 30 


12೨. ಎ.ಕ. ೨, ಮಾಗಡಿ. ಶಾ.ಸಂ 68, ಅರಿಶಿನಕುಂಟಿ, ಪು.ಸಂ.1೭ರ. 
130. ಎ.ಕ. ೨, ಕನಕಪುರ. ಶಾ,ಸಂ 78, ಹರಿಹರ, ಹು.ಸಂ.2೭81. 
131. ಎ.ಕ. ೨. ಚ.ಪ. ಶಾ.ಸಂ 153, ಅಬ್ಲೂರು. ಪು.ಸಂ.337. 

132. ಎ.ಕ. ೨. ಚ.ಪ. ಶಾ.ಸಂ 173. ಕೋಟಹಳ್ಳಿ, ಪು.ಸಂ.3೦6. 
133. ಎ.ಕ. ೨. ಕನಕಪುರ.ಶಾ.ಸಂ.3. ಹಾರೋಹಳ್ಳ. ಪು.ಸಂ.೭೦5೨ 


134. ಎ.ಕ. ೨9. ಚ.ಪ. ಶಾಪಂ 5ಡಿ,1ರಂ೦.1ರದ, ಕೊಡಂಬಳ್ಳ. ಮಳೂರುಪಟ್ಟ, ಚಕ್ಕೆರೆ, 316. 
337, 341 


135. ಎ.ಕ. ೨. ಚ.ಪ. ಶಾ.ಸಂ 5೦.74, ಮೊಗ್ಣೇನಹಳ್ಳ. ಪು.ಸಂ.315, 325೮ 
136. ಎ.ಕ. ೨, ಮಾಗಡಿ. ಶಾ.ಸಂ 6೭2 ಸೋಲೂರು, ಪು.ಸಂ. 124. 
137. ಎ.ಕ. ೨, ಕನಕಪುರ. ಶಾ.ಸಂ 10, ಅಗ್ರಹಾರ, ಪು.ಸಂ.೭61. 
138. ಎ.ಕ. ೨. ಕನಕಪುರ. ಶಾ.ಸಂ 54. ಕೆಂಚೇನಹಳ್ಳಿ. ಪು.ಸಂ.೭73. 
139೨. ಎ.ಕ. ೨, ಮಾಗಡಿ. ಶಾ.ಸಂ 48, ಮರೂರು, ಹು.ಸಂ.11೨. 

140. ಎ.ಕ. ೨. ಮಾಗಡಿ. ಶಾ. ಸಂ 48, ಮಲ್ಲಸಂದ್ರ, ಪು.ಸಂ.123. 
141. ಎ.ಕ. ೨. ಚ.ಪ. ಶಾ.ಸಂ 33. ಚನ್ನಪಟ್ಟಣ ಕೋಟಿ, ಪು.ಸಂ.3೦೨. 
142. ಎ.ಕ.೨, ಚ.ಪ. ಶಾ.ಸಂ 186, ಮಳೂರು, ಪು.ಸಂ.3ರ1. 

143. ಎ.ಕ. ೨, ಮಾಗಡಿ. ಶಾ.ಸಂ ೭8, ಕಲ್ಕು, ಪು.ಸಂ.1೦. 

144. ಎ.ಕ. ೨, ಮಾಗಡಿ. ಶಾ.ಸಂ 17, ಕಲ್ಯ, ಪು.ಸಂ.1೦5. 

145. ಎ.ಕ. ೨, ಮಾಗಡಿ, ಶಾ.ಸಂ 74, ಬಾಣವಾಡಿ, ಪು.ಸಂ.12೦೨. 
146. ಎ.ಕೆ. ೨9, ಕನಕಪುರ. ಶಾ, ಸಂ ೭7 ಚಿಕ್ಕಮುಡದೇ, ಪು.ಸಂ.264. 


147. ಎ.ಕ. ೨, ಚ.ಪ. ಶಾ.ಸಂ, ೨೨, ಮಳೂರು, ಪು.ಸಂ. 3ರ. 


61 


148. ಎ.ಕ. ೨, ಮಾಗಡಿ. ಶಾ.ಸಂ,67 ವಂಭೋತ್ತನ ಕುಂಟಿ, ಮು.ಸಂ.12ರ. 


14೨. ಎಂ.ಎ.ಆರ್‌.1೨೭2ರ, ಶಾ.ಸಂ.ಆ. ಪು.ಸಂ.೨8. 


150೦. ಎ.ಕ.೨. ಮಾಗಡಿ. ಶಾ.ಸಂ,5,7, ಮಾಗಡಿ. ತಿರುಮಲೆ. ಪು.ಸಂ. ೨8, ೨೦. 


151. ಡಾ.ಮುನಿರಾಜಪ್ಪ. ಮಾಗಡಿ ಸೀಮೆ ಇತಿಹಾಸ ಸಂಸ್ಕೃತಿ. ಪು.ಸೆಂ.33. 


152. ಇತಿಹಾಸ ದರ್ಶನ. 1/1೨80, ಹು.ಸಂ.3೦. 
153. ಡಾ.ಸೂರ್ಯನಾಥ ಕಾಮತ್‌: ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ, ಹು.ಸಂ.೭231. 


154. ಎ.ಕ. ೨, ಮಾಗಡಿ. ಶಾ,ಸಂ,೭ರ, 24, ಕಲ್ಕು, ಪು.ಸಂ.10೦೨,1೦8. 

155. ಎ.ಕ. ೨. ಮಾಗಡಿ. ಶಾ.ಸಂ,1 ಮಾಗಡಿ, ಪು.ಸಂ.೨3. 

156. ಎ.ಕ. ೨, ಮಾಗಡಿ. ಶಾ.ಸಂ,35, ಮಾಗಡಿ, ಪು.ಸಂ.೭231. 

157. ಡಾ.ಸೂರ್ಯನಾಥ್‌ ಕಾಮತ್‌: ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ. ಪು.ಸಂ.೭231. 


158. ಎ.ಕ. ೨. ಮಾಗಡಿ. ಶಾ,ಸಂ,ರ,೭೨,3೦, ಮಾಗಡಿ, ಕೆಂಪಸಾಗರ, ಹಾಲಶೆಟ್ಷಹಳ್ಳ 
ಪು.ಸಂ. ೨8,11೦,111. 


15೨. ಎ.ಕ. ೨, ಮಾಗಡಿ. ಶಾ.ಸಂ,೦8, ತಿರುಮಲೆ, ಪು.ಸಂ.೨೨. 

16೦. ಎ.ಕ. ೨. ಮಾಗಡಿ. ಶಾ.ಸಂ.42. ಮಾಯನಾಯಕಹಳ್ಳ, ಪು.ಸಂ.115. 

161. ಎ.ಕ. ೨, ಮಾಗಡಿ. ಶಾ.ಸಂ,3, ಮಾಗಡಿ, ಪು.ಸಂ.೨ರ. 

162. ಮಂಜುನಾಥ, ಎಂ.ಕೆ. ಚಂದ್ರಶೇಖರ, ಚಿ: ಶಾಸನ ದೀವಿಗೆ, ಪು.ಸಂ.116. 

163. ಎ.ಕ. ೨9. ಅನುಬಂಧ ಸಂಪುಟ. ಚನ್ನಪಟ್ಟಣ-2೦4. ಕೃಷ್ಣಾಪುರ, ಪಹು.ಸಂ.5ಂ. 
164. ಎ.ಕ.೨, ಚ.ಪ. ಶಾ.ಸಂ,181, ಕೂಟಗಲ್ಲು, ಪು.ಸಂ. 349೨. 

165. ಎ.ಕ. ೨.ಚ.ಪ. ಶಾ.ಸಂ, 53, ಕೋಡಂಬಳ್ಳ. ಪು.ಸಂ. 316. 

166. ಎ.ಕ. ೨.ಚ.ಪ. ಶಾ,ಸಂ,155, ಚಕ್ಕರೆ, ಪು.ಸಂ. 32ರ. 

167. ಬಾ.ರಾ.ಗೋಪಾಲ್‌ (ಸಂ) ಎ.ಕ.7, ನಾಗಮಂಗಲ.4೦, ಹೊನ್ನಾವರ. ಹು.ಸಂ. 2ರ. 


168. ಬಾ.ರಾ.ಗೋಪಾಲ್‌ (ಸಂ) ಎ.ಕ.4, ಯಳಕಂದೂರು.೭2೦8, ಅಂಬಳೆ, ಹು.ಸಂ. 3೨3. 


16೨. ಬಾ.ರಾ.ಗೋಪಾಲ್‌ (ಸಂ) ಎ.ಕ.4, ಯಳಂದೂರು.17೨, ಗಾಣಿಗನೂರು, ಪು.ಸಂ 
377. 


17೦. ಬಾ.ರಾ.ಗೋಪಾಲ್‌ (ಸಂ) ಎ.ಕ.-7, ಮಂಡ್ಯ.೦8, ಮುತ್ತಗೆರೆ, ಪು.ಸಂ.21೦. 


171. ಎ.ಕ.೨. ಚ.ಪ. ಶಾ.ಸಂ,182, ದಶವಾರ, ಹು.ಸಂ.34೦. 


62 


172. ಮಂಜುನಾಥ ಎಂ.ಕೆ. ಚಂದಶೇಖರ ಚಿ, ಶಾಸನ ದೀವಿಗೆ, ಪು.ಸಂ.11. 
1738. ಎ.ಕ. ಮೈಸೂರು ಗ್ಯಾಸೆಟಿಯರ್‌, ಸಂಪಹುಟ.೭2, ಹು.ಸಂ.6೦2. 


174. ಬಾ.ರಾ.ಗೋಪಾಲ್‌ (ಸಂ) ಎ.ಕ.5. ಟ.ನರಸೀಪುರ. ಶಾ.ಸಂ,1೦3, ಮುಡುಕನಪುರ, 
ಪು.ಸಂ. 5೦1. 


175. ಬಾ.ರಾ.ಗೋಪಾಲ್‌ (ಸಂ) ಎ.ಕ.7, ಮದ್ದೂರು. ಶಾ.ಸಂ,31, ಹಸ್ಹಾವಿ. ಮ.ಸಂ.271. 
176. ಬಾ.ರಾ.ಗೋಪಾಲ್‌(ಸಂ) ಎ.ಕ.7,ನಾಗಮಂಗಲ,ಶಾ,ಸಂ,1, ನಾಗಮಂಗಲ, ಪು.ಸಂ.1೦. 
177. ಎ.ಕ. ೨9, ಕನಕಪುರ, ಶಾ.ಸಂ,1೦8, ಅಲ್ಲಾಕುಸಂದ್ರ, ಮು.ಸಂ.349. 

178. ಎ.ಕ.೨, ಚ.ಪ. ಶಾ.ಸಂ,182, ದಶವಾರ, ಪು.ಸಂ.34೦. 

17೨. ಎ.ಕ. ೨, ಕೃಷ್ಣರಾಜಪೇಟೆ. ಶಾ.ಸಂ೦,8೦, ನಾಗರಘಟ್ಟ. ಪಹು.ಸಂ.31೦೨. 

180೦. ಮಂಜುನಾಥ ಎಂ.ಕೆ. ಚಂದ್ರಶೇಖರ ಚಿ.ಶಾಸನ ದೀವಿಗೆ, ಮ.ಸಂ.123. 

181. ಎ.ಕ. ಮೈಸೂರು ಗೆಜೆಟಿಯರ್‌, ಸಂಪುಟ.2. ಪು.ಸಂ.6೦. 

182. ಎ.ಕ. ೨, ಬೆಂಗಳೂರು.83, ಬೇಗೂರು, ಪು.ಸಂ.3೦. 

183. ಬಾ.ರಾ.ಗೋಪಾಲ್‌(ಸಂ) ಎ.ಕ.7, ಮದ್ದೂರು. ಶಾ,ಸಂ೦,42, ಆತಕೂರು, ಪು.ಸಂ. 276. 


184. ಎ.ಕ. ೨, ಚ.ಪ. ಶಾಾಪಂ೦,47, ಸಂತೆ ಮಾಗೇನಹಳ್ಳ., ಪಹು.ಸಂ.313. 


ಪ 
185. ಎ.ಕ. ೨. ಚ.ಪ. ಶಾಾಸಂ,128, ಮಳೂರುಪಟ್ಟ, ಪಹು.ಸಂ.15ಲ. 


186. ಎ.ಕ. ೨. ಚ.ಪ. ಶಾ,ಸಂ,೨೭., ಮಳೂರು. ಹು.ಸಂ 153. 


u & 


187. ಎ.ಕ. ೨, ಚ.ಪ. ಶಾ.ಸಂ,38, ಹರೂರು, ಪು.ಸಂ.141. 
188. ಬಾ.ರಾ.ಗೋಪಾಲ್‌ (ಸಂ): ವಿಜಯನಗರ ಅಧ್ಯಯನ, ಸಂಪುಟ-೨, ಪು.ಸಂ.೭೦3 
18೨. ಎ.ಕ. ೨. ಚ.ಪ. ಶಾ.ಸಂ,1೨6, ಕೂಡ್ಲೂರು. ಪು.ಸಂ.47. 


19೦. ಎ.ಕ.೦೨, ಚ.ಪ. ಶಾ.ಸಂ.87,42 42. ಮಳೂರು. ಹೊಂಗನೂರು, ಹೊಂಗನೂರು, 
ಹು.ಸಂ. 188.176.176. 


191. ಎ.ಕ. ೨, ಚ.ಪ. ಶಾ.ಸಂ,1೦೨, ಕುಡ್ಡೂರು, ಪು.ಸಂ.194. 


192. ಎ.ಕ. ೨. ಕನಕಪುರಶಾ.ಸಂ.66.80,77 ಮತ್ತು 78.82. ಕಬ್ದಾಕು ಮತ್ತು ನಿಟ್ಟೂರು. 
ಪು.ಸಂ. 158,162,161,162. 


193. ಎ.ಕ. ೨. ಚ.ಪ. ಶಾ.ಸಂ,155, ಚಕ್ಕರೆ, ಪು.ಸಂ.೭೦6. 

194. ಎ.ಕ. ೨, ಚ.ಪ. ಶಾ,ಸಂ,65, ಯಲಯೂರು, ಪು.ಸಂ.3೦21. 
195. ಎ.ಕ. ೨9. ಕನಕನಹಳ್ಳಿ. ಶಾ.ಸಂ,72. ಹರೂರು. ಪು.ಸಂ.159. 
196. ಎ.ಕ. ೨. ಕನಕನಹಳ್ವ. ಶಾ.ಸಂ.6. ಗನುಲುಕೊಪ್ಪ, ಪು.ಸಂ.149. 


197. ಎ.ಕ. ೨, ಕನಕನಹಳ್ಳ. ಶಾ.ಸಂ,8, ಚಿಕ್ಷಮರಳವಾಡಿ, ಪಹು.ಸಂ.15೦. 


63 


198. ಎ.ಕ. ೨. ಕನಕನಹಳ್ಳಿ. ಶಾ.ಸಂ.1೦. ಅಗ್ರಹಾರ. ಪು.ಸಂ.15೦. 
19೨೨. ಎ.ಕ. ೨. ಕನಕನಹಳ್ಳ. ಶಾ.ಸಂ೦,೭23. ಬಳೇಪುರ. ಪು.ಸಂ.15೦2. 
2೨೦೦. ಎ.ಕ.೨, ಕನಕನಹಳ್ಳಿ. ಶಾ.ಸ೦,44.35, ಹಳೇ ಹುಣಸೇಕೊಪ್ಪ, ನಲ್ಲಹಳ್ಳಿ. ಪು.ಸಂ. 


[ae] 
155,154,97. 


2೦1. ಎ.ಕ.೨, ಕನಕನಹಳ್ಜ (43,42,41) ಶಾ.ಸಂ, 37, 68. 24, 4೦, ೨7, ಮಲ್ಲಹಳ್ಳ. 
ಮುರಲಭ್ಛೇಕುಫ್ರೆ. ಅಚ್ಚಾಲು. ಹೊಸದುರ್ಗ ಅರಲಾಲು, ಪು.ಸಂ. 154,1ರ8, 152, 167, 
166. 

2೨೦೦೨. ಎ.ಕ. ೨, ಕನಕನಹಳ್ಳ. ಶಾ,ಸಂ,39೨., ಮುರಲಭ್ಛೇಕುಪ್ರೆ, ಪು.ಸಂ. 154. 


2೦3. ಎ.ಕ. ೨. ಕನಕನಹಳ್ಳ. ಶಾ.ಸಂ.೦1. ಬೂಮ್ಮನಕೊಡು. ಪು.ಸಂ. 15೦. 

2೦4. ಎ.ಕ. ೨.ಕನಕನಹಳ್ಳಿ. ಶಾ.ಸಂ.31,32.2೨. ನಲ್ಲಹಳ್ಳ ಮತ್ತು ದೊಡ್ಡಕೊಪ್ಪ.ಪು.ಸಂ. 153. 
೨೦5. ಇತಿಹಾಸ ದರ್ಶನ, ಸಂಪುಟ.ಪಿ ಪಿ.ವಿ.ಕೃಷ್ಣಮೂರ್ತಿ, ಪು ಹು.ಸಂ. 28. 

2೦6. ಎ.ಕ. ೨. ಮಾಗಡಿ. ಶಾ.ಸಂ.81. ಬೈಚುಗುಪ್ಪೆ. ಪು.ಸಂ. 75. 

2೦7. ಎ.ಕ. ೨. ಚ.ಪ. ಶಾ.ಸಂ.7. ಹಾಗಲಹಳ್ಳ. ಪು.ಸಂ. 171. 

2೦8. ಎ.ಕ. ೨. ಚ.ಪ.೨೭, ಮಳೂರು, ಪು.ಸಂ. 327. 


೨೦೨. ಎ.ಕ. ೨, ಚಿ.ಪ. ಶಾ,ಸಂ,82,83,137,145, ಪು.ಸಂ. 148,14೨, 162.163. 


21೦. ಎ.ಕ. ೨. ಚ.ಪ. ಶಾ.ಸಂ,38, ಹರೂರು, ಪು.ಸಂ. 312. 

21. ಎ.ಕ. ೨. ಚ.ಪ. ಶಾ.ಸಂ.73, ಮಾಗೇನಹಳ್ಳ. ಪು.ಸಂ. 323. 

212. ಎ.ಕ. ೨. ಚ.ಪ.12, ಚೆನ್ನಮಾಡಹಳ್ಳ, ಪು.ಸಂ. 3೦3. 

213. ಎ.ಕ. ೨, ಚ.ಪ. ಶಾ,ಸಂ,178, ವಡವಟ್ಟ (ರಾಮನಗರ), ಹು.ಸಂ. 348. 
214. ಎ.ಕ. ೨, ಚ.ಪ. ಶಾ,ಸಂ,65, ಯಲಯೂರು, ಪು.ಸಂ. 3೦1. 

215. ಎ.ಕ. ೨. ಚ.ಪ. ಶಾ.ಸಂ.57., ಗರಕಹಳ್ಳ. ಪು.ಸಂ. 319. 

216. ಎ.ಕ. ೨. ಚ.ಪ. ಶಾ.ಸಂ.58. ಹೊನ್ನಹಳ್ಳಿ. ಪು.ಸಂ. 27ರ. 

217. ಎ.ಕ. ೨, ಚ.ಪ. ಶಾ.ಸಂ,16೨, ಮಾಕಳ, ಪು.ಸಂ. 346. 


64 


ಅಧ್ಯಾಯ-3 
ಶಾಸನೋಕ್ತ ದೇವಾಲಯಗಳು 


ದೇವಾಲಯಗಳು ಸಮಾಜದ ಅಭವೃಧ್ಧಿ ಹಾಗೂ ಪರಂಪರೆಯ ಸೂಚಕವಾಗಿದ್ದು. 
ದೇವಾಲಯಗಳ ನಿರ್ಮಾಣವು ಮೋಕ್ಷ ಸಾಧನೆಯ ದಾರಿಯಾಗಿತ್ತು ಎಂಬುದು ಪ್ರಾಚೀನ 
ಸಮಾಜದ ಜನರ ನಂಜಕೆಯಾಗಿತ್ತು. ಈ ರೀತಿಯಾಗಿ ದೇವಾಲಯಗಳ ನಿರ್ಮಾಣವು ಅಂದಿನ 
ಸಾಮಾಜಕ ಚಟುವಟಕೆಗಳ ಕೇಂದ್ರವೂ ಸಹ ಆಗಿತ್ತು. ಶಾಸನಗಳ ಸಹಾಯದಿಂದ ಪ್ರಾಚೀನ 
ದೇವಾಲಯಗಳ ಕಲ್ತ್ಪನಿಕೊಂಡಾಗ ಈಗಿನ ಚಿತ್ರಕ್ಕಿಂತ ಬಹು ಭನ್ನವಾದ ಚಿತ್ರವೊಂದು 
ಮೂಡುತ್ತದೆ. ಈಗಲೂ ದೇವಾಲಯಗಳು ಇದ್ದು ಇವುಗಳ ಸಾಮಾಜಕ, ಸಾಂಸ್ಕೃತಿಕವಾಗಿ 
ಪ್ರಾಮುಖ್ಯತೆ ಕಡಿಮೆಯಾಗಿವೆ.' ದೇವಾಲಯಗಳನ್ನು ಅಂದಿನ ಕಾಲದಲ್ಲ ಅರಸರು. 
ಮಾಂಡಲೀಕರು ಶ್ರೀಮಂತ ಧನಿಕರು ಕಟ್ಟನಿರುವುದು ಮತ್ತು ದಾನ ನೀಡಿರುವುದು ಅಲ್ಲದೇ 
ಪುನರುಜ್ಞೀವನಗೊಳಸಿರುವುದು ನಮಗೆ ಪ್ರಮುಖವಾಗಿ ಅಲ್ಲ ಹಾಕಿಸಿರುವ ಶಾಸನಗಳ 
ಮೂಲಕ ತಿಆಯಬರುತ್ತದೆ. ಈ ಶಾಸನಗಳು ಕೇವಲ ದೇವಾಲಯಗಳ ನಿರ್ಮಾಣದ 
ಕಾಲಮಾನ ರಾಜ್ಯದ ಹೆಸರನ್ನು ಉಲ್ಲೇಖಸಿರುವುದು ಮಾತ್ರವಲ್ಲದೇ ಇವು ಅಂದಿನ ಸಮಾಜದ 
ಧರ್ಮ, ಶಿಕ್ಷಣ, ಸಾಂಸ್ಕೃತಿಕ ಚಟುವಟಕೆಗಳು. ಆರ್ಥಿಕ ಮಾಹಿತಿಗಳನ್ನು ಸಹ ಒಳಗೊಂಡಿವೆ. 
ಹಾಗೂ ದೇವಾಲಯಗಳ ನಿರ್ಮಾಣವನ್ನು ಕೇವಲ ರಾಜ. ರಾಣಿ ಅಥವಾ ಮಂತ್ರಿಗಳಲ್ಲದೇ 
ಇವರ ಹೆಸರಿನಲ್ತ ಸ್ಥಳೀಯ ವಾಡಿನ ಗೌಡರು ಸೇನಬೋವರು., ಅಧಿಕಾರಿಗಳು ಸಹ 


ನಿರ್ಮಿಸಿದ್ದಾರೆ. 


ದೇವಾಲಯಗಳ ಆಡಳತ. ದಿನನಿತ್ಯದ ಅಂಗೆ, ರಂಗ ಭೋಗ ಕಾರ್ಯಗಳು 
(ಧಾರ್ಮಿಕ ಪೂಜಾ ಕಾರ್ಯ) ಅರ್ಚಕರ ಬರ್ಚುವೆಚ್ಚಗಳು. ದೇವಾಲಯದ ಸೇವಕರ ವೆಚ್ಚ. 
ಉತ್ತ್ಸವ, ಹಬ್ಗಹರಿದಿನಗಳು. ಜಾತ್ರೆ ರಥೋತ್ಸವಗಳು ವಿನ್ನು ಧಾರ್ಮಿಕ ಚಟುವಬಕೆಗಳು ಬಧ್ಣೆ 
ಶಾಸನಗಳಲ್ಲ ಉಲ್ಲೇಖವಿದೆ. ಹಾಗೂ ದೇವಾಲಯಗಳ ನ್ಥಕದಲ್ಲ ಅಗ್ರಹಾರ ನಿರ್ಮಾಣ ಮಾಡಿ 
ವಿದ್ಯಾಕೇಂದ್ರವಾಗಿಸಿ ಅದರ ನಿರ್ವಹಣಿಗಾಗಿ ಅನೇಕ ದಾನ ದತ್ತಿಗಳನ್ನು ನೀಡಿರುವುದನ್ನು 
ಶಾಸನಗಳು ಉಲ್ಲೇಖಸುತ್ತದೆ. ಈ ದಾನದತ್ತಿಗಳನ್ನು ಮಹಾರಾಜರು, ಗ್ರಾಮದ ಮುಖ್ಯಸ್ಥರು, 
ಮಂತ್ರಿಗಳು, ರಾಣಿಯರು, ಮತ್ತು ಅಧಿಕಾರಿಗಳು ಭೂದಾನ, ತೆರಿಗೆಗಳು, ಗ್ರಾಮಗಳ ದತ್ತಿ 
ನೀಡಿ ಅದರ ನಿರ್ವಹಣೆಗಾಗಿ ದೇವಾಲಯದಲ್ಲ ಆಡಳತ ಮಂಡಳ ಅಥವಾ ಸಮಿತಿಗಳ ರಚಿಸಿ 
ಕಾರ್ಯ ಚಟುವಟಕೆಗಳನ್ನು ಸುಗಮವಾಗಿ ನಿರ್ವಹಿಸುವಂತೆ ಜವಾಬ್ದಾರಿ ನೀಡಿರುವುದನು 


೩ 
ಶಾಸನಗಳಲ್ಲ ಕಾಣಬಹುದಾಗಿದೆ. ಅಲ್ಲದೇ ದೇವಾಲಯಗಳು ನ್ಯಾಯ ಕೇಂದ್ರವಾಗಿದ್ದು ಅಲ್ಲ 


[ae] 


65 


ವಿಧಿಸುತ್ತಿದ್ದ ದಂಡಗಳು ಸಹ ದೇವಾಲಯದ ಆದಾಯದ ಮೂಲವಾಗಿರುವುದನ್ನು 


ಶಾಸನಗಳಲ್ಪ ಉಲ್ಪೇಬವಿದೆ. 


ದೇವಾಲಯದ ಬೆಳವಣಿಗೆಯನ್ನು ಶಾಸನಗಳ ಮೂಲಕ ಗಮನಿಸಿದಾಗ ನಮಗೆ 
ಪ್ರಮುಖವಾಗಿ ಗೋಚರಿಸುವ ಅಂಶಗಳೆಂದರೆ ದೇವಾಲಯ ನಿರ್ಮಾಣಕ್ಷೆ ಕಾರಣ, ಯಾವ 
ವ್ಯಕ್ತಿಯ ಹೆಸರಿನಲ್ಲ ದೇವಾಲಯ ನಿರ್ಮಿಸಿದರು. ಅದರ ಆಡಳತವರ್ಗ, ಮಠಗಳು. 
ದೇವಾಲಯದ ಮುಖ್ಯಾಧಿಕಾರಿಯಾದ ಸ್ಥಾನಪತಿಯ ಕಾರ್ಯಗಳು, ವಿದ್ಯಾಕೇಂದ್ರ, 
ಹಬ್ದಹರಿದಿನಗಳು. ನ್ಯಾಯತೀರ್ಮಾನಗಳು, ತೆರಿಗೆ ದತ್ತಿಯ ಆರ್ಥಿಕ ವಿಚಾರಗಳು, ಜಾತಿಮತ 
ಪಂಥಗಳ ಕಟ್ಟುಪಾಡುಗಳ ಬದ್ದೆ ಹೆಚ್ಚು ಕೇಂದ್ರಿಕರಿಸುವುದರಿಂದ ನಮಗೆ ದೇವಾಲಯಗಳು 


ಪ್ರಾಚೀನ ಕಾಲದಲ್ಲ ಒಂದು ಪ್ರಮುಖ ಸಾಮಾಜಕ ಕೇಂದವಾಗಿತ್ತು ಎಂದು ತಿಅದು ಬರುತ್ತದೆ. 


ಈ ನಿಟ್ಣನಲ್ಲ ರಾಮನಗರ ಜಲ್ಲೆಯಾದ್ಯಾಂತ ಗಂಗರ ಕಾಲದಿಂದ ಹಿಡಿದು 
ಯಲಹಂಕನಾಡ ಪ್ರಭುಗಳವರೆಗೆ ಅನೇಕ ಶೈವ, ವೈಷ್ಣವ, ಜೈನ ದೇವಾಲಯಗಳು 
ನಿರ್ಮಾಣಗೊಂಡಿದೆ. ಅದರ ಜೊತೆಗೆ ಕಾಲಕಾಲಕ್ಷೆ ಅವು ಜರ್ಣೋದ್ದಾರಗೊಂಡಿದ್ದು ಇದನ್ನು 
ದೇವಾಲಯದ ವಾಸ್ತುಲಕ್ಷಣದಲ್ಲ ಗಮನಿಸಬಹುದಾಗಿದೆ. ಜರ್ಣೋದ್ದಾರಕ್ಕೆ ಮತ್ತು ದಾನದತ್ತಿ 
ಸಂಬಂಧಿಸಿದಂತೆ ಯಥೇಚ್ಛವಾಗಿ ಶಾಸನಗಳು ಪೂರಕ ಮಾಹಿತಿಯನ್ನು ನೀಡುತ್ತವೆ. 


ಕೂಡ್ಲೂರಿನ ಸ್ಲಾನರ ಬಸದಿ 


ಇದು ಪ್ರಸುತ್ತ ಕಂಡು ಬಂದಿಲ್ಲ. ಆದರೆ ಶ್ರೀರಾಮದೇವರ ದೇವಾಲಯದ ಅಡಿಗೆ ಮನೆ 
ಬಾಗಿಲ ಐಬಲಗಡೆಯಿರುವ ಶಾಸನವು ಗಂಗರ ಸಾಮಂತನಾಗಿದ್ದ ರಣಪಾರರಸ 
ಎಂಬುವವನನ್ನು ಉಲ್ಲೇಖಸಿ ಈತನ ಕಾಲದಲ್ಲ ಶ್ರೀಯಮ್ಮ, ಅಯ್ಯಪ್ಪ ಎಂಬುವವರು 
ಮೂಡಣದ ಬಸದಿಗೆ ತೋಟವನ್ನು ದಾನವಾಗಿ ಜಟ್ಟಂತಹ ವಿಷಯವನ್ನು ದಾಬಲಸಿದೆ.” 
ಅಲ್ಲದೇ ಇದರ ಬದ್ದೆ ಇದೇ ದೇವಾಲಯದ ಅಮ್ಮನವರ ಗುಡಿಯ ದಕ್ಷಿಣದ ಗೋಡೆಯಲ್ಪನ 
ಶಾಸನದಲ್ಲಿ ಕೋಟಪ್ಪಯ್ಯನ ಭಟ್ಟ ಅಜ್ಜ ಎಂಬುವವರು ಸ್ಹಾರನಬಸದಿಗೆ ಮೂಡಣ 
ಭೂಮಿಯನ್ನು ಕೊಟ್ಟ ಮತ್ತು ಅಯ್ಯಪ್ಪ ಎಂದು ಹೆಸರಿಸಿ ದಾನ ನೀಡಿದ ವಿವರವಿದೆ ಈ 
ರೀತಿಯಲ್ಲ ಇದು ಗಂಗರ ಕಾಲದ ಒಂಭತ್ತನೆಯ ಶತಮಾನದಲ್ಪದ್ದಂತಹ ಜೈನ ಬಐಸದಿಯಾಗಿ 
ಪ್ರಸಿದ್ದಿಯಾಗಿದ್ದು ಮುಂದೆ ಚೋಳರ, ಹೊಯ್ದಕರ, ವಿಜಯನಗರ ಕಾಲದ ಯಾವ 
ಶಾಸನಗಳಲ್ಲ ಇದರ ಉಲ್ಲೇಬವಿಲ್ಲದಿರುವುದವು ಇದು ಗಂಗರ ನಂತರ ಬಹುಬೇಗ ವಶಿಸಿರುವ 
ಸಾಧ್ಯತೆ ಕಂಡುಬರುತ್ತದೆ. 


66 


ದೊಡ್ತಮಳೂರಿನ ಚೆಲ್ಲಮ್ಮ ದೇವಾಲಯ 


ಇದು ಗಂಗರ ವಾಸ್ತುಶಿಲ್ಪದ ದೇವಾಲಯವಾಗಿದ್ದು ಇದರ ಬದ್ಗೆ ಮಳೂರಿನ 
ಕೈಲಾಸೇಶ್ವರ ದೇವಾಲಯದ ಉತ್ತರದ ತಳಪಾಯದ ಕಲ್ಲನ ಮೇಲನ ಕ್ರಿ.ಶ.1014ರ ತಮಿಳು 
ಶಾಸನವು ಚೋಳರ ರಾಜೇಂದ್ರ ಚೋಳನ ಅಳ್ವಕೆಯಲ್ಲ ಮುಡಿಗೊಂ೦ಡ ಚೋಳ ಮಂಡಲದ 
ಕೆರೆಯ ಹತ್ತಿರದ ದುರ್ಗಯಾರ್‌ (ಚೆಲ್ಲಮ್ಯ) ದೇವರಿಗೆ ಕೆರೆಯ ಹತ್ತಿರದ ಭೂಮಿಯನ್ನು ನೀಡಿ 
ವಾರ್ಷಿಕವಾಗಿ ಬಂದ ಭತ್ತವನ್ನು ದೇವರ ಪೂಜಾ ಕಾರ್ಯದ ದೀಪದ ಎಣ್ಣಿಗಾಗಿ ಮತ್ತು 
ಪೂಜಾರಿಗೆ ನೀಡಿದ ವಿವರವಿದೆ. ಹಾಗೂ ಇದನ್ನು ಮಳೂರ ಕರುಣಾಂಕರ ಅಶ್ರೀಯನ್‌ ಎಂಬ 
ಬಡಗಿಯೂ ಈ ದಾನ ಶಾಸನ ಹಾಕಿಸಿದನು." 


ಮಳೂರುಪಟ್ಟದ ಅರ್ಕೇಶ್ವರ ದೇವಾಲಯ 


ಈೇ ದೇವಾಲಯದ ಶಶಾನ್ಯದಲ್ಲ ಶಾಸನವಿದ್ದು. ಇದು ಕ್ರಿ.ಶ.೨ನೇ ಶತಮಾನದ್ದಾಗಿದೆ. 
ಇದು ಗಂಗರ ದೊರೆಯಾದ ಮಹಾರಾಜಾಧಿರಾಜ  ಕೋಳಾಳಕಮರದ ಪರಮೇಶ್ವರ. 
ನಂದಗಿರಿನಾಥ ಪೆರ್ಮಾಡಿ ಆಳ್ವಕೆ ನಡೆಸುತ್ತಿದ್ದ ಬದ್ದೆ ತಿಆಪಿದೆ5 ಪೆರ್ಮಾಡಿ ಎಂದೂ ಇಮ್ಮಡಿ 
ರಾಚಮಲ್ಲನ ಉಲ್ಲೇಬವಿದೆ. ಇದೇ ದೇವಾಲಯದ ಕಂಬದಲ್ಲ ಕ್ರಿ. ಶ.೨ನೇ ಶತಮಾನದ 
ಶಾಸನವಿದ್ದು ಇದು ಕಂಚಿಯಭಚ್ಛ ಹೊಗಳಕೆ ಮತ್ತು ನನ್ನಪುಯ್ಯ ಎಂಬುವವನು ಕೆಚ್ಚದೆಯ 
ಮತ್ತು ಉದಾರ ವ್ಯಕ್ತಿಯಾಗಿದ್ದು ಈತ ದಾನ ನೀಡಿರುವ ಬಣ್ಣೆ ತಿಆಸಿದೆ.” ಈ ಶಾಸನವು ಬಹಳ 
ತ್ರುಟತವಾಗಿದೆ. ಇದೇ ದೇವಾಲಯದ ಉತ್ತರದ ಹೊರ ತ್ತಿಯಲ್ಪ್ಲನ ಕ್ರಿ.ಶ.1015ರ ಶಾಸನ 
ರಾಜೇಂದ್ರ ಚೋಳನ ಕಾಲದ್ದಾಗಿದ್ದು ಇದರಲ್ಲ ತ್ರೈಲೋಕ್ಯ ಮಹಾದೇವಿ ಚತುರ್ವೇದಿ 
ಮಂಗಲದ ಭಾರದ್ದಜ ಗೋತ್ರದ ಎಚ್ಚಲಯನ್‌ ಮಗ ಮಾರಾಯನ್‌ ಮತ್ತು ಇತರ ಆರು 
ಜನರು ಸಮಿತಿಯು ಕಿಳಲ್ಕೆನಾಡಿನ ಮಣಲೂರಿನ ಭಾಗವಾದ ನಿಗಲ೯ ಚೋಳಕಳಪಮುರಂನ 
ಆರುಮೂಳೀಶ್ವರಂ ದೇವರಿಗೆ ಚನ್ನ ಮತ್ತು ತೆರಿಗೆ ರಹಿತವಾದ ದೇವದಾನ ಭೂಮಿಯನ್ನು 
ನೀಡಿದ ಬದ್ದೆ ತಿಆಸಿದೆ. ಹಾಗೂ ನಗಾರಿ ಅಥವಾ ವಾದ್ಯವನ್ನು ಭಾರಿಸುವವರಿಗೂ 
ಭೂಮಿಯನ್ನು ಕೊಣ್ಟರುವುದರ ಬಧ್ಣೆ ಹಾಗೂ ಈ ಶಾಸನವನ್ನು ಸಮಿತಿಯ ಮುಖಾಂತರ 
ಹಾಕಿಸಿದುದರ ಬಣ್ಣೆ ತಿಅಸುತ್ತದೆ.' ಅಲ್ಲದೇ ಇದೇ ದೇವಾಲಯದ ಉತ್ತರದ ಗೋಡೆಯ 
ಹೊರಭಾಗದಲ್ಲ ಹೋೊಯ್ದಳರ ಕಾಲದ ಕ್ರಿ.ಶ.15೦ರ ತಮಿಳು ಶಾಸನವು ಮರುದಾಂತಕ- 
ದೇವನ್‌ ಮಗ ಪಳ್ಣಪೆರಿಯಾನ್‌ನು ಒಂದು ಹೊನ್‌(ಹೊನ್ನಿನ) ಧೂಪಾರತಿಯ ಪಾತ್ರೆ ಮತ್ತು 
ಘಂಟಿಯನ್ನು ಆರುಮೊಳೀಶ್ವರ ದೇವರಿಗೆ ನೀಡಿದ ಬದ್ದೆ ತಮಿಳು ಶಾಸನ ತಿಆಸುತ್ತದೆ.” 


67 


ಹಾಗೆಯೇ ಈ ದೇವಾಲಯದ ಒಳ ಬಾಗಿಲಅನ ದಕ್ಷಿಣದ ಗೋಡೆಯಲ್ಲನ ಕ್ರಿ.ಶ.15೭2 ರ 
ಶಾಸನವು ಮೆರ್ಪಾಡಿಯ ಮುಖ್ಯುಪ್ನನಾದ ಮಲ್ಕೆಯಾಂಡನ್‌ ಎಂಬುವನು ಆರುಮೋಳೀಶ್ವರಂ 
ದೇವರಿಗೆ ರಾತ್ರಿ ನೈವೇಧ್ಯಕ್ಕೆ ಬೇಕಾದ ಅಕ್ಷಿಗಾಗಿ ಹಣವನ್ನು ಕೊಟ್ಟ ವಿವರವಿದೆ.5 ಅದೇ 
ಬಾಗಿಅನ ಉತ್ತರದ ಗೋಡೆಯಲ್ಲ ಕ್ರಿ.ಶ.15೨ರ ಹೊೋಯ್ದಳರ ಒಂದನೇ ನರಸಿಂಹನ ಆಳಜ್ವಕೆಯ 
ಕಾಲದಲ್ಲ ಮೆರ್ಪಾಡಿಯ ಮುಖ್ಯುನ್ನ ಮಲ್ಕೆಯಾಂಡನ್‌ ದೇವರ ನಂದಾದೀಪಕ್ನಾಗಿ ಮೂರು 
ಪೂನ್‌ (ಹೂಸ್ಸಿನ)ನ್ನು ದಾನ ಕೊಟ್ಟ ಬಣ್ಣೆ ತಿಆಸುತ್ತಿದೆ.” ಇದೇ ದೇವಾಲಯದ ಮತ್ತೊಂದು 
ತಮಿಳು ಶಾಸನವು ದೇವರ ನಿತ್ಯ ನೈವೇದ್ಯಕ್ಕೆ ಮೂವರು ಸ್ಥಾನಪತಿಗಳು ಅರವತ್ತು ಗದ್ಯಾಣ 
ಭೂಮಿಯನ್ನು ನೀಡಿದ ಬಣ್ಣೆ ತಿಆಪಿದೆ." 


ಮುಡ್ಡು ಪಾಳ್ಯ ಮತ್ತು ಉದುಕುಂಟಿ ಮೂಗಶಾಲೆ ದೇವಾಲಯ : ಈ ದೇವಾಲಯದ ಹತ್ತಿರದ 
ಶಾಸನವೂಂದರಲ್ಲ ಕ್ರಿ. ಪ೨೦೦ರಲ್ಲ ಕನ್ನರದೇವನ ಅಳ್ವಕೆಯ ಕಾಲದಲ್ಲ ನಗರ ಲೂಟ 
ಆಕ್ರಮಣದಲ್ಲ ಮಜಣ್ಣೆಯ 3೦೦ನಾಡ ಗಂಗಲ್ಲೆ ನೆಲಗಾವುಂಡನ ಮಗ ದಡಿಗನು 
ವೀರಾವೇಶದಿಂದ ಹೋರಾಡಿ ಸ್ರರ್ಗಷ್ಸನಾದನು. ಆತನ ನೆನಪಿಗಾಗಿ ದಡೀಗೇಶ್ವರ ದೇವಾಲಯ 
ನಿರ್ಮಾಣ ಮಾಡಿ ಅದಕ್ಕೆ ಭೂ ಧಾನ ನೀಡಿದ ಬೆ ಉಲ್ಲೇಖವಿದೆ.” ಈ ದೇವಾಲಯವನ್ನು 
ಗಂಗಾಚಾರಿ ಎಂಬ ವ್ಯಕ್ತಿ ನಿರ್ಮಿಸಿದ ಬಣ್ವೆ ತಿಆಸುತ್ತದೆ. ಈ ದಡಿಗೇಶ್ರರ ದೇವಾಲಯ ಈ 
ಪ್ರದೆಶದ ಸ್ಥಳಗಳಲ್ಲ ದೊರೆಯುವುದಿಲ್ಲ ಅದ್ದರಿಂದ ಎಲ್ಲಿದೇ ಎಂಬುದನ್ನು ಗುರುತಿಸುವುದು 
ಕಷ್ಟವಾಗಿದ್ದು ಇದು ಮಣೆಯ ದಡಿಗೇಶ್ವರ ದೇವಾಲಯಕ್ಕೆ ಈೇ ಶಾಸನದ ಮೂಲಕ ದಾನ 
ನೀಡಿರಬೇಕೆ೦ಂದು ತಿಆಯಬಹುದಾಗಿದೆ 


ಹೊಂಗನೂರಿನ ಶಿವಮಾರೇಶ್ವರ, ನಗರೇಶ್ವರ, ಕೋಟೆಯ ನೀತಿ ಮಾರ್ಗ್ಲೇಶ್ವರ ದೇವಾಲಯಗಳು: 


ಮಾಗೇನಹಳ್ಳಯ ಕೆರೆಯ ಪಶ್ಚಿಮದ ಕೋಡಿಯ ಬಳ ಕ್ರಿ. ಶ.೨೦7ರ ಶಾಸನವು 
ವಿಶ್ವರಾಜರ ಅಗ್ರಗಣ್ಯರಲ್ಲ ನೀತಿಶಾಸ್ತ್ರ ಪ್ರಕಾರ ಆಳುತ್ತಿದ್ದ ನೀತಿಮಾರ್ಗ ಪೆರ್ಮಾನಾಡಿಯ 
ಆಳ್ವಕೆಯ ಕಾಲದಲ್ಲ ಮುಮ್ಮಡಿ ಚಿಲ್ಲುಕದೇವನು ಪಿವಮಾರೇಶ್ವರ, ಜೆದ್ದರ. ನಗರೇಶ್ವರ ಹಾಗೂ 
ಕೋಟಿಯ ನೀತಿಮಾರ್ಗೇಶ್ವರ ದೇವಾಲಯಗಳ ಉಸ್ಪುವಾರಿ ಹೊಂದಿದ್ದನು. ಈ 
ದೇವಾಲಯಗಳಗೆ ದೊಡ್ಡ ಮತ್ತು ಸಣ್ಣ ಕೆರೆಯ ಮಿತಿಯಲ್ಲ "ಬತ್ತು ವತ್ತ” ಭೂಮಿಯನ್ನು 
ಧಾನ ನೀಡಿದ ಬಣ್ಣ ತಿಆಸುತ್ತದೆ. ಆದರೆ ಮಾಗೇನಹಳ್ಳಯಲ್ಲ ಈ ದೇವಾಲಯಗಳು 
ದೊರೆಯುವುದಿಲ್ಲ. ಬಹುಶಃ ಈ ಪರಿಸರಕ್ಕೆ ಸೇರುವ ಹೊಂಗನೂರಿನ ಹೊನ್ನಾಳೇಶ್ವರ, 
ಆರ್ಕೇಶ್ವರ ದೇವಾಲಯಗಳರಬೇಕು. 


68 


ಕುಡ್ಡೂರಿನ ಮಂಗಳೇಶ್ವರ ದೇವಾಲಯ: ಇದು ಈ ಜಲ್ಲೆಯ ಪ್ರಾಜೀನ ದೇವಾಲಯವಾಗಿದ್ದು 
ಗಂಗರ ಕಾಲದಲ್ಲ ನಿರ್ಮಿತವಾಗಿವೆ. ಹೊನ್ನಾಯಕನ ಹಳ್ಳಯ ಈಶಾನ್ಯದ ವೆಂಕಟರಮಣ 
ಶೆಟ್ಟಿಯ ಹೊಲದಲ್ಲ ದೊರೆಯುವ ಶಾಸನದಲ್ಲ ಕ್ರಿ.ಶ.1183 ರ ಹೊಯ್ದಳ ದೊರೆ ಇಮ್ಮಡಿ 
ಬಲ್ಲಾಳನ ಕಾಲದಲ್ಪನ ತಮಿಳು ಅಧಿಕಾರಿಗಳಾದ ಕಿಳಾಲಾರಿರಾಯ ವಾಜೀದೇವನ್‌ ಹಾಗೂ 
ಸೈನ್ಯಾಧಿಪತಿ ಆದಿಚ್ಚ್ಞಾಂಡನ್‌ ಎಂಬುವವರು ಪ್ರಮುಖ ದೇವರಾದ ಮಂಗಳೇಶ್ವರಂ ಅಲಿಯಾಸ್‌ 
ಬಲ್ಲಾಳೀಶ್ವರಂ ದೇವರಿಗೆ ವೀರ ಇಮ್ಮಡಿ ಬಲ್ಲಾಳನ ಸೇನಾಧಿಪತಿ ಸಮ್ಮುಖದಲ್ಲ ತೆರಿಗೆ ರಹಿತ 
ದೇವಧಾನವನ್ನು ಜೊತೆಗೆ ಶುದ್ಧ ನೀರನ್ನು ಧಾನ ಕೊಟ್ಟ ಬದ್ದೆ ತಿಆಸಿದೆ. ಹಾಗೂ ಇದನ್ನು 
ಬರೆದ ಓಜ ಮಾರಾಚಾರಿ ಎಂದಿದೆ.” ಅಲ್ಲದೇ ಹೊನ್ನಾಯಕನ ಹಳ್ಳಯನ್ನು ಕೂಡೂರಿನ 
ಮಂಗಳೇಶ್ವರ ದೇವರಿಗೆ ದೇವಧಾನ ಕೊಟ್ಟ ಬದ್ದೆ ಉಲ್ಪೇಣಐಸಿದೆ. ಹೋೊಯ್ದಳರ ಕಾಲದಲ್ಲ ಇದು 
ಪ್ರಾಮುಖ್ಯತೆಯನ್ನು ಪಡೆದಿದ್ದು ಇದನ್ನು ಬಲ್ಲಾಳೀಶ್ವರ ಎಂದು ಹೆಸರಿಸಿ ಬಲ್ಲಾಳನ 
ಪ್ರಾಮುಖ್ಯತೆಯನ್ನು ತಿಆಸುತ್ತದೆ. ಕೂಡ್ಲೂರಿನ ಮಂಗಳೇಶ್ವರ ದೇವಾಲಯದ ಉತ್ತರದ 
ತಕಪಾದದ ಕಲ್ಪನಲ್ಲ ಪಶ್ಚಿಮ ಕಡೆಯಲ್ಲ ಕ್ರಿ.ಶ.1೨2ರ ಶಾಸನದಲ್ಲ ಇಮ್ಮಡಿ ಬಲ್ಲಾಳನ ಸೇನಾ 
ಪತಿಯ ಮಗ ವಯುರ ಸರ್ವಕಾಅಕ ನಂದಾದೀಪದ ನಿರ್ವಹಣೆಗಾಗಿ ದಾನ ನೀಡಿದ ಬದ್ದೆ 


ತಿಆಸುತ್ತದೆ.” 


ಇದೇ ದೇವಾಲಯದ ಉತ್ತರ ತಳಕಪಾದದ ಕಲ್ಪನ ಮುಂದಿನ ಕೋಣಿಯಲ್ಲ 
ಕ್ರಿ.ಶ.1೭೦೦ರ ಶಾಸನವು ಮುಡಿಗೊಂಡ ಚೋಳ ಮಂಡಲದ ರಾಜೇಂದ್ರ ಚೋಳವಳನಾಡು 
ಕೀಳಲ್ಕೆನಾಡು. ರಾಜ ರಾಜ ಚತುರ್‌ವೇದಿ ಮಂಗಲಂ ಅಲಯಾಸ್‌ ಕೂಡ್ಲೂರು 
ಮಂಗಕೇಶ್ವರ ದೇವರಿಗೆ ಪುರುಷ ಮಾಣಿಕ್ಷ ಶೆಟ್ಞಯ ಮಗ ಮಾರೈ್ಯೈಯಾನ್‌ನು 3.5 ಪಣಂ 
(ಗದ್ಯ)ವನ್ನು ನಂದಾದೀಪದ ನಿರ್ವಹಣೆಗೆ ದಾನ ಕೊಟ್ಟ ಬಗ್ಗೆ ತಿಆಸಿದೆ.ನ ಇದೇ 
ದೇವಾಲಯದ 5ಪಶ್ಲಿಮ ತಳಕಪಾದ ಕಲ್ಪನಲ್ಲ ಕ್ರಿ.ಶ.123೦ ಶಾಸನ ಕಚ್ಚಾಕ್‌ನ ಮಗ 
ಮಣಿಯಾಂಡನ್‌ ಮಂಗಕೇಶ್ವರ ಆಆಅಯಾಸ್‌ ಬಲ್ಲಾಕಳೀಶ್ವರ ದೇವರಿಗೆ ನಂದಾದೀಪಕ್ಷಾಗಿ 
ಹಣವನ್ನು ನೀಡಿದ ಬಣ್ದೆ ತಿಆಸಿದೆ.'” ಹಾಗೆಯೇ ಉತ್ತರದ ಹೊರ ಗೋಡೆಯ ಅತ್ತಿಯ 
ತಕಪಾಯದ ಕಲ್ಪನ ಇದೇ ಕಾಲದ ಮತ್ತೊಂದು ಶಾಸನವು ಇಯ್ಯಾರು ಪಡುವಳನ್‌ ನಂದಾ 


ದೀಪಕ್ಸಾಗಿ 4 ಪಣಂ (ಗದ್ಯಾಣ)ನ್ನು ನೀಡಿದ ಬೆ ಉಲ್ಪೇಖಸಿದೆ.'” 


ಕೋಡಿಹಳ್ಳಿಯ ಬಸವೇಶ್ವರ ದೇವಾಲಯ: ಈ ದೇವಾಲಯ ಅಧುನಿಕವಾಗಿ ಮಾರ್ಪಾಡಾಗಿದೆ. 
ಇದರ ಬದ್ದೆ ಈ ದೇವಾಲಯದ ಗರುಡಸ್ತಂಭದಲ್ಲನ ಶಾಸನವು ಕ್ರಿ ಶ. 171 ರ ಹೂಯ್ದಳರ 
ನರಸಿಂಗರಾಯ ಆಳ್ವಕೆಯ ಕಾಲದ ಶಾಸನವಿದೆ ಅದರೆ ದೇವಾಲಯದ ಉಲ್ಲೇಬವಿಲ್ಲ”. 


69 


ಹಾಗೇಯೇ ಅದೇ ಜಾಗದಲ್ಲ ಕ್ರಿ.ಶ.1181ರ ಶಾಸನವಿದ್ದು ಪೂರ್ಣಪಾಠವಿಲ್ಲ. ಇದರಲ್ಲ 
ಮುಡಿಗೊಂಡ ಚೋಳಮಂಡಲದ ರಾಜೇಂದ್ರ ಚೋಳ ಒಳನಾಡ ಕೀಳಲ್ಕೆನಾಡ ಪೆರುವೆಡ 
ಕೊಟ್ಟ (ಕೋಡಿಹಳ್ಳಿ) ಅಧಿಕಾರಿ. ವ್ಯಾಪಾರಿಗಳ ಉಲ್ಲೇಖವಿದೆ". 


ಕೂಡ್ಲೂರಿನ ಚಂದ್ರಶೇಖರ ದೇವಾಲಯ : ಈ ದೇವಾಲಯ ಸ್ಥಾಪಿಸಿದ ಬಣ್ಣೆ ಮಂಗಳೇಶ್ವರ 
ದೇವಾಲಯದ ಉತ್ತರ ಕಡೆ ಹೊರ ಇತ್ತಿಯ ತಳಪಾಯದ ದಿಂಡುಕಲ್ಪ್ಲನ ಒಂದನೇ ಶಾಸನವು 
ಕ್ರಿ.ಶ.12೦೦ರಲ್ಲ ಚಂದ್ರಶೇಖರ ದೇವರನ್ನು ಪ್ರತಿಷ್ಠಾಪಿಸಿದ ಬಗ್ಗೆ ತಿಳಸುತ್ತದೆ."”' ಈ 
ದೇವಾಲಯವು ಮಂಗಳೇಶ್ವರ ದೇವಾಲಯದ ಮುಂದಿನ ಬಲಭಾಗದಲ್ಪದೆ. ಇದನ್ನು 
ಹೋೊಯ್ದಳರ ಕಾಲದಲ್ಲ ನಿರ್ಮಿಸಿರ ಬಹುದಾಗಿದೆ. 


ದೂಡ್ಡ ಮಳೂರಿನ ಕೈಲಾಸೇಶ್ವರ ದೇವಾಲಯ : ಈ ದೇವಾಲಯವನ್ನು ಗಂಗರ ಕಾಲದಲ್ಲ 
ನಿರ್ಮಿಸಿದ್ದರೂ ಅದರ ಉಲ್ಲೇಃತ ಶಾಸನಗಳು ದೊರೆಯುವುದಿಲ್ಲ. ನಂತರ ಚೋಳರ ಮತ್ತು 
ಹೊಯ್ದಕರ ಕಾಲದ ದಾನಗಳ ಬಣ್ಣೆ ಶಾಸನಗಳನ್ನು ಕಾಣಬಹುದಾಗಿದೆ. ಈ ದೇವಾಲಯದ 
ಉತ್ತರ  ಗೋಡೆಯಲ್ಲನ ಶಾಸನವು ಕ್ರಿ. ಶ.10೦೦ದಲ್ಲ ರಾಜೇಂದ್ರ (ಕೈಲಾಸೇಶ್ವರ) 
ದೇವಾಲಯದಲ್ಲ ಗಂಡಾರಾದಿತ್ತ ವಿಣ್ಣಗಾರ್‌ ದೇವರನ್ನು ಪ್ರತಿಷ್ಠಾಪಿಸಿದಾಗ ಈ ದೇವರಿಗೆ 
ಕೆಲವು ಭೂಮಿಯನ್ನು ಖರೀದಿಸಿ ತೆರಿಗೆ ವಿನಾಲಯುತಿಯೊಂದಿಗೆ ದತ್ತಿ ನೀಡಿರುವ ವಿಚಾರವನ್ನು 
ತಿಆಸುತ್ತದೆ.*”  ಅಲ್ಲನ ಮತ್ತೊಂದು ಕ್ರಿ.ಶ.11೦೦ ಶಾಸನವು ಕರಿಕ್ಷ್ಕ ಒಡೆಯರ್‌ ಎಂಬಾತ 
ಮಂಟಪ ಮಾಡಿಸಿದ ಕಾರಣ ಶಾಸನ ಹಾಕಿಸಿಲಾಗಿದೆ.”” ಇದೇ ದೇವಾಲಯದ ಉತ್ತರ 
ತಳಪಾಯದ ಕಲ್ಲನಲ್ಲ ಕ್ರಿ.ಪ.1014ರ ರಾಜೇಂದ್ರ ಚೋಳನ ಕಾಲದಲ್ಲ ಇವಯ್ದ ತೊಗ್ಯೆಯಕ್ಕರ 
ಮವಿತ್ತನ್‌ ಎಂಬುವವನು ಭೂಮಿಯನ್ನು ಕೊಂಡು ಸಭೆಯ ಸದಸ್ಯರಿಗೆ ನೀಡಿ ಇದನ್ನು ಶ್ರೀ 
ಕೈಲಾಸಂ ಉದಯ ಪರಮ್‌ ಪಿವಂನ ಮುಂದಿನ ನಂದಾದೀಪದ ಬರ್ಜಗಾಗಿ ನೀಡಿದನು. ಈ 
ಭೂಮಿಯ ತೆರಿಗೆ ವ್ಯಾಪರ ತೆರಿಗೆಗಳು ಸೂರ್ಯ ಚಂದ್ರರಿರುವವರವಿಗೂ ಶ್ವಾಶತವಾಗಿ 
ಸೇರಬೇಕೆಂದು ಉಲ್ಲೇಐಸಿದೆ. ಮತ್ತು ಈ ಶಾಸನದಲ್ಲ ಅಪ್ರಮೇಯ ದೇವರಿಗೂ ದಾನ 
ನೀಡಿದ ವಿವರದ ಉಲ್ಲೇಬವಿದೆ.*" ಇದೇ ದೇವಾಲಯದ ಪಶ್ಚಿಮ ತಳಪಾಯದ ಕಲ್ಪನಲ್ಲ 
ಕ್ರಿ.ಪ.1೦24ರ ಕಾಲದ ರಾಜೇಂದ್ರ ಸಿಂಹ ಚತುರ್‌ ವೇದಿ ಮಂಗಲದ ಸದಸ್ಯರು ಮಹಾಜನರು 
300೦ ಈುಳ ಭೂಮಿಯನ್ನು ಗ್ರಾಮದ ಪರಮ ಸ್ತಾಮಿಗಳಗೆ ನೀಡಿದ ಬದ್ದೆ ಹಾಗೂ ಭೂಮಿ 
ಮಾರಾಟದ ರಾಜಹಣದ ಉಲ್ಲೇಖವನ್ನು ಸಹ ಹೊಂದಿದೆ.” ಉತ್ತರ ಗೋಡೆಯ 
ಹಿಂಭಾಗದಲ್ಪ್ಲನ 1034ರ ಶಾಸನವು ರಾಜೇಂದ ಚೋಳನ ಸೇವಕನಾದ ಪಮುಅಯೂರಿನ 
ಮುಖ್ಯಸ್ಥ ವಿಂಗಳಕೂತ್ತನ್‌ ಎಂಬುವವನು ಆಡವಳ ರಾಜೇಂದ್ರ ಚೋಳ ಸಿಂಗರ್‌ 


70 


(ಕೈಲಾಸೇಶ್ವರ್‌) ಮತ್ತು ಆತನ ಪತ್ನಿ (ಪಾರ್ವತಿ) ಪ್ರತಿಷ್ಠಾಪಿಸಿ ಪೂಜಾಕಾರ್ಯಕ್ಷೆ ಬೇಕಾದ 
ಅಕ್ಕಿ, ತರಕಾರಿ, ತುಪ್ಪ. ಎಲೆ, ಅಡಿಕೆ ಮಹಾಜನರಿಗೆ ಜಿನ್ನ ಮತ್ತು ಭೂಮಿ, ಅದರ ತೆರಿಗೆಯನ್ನು 
ದತ್ತಿಬಟ್ಟ ವಿಚಾರ ಉಲ್ಪೇಖವಿದೆ.*” ಇದೇ ದೇವಾಲಯದ ಉತ್ತರ ಗೋಡೆಯಲ್ಲನ ಗರ್ಭಗೃಹದ 
ಸಮೀಪ ಕ್ರಿ.ಶ.10೦86ರ ಶಾಸನವು ಕುಲೊತ್ತುಂಗ ಜೋಳ ಕಾಲದ್ದಾಗಿದ್ದು ಪೆರಿಯ ಮಳವೊರಿನ 
( ದೊಡ್ಡ ಮಳೂರು) (ರಾಜೇಂದ್ರ ಸಿಂಹ ಚತುರ್‌ ವೇದಿ ಮಂಗಲಮ್‌), ಮಹಾಜನರು (ಸಮಿತಿ 
ಸದಸ್ಯರು) ರಾಜೇಂದ್ರ ಸಿಂಹ ಈಶ್ವರಮ್‌ ಉದಯ್‌ ಮಹಾದೇವರ ದೇವಾಲಯದಲ್ಲನ 
ಸಭೆಯಲ್ಲ ಭಾಗವಹಿಸಿ ಶುದ್ದವಾದ ನೀರು. ಅಂಗಡಿಗಳ ಮೇನ ಸಣ್ಣ ತೆರಿಗೆಯನ್ನು ದೇವರ 
ನಿತ್ಯ ನಂದಾದೀಪಕ್ಷಾಗಿ ದಾನ ಬಟ್ಟ ವಿಚಾರವಿದೆ. ಈ ಸಭೆಯ ಮೂಕ್ಲೂಡನ್‌ ಅರಸು 
ಆಲಅಯಾಸ್‌ ಧರ್ಮ ಪ್ರಿಯಸ್‌ ಕಲ್ಪನ ಮೇಲೆ ಬರೆಸಿದನು. ಇದನ್ನು ಬರೆದ ಒಜ 
ಅರ್‌ವಿಂದ್‌ಲೊಚ್ಚನನ್‌ ಚಂದ್ರಶೇಖರು ಆಅಯಾಸ್‌ ರಾಜೇಂದ್ರ ಚೋಳ ಕ್ಥಿಲಲೈೆ ನಟ್ಟ ಶ್ರೀ 
ಎಂದಿದೆ.*' ಉತ್ತರದ ತಳಪಾದಿ ಕಲ್ತ್ಪನಲ್ಲ ಕ್ರಿ.ಶ.113೨ರ ಹೊಯ್ದಕರ ಕಾಲದ ಶಾಸನವು 
ಮಳವೂರಿನ ಸಭೆ ಅಥವಾ ಸಮಿತಿಯುಂದ ಅಂಗಿಪ್ಟರಂನ ತಿರುವಂಗ ಮಾಳಭಟ್ಟ ಆಲಅಯಾಸ್‌ 
ಶ್ರೀ ರಂಗದಾಸ ಎಂಬುವನು ಕೈಲಾಸಂ ಒಡೆಯ ದೇವಾಲಯದ ಭೂಮಿಯನ್ನು 
ನಿರ್ವಹಿಸುತ್ತಿದ್ದ ಶಿಪ್ವಲೋಕಂ೦ ಒಡೆಯ ಮತ್ತು ದೇವ ಪಳ್ಳ ಎಂಬುವರ ಬಳ 1 
ಗಚ್ಚಾಣ(ಗದ್ಯಾಣ) ಠೇವಣಿಯುಟ್ಟು ಅದರಿಂದ ಬರುವ ಬಡ್ಡಿಯ ಹಣದಿಂದ ದೇವರ ಬೆಳಗಿನ 
ನೈವೈದ್ಯಕ್ಕೆ ವಿನಿಯೋಗಿಸುವುದು ಹಾಗೂ ಇಡದೇ ವ್ಯಕ್ತಿ ಒಂದು ಗಚ್ಞಾಣ (ಗದ್ಯಾಣ) ಮತ್ತು 5 
ಪಣಂನ್ನು ಠೇವಣಿಯಾಗಿಟ್ಟು ಅದರಲ್ಲ ಬರುವ ಬಡ್ಗಿಯಲ್ಲ ನಂದಾ ದೀಪದ ಕಾಯಕಕ್ಕೆ 
ಬಳಸುವುದು ಎಂದು ಇದನ್ನು ಸಭೆಯ ಶೈವರು. ಬ್ರಾಹ್ಮಣರು ಮತ್ತು ಮಹಾಜನರು 
ಸಮ್ಮುಖದಲ್ಲ ನೀಡಿರುವ ಉಲ್ಲೇಖವಿದೆ.” ದೇವಾಲಯದ ಗರ್ಭಗುಡಿಯ ಸಮೀಪದಲ್ಲ ಕ್ರಿ.ಶ 
163ರ ಹೊಯ್ದಕರ ಒಂದನೇ ನರಸಿಂಹದೇವನ ಕಾಲದ ಶಾಸನದಲ್ಲ ಮಹಾದೇವನ ಎಂಬಾತ 
10೦ ಕುಳ ಭೂಮಿಯನ್ನು ಚಿನ್ನದಿಂದ ಕೊಂಡು ಮಳವೂರಿನ ಶ್ರೀ.ಕೈಲಾಸಂ ಒಡೆಯರ್‌ 
ಮಹಾದೇವರ ನಿತ್ಯ ನಂದಾಕ್ಸಾಗಿ ದತ್ತಿಯನ್ನು ನೀಡಿದ ಮಾಹಿತಿಯುದೆ.*” ಉತ್ತರ ತಕಪಾಯದ 
ಕಲ್ಲನ ಮೇಲನ ಕ್ರಿ.ಶ.116೨ರಲ್ಲ ನಡುವಿಳ್‌ ನಾಡಿನ ಮುದಿಯೂರ್‌ ನ ಆವಡ್ಕೆಯಾಂಡಿ 
ಎಂಬುವನು ಮಳವೂರಿನ ಶ್ರೀ ಕೈಲಾಸ ಒಡೆಯರ್‌ ಮಹಾದೇವ ದೇವರ ಆರಾಧಕ 
ತಿಲ್ಫನಾಯಕನ್‌ ಭಟ್ಟ ಎಂಬುವನ ಬಳ 4 ಪಣಂವನ್ನು ಠೇವಣಿಯುಟ್ಟು ಬರುವ ತಿಂಗಳ 1 
ಪಾಗಮ್‌ ಬಡ್ಡಿಯ ಹಣವನ್ನು ದೇವರ ಸಂಜೆ ದೀಪಕ್ಸಾಗಿ ವಿನಿಯೋಗಿಸುವ ವಿಚಾರದ 
ಉಲ್ಲೇಖವಿದೆ.” ಹೊಯ್ದಳರ ಒಂದನೇ ನರಸಿಂಹನ ಕಾಲದ ಶಾಸನದಲ್ಲ ಕುತಾಂ್ಲದುಂ ದೇವರ 
ನೈವೇಧ್ಯಕ್ಷಾಗಿ ಭೂಧಾನದ ಉಲ್ಲೇಬವಿದೆ. ಈ ಕುತ್ತಾಂದುಂ ದೇವರು ಕೈಲಾಸೇಶ್ವರ ದೇವರು 


71 


ಇರಬೇಕೆಂದು ಈ ಶಾಸನ ಸಂಪಾದಕರು ತಿಸಿದ್ದಾರೆ.”' ಆದರೆ ಒಂದನೇ ನರಸಿಂಹನ 
ಕಾಲದಲ್ಲನ ಮೊದಲು ಶಾಸನದಲ್ಲ ಶ್ರೀ ಕೈಲಾಸಂದ ಒಡೆಯ ದೇವರ ಎಂದಿದೆ. ಈ 
ಶಾಸನದಲ್ಪನ ಕುತ್ತಾಂದುಂ೦ ದೇವರು ಬೇರೆ ಇರಬೇಕೆಂದು ತಿಳಆಯ ಬಹುದಾಗಿದೆ. ಇದೇ 
ಸಮಯದ ಮತ್ತೊಂದು ತಮಿಳು ಶಾಸನವು ಪಚ್ಞನ ಎಂಬಾತ ಕೈಲಾಸೇಶ್ವೇರ ದೇವರ 
ನಂದಾದೀಪಕ್ಕೆ 3 ಪೊನ್ನನ್ನು ಅದರಲ್ಲಿ ಬರುವ ಬಡ್ಡಿಯನ್ನು ಉಪಯೋಗಿಸುವಂತೆ ತಿಆಸಿರುವ 
ಉಲ್ಲೇಖವಿದೆ.” ಅದೇ ದೇವಾಲಯದ ಮಹಾದ್ವಾರದ ದಕ್ಷಿಣ ಪಾರ್ತದಲ್ಲ ಕ್ರಿ.ಶ.13೦7ರ 
ಹೊಯ್ದಕಳರ ಮೂರನೇ ಬಲ್ಲಾಕನ ಕಾಲದಲ್ಲ ರಾಜೇಂದ್ರ ಸಿಂಹ ಚತುರ್‌ ವೇದಿ ಮಂಗಲದ 
ಮಹಾಜನಗಳು ಹಾಗೂ ಮಹಾಪ್ರಧಾನ ಜಾತೆಯ ದಣ್ಣಾಯಕರ ಅವರ ಗಣಕುಮಾರ 
ಕೇಸಪ್ಪನೂ ಕೈಲಾಸೇಶ್ವರ ದೇವಾಯದ ಸ್ಥಾನಪತಿ ರಿಯಾಗಾಡೆ ಮಗ ಶ್ರೀ 
ಕೇತ್ರಿವಾಸವೊಡೆಯನು ದಾನ ನೀಡಿ ಅನುಭವಿಸುವ ವಿಚಾರವನ್ನು ಸಹ ಉಲ್ಲೇಐಸಿದೆ.್‌ ಈ 
ರೀತಿಯಲ್ಲ ಈ ದೇವಾಲಯಕ್ಕೆ ಚೋಳರ ಕಾಲದಲ್ಲ ಅತಿ ಹೆಚ್ಚು ದಾನ ದತ್ತಿಗಳನ್ನು ನೀಡಿರುವ 
ಮತ್ತು ಹೊಯ್ದಕರು ಸಹ ಅದನ್ನು ಪ್ರೊತ್ತಾಹಿಸಿ ದಾನ ನೀಡಿರುವ ಉಲ್ಲೇಖಗಳು ಕಂಡು 
ಬರುತ್ತವೆ. 


ದೊಡ್ಡ ಮಳೂರಿನ ಆದಿತ್ಯ ಅರ್ಕೇಶ್ವರ ದೇವಾಲಯ: ಇದು ಗಂಗರ ಕಾಲದ ನಿರ್ಮಾಣವಾಗಿರುವ 
ದೇವಾಲಯವಾಗಿದ್ದು ಇದನ್ನು ಅರ್ಕೇಶ್ವರ ದೇವಾಲಯವೆಂದು ಕರೆಯುತ್ತಾರೆ. ಇದರ 
ಹತ್ತಿರವಿರುವ ಗೋಪಾಲಕೃಷ್ಣ ದೇವಾಲಯದ ಮಹಾದ್ವಾರಕ್ಕೆ ದಕ್ಷಿಣ ಹೊರ ತ್ತಿಯಲ್ಲ 
ಕ್ರಿ.ಶ.10ನೇ ಶತಮಾನದ ಹಳಗನ್ನಡ ಶಾಸನವು ಆದಿತ್ಯ ದೇವಾಲಯ ಉಲ್ಲೇಖಸಿ, ದೇವರ 
ನೈವೇದ್ಯಕ್ಷಾಗಿ ಸೂಳೆಗೆರೆ, ಕುಡ್ಡೂಲುರು, ತೈಲೂರು. ಪಿರಿಯ ಮಳವೂರುಗಳ ಚತುಸ್ಲೀಮೆಯ 
ಭೂಮಿಯ ಧಾನದ ಉಲ್ಲೇಖಸಿದೆ.*" 


ಕೂಡಂಬಳ್ಳೀಯ ಮಳಲೇಶ್ವರ ದೇವಾಲಯ 


ಘಂ ದೇವಾಲಯಕ್ಕೆ ಸಂಬಂಧಿಸಿದಂತೆ ದೇವಾಲಯದ ದಕ್ಷಿಣ ತಕಭಾಗದ ಕಲ್ಪ್ಲನಲ್ಲ 
ಕ್ರಿ.ಶ.ಸು 10೦ರ ತಮಿಳು ಶಾಸನದಲ್ಲ ಮಣಲೇಶ್ವರ ದೇವಾಲಯಕ್ಕೆ ಸರ್ವಾಧಿಕಾರಿ ಛೆರ್‌ 
ನಾಂಡಿ-ನಾಯಕ್‌ ಅಅಯಾಸ್‌ ಛೇರ್‌ ಮಾನ್‌ -ಪೆರುಮಾಳ್‌ ದಾನ ನೀಡಿದ ಉಲ್ಲೇಬವಿದೆ.5” 
ಹಾಗೆಯೇ ಆಲೂರಿನ ರಾಜಜೀದಿಯಲ್ಪ್ಲನ ಶಾಸನವು ಕ್ರಿ.ಶ.149೨ ರಲ್ಲ ವಿಜಯನಗರದ 
ಇಮ್ಮಡಿ ನರಸಿಂಹ ರಾಯನ್‌ ಕಾರ್ಯಕರ್ತ ನರಸಣ್ಣ ನಾಯಕ ಒಡೆಯರ್‌ ಆಳುವಾಗ 
ಪೆನುಗೊಂಡಯ ಮುಮ್ಮಡಿ ದೇವನ ಮಕ್ಗಾಳಾದ ತಿಮ್ಮರಸರು ಹೊಯ್ದಕ ನಾಡಿನ ಚೆನ್ನಪಟ್ಟಣ 
ಸ್ಥಳದ ಸಿಗೆಯ ಗ್ರಾಮವನ್ನು ನಾಯಕನಿಗೆ ದಾನ ನೀಡಿದ ವಿವರವಿದೆ.” ಅದೇ 


72 


ದೇವಾಲಯದ ಬಾಗಿಅನ ದಕ್ಷಿಣ ಕಡೆಗೆ ಕ್ರಿ.ಶ.1534 ರ ಶಾಸನವು ಅಚ್ಚುತ ರಾಯನ 
ಆಳಜ್ವಕೆಯ ಕಾಲದಲ್ಲ ಮಳಲೇಶ್ವರ ದೇವರಿಗೆ ಪೆನುಗೊಂಡೆಯ ವಾರಾಣಾಸಿಯ ಸೂರಪ್ಪನ 
ಮಗ ಮದರಸನು ಭೂದಾನ ನೀಡಿದ ಬದ್ದೆ ತಿಆಸಿದೆ. ಇದರ ಪ್ರಕಾರ ಭಂಡಾರದ 
ತಿಮ್ಮಪ್ಪಯ್ಯನವರ ನಾಯಕತನಕ್ಷೆ ಸೇರುವ ಚೆನ್ನಪಟ್ಟಣ ರಾಜ್ಯದ ಕೋಡಂ೦ಬಳ್ಳಯ ಸೀಮೆಯ, 
ನಿಟ್ಟೂರು ಫಟವಿತ್ತಿಯ ಸ್ಥಳದ ಸರಗೂರು ಗ್ರಾಮವನ್ನು ಅಚ್ಯುತರಾಯ ಮಹಾರಾಯರಿಗೆ 
ಧರ್ಮವಾಗಲೇಂದು ಕೊಟ್ಟು ಅಂಗರಂಗೆ, ವೈಭವ. ತೇರು, ತಿರುನಾಳು, ತಿರುಪಣಿಿ, 
ಮಾಸೋತ್ಸವ ಪಲ್ಲಕಿ ಸೇವೆಗಆಗೆ ದಾನ ಕೊಟ್ಟ ಬದ್ಧೆ ಹಾಗೂ ದೇವಾಲಯ ಮುಖ್ಯ ಸ್ಥಾನಪತಿ 
ಚಂದ್ರಶೇಖರ ಎಂಬುವರಿಗೆ 10 ಕೊಳಗ ಹೊಲ ಬಂಡುಗ ಧಾನ ನೀಡಿದ ಬಣ್ದೆ ವಿವರವಿದೆ?” ಈ 
ದೇವಾಲಯ ಗಂಗರ ಕಾಲದಲ್ಲ ನಿರ್ಮಾಣವಾಗಿದ್ದರು ಇದನ್ನು ಚೋಳರ ಮಣಲೇಶ್ವರ ಎಂದು 
ವಿಜಯ ನಗರ ಕಾಲದಲ್ಲ ಮಳಲೇಶ್ರರ ಎಂದು ಕರೆಯುತ್ತಿದ್ದು ಇಂದೂ ಪ್ರಸುತ್ತವಾಗಿ 
ಮರಳೇಶ್ವರ ಎಂದು ಕರೆಯುತ್ತಿದ್ದಾರೆ. 


ನೆರಳೂರಿನ ವೈದ್ಯನಾಥೇಶ್ವರ ದೇವಾಲಯ: ಈ ದೇವಾಲಯದ ಬದ್ಗೆ ಡಾ.ಎಚ್‌.ಎಸ್‌ 
ಗೋಪಾಲರಾವ್‌ ಮತ್ತು ಸುರೇಶರವರ ಕ್ಷೇತ್ರ ಕಾರ್ಯದಲ್ಲ ಹೊಸ ಶಾಸನಗಳ ಶೋಧಿಸಿದ್ದಾರೆ 
ಇದರಲ್ಲನ ವೈದ್ಯನಾಥೇಶ್ವರ ದೇವಾಲಯದ ಮುಂದೆ ಇರುವ 13ನೇ ಶತಮಾನದ 
ವೀರಬಲ್ಲಾಳನ ಕಾಲದ ಶಾಸನದಲ್ಲ"್‌ ನೆವೆಲೂರ ವೈದ್ಯನಾಥೇಶ್ವರ ದೇವರಿಗೆ ದಾನ ನೀಡಿದ 
ಬದ್ದೆಯುದೆ. ಹಾಗೆಯೇ ಇನ್ನೊಂದು ಶಾಸನವು 1263ರ ಹೋಯ್ತಳರ ಸೋಮೇಶ್ವರನ 
ಕಾಲದ್ದಾಗಿದ್ದು ಇದರಲ್ಲೂ ಸಹ ವೈದ್ಯನಾಥೇಶ್ವರ ದೇವರ ಉಲ್ಲೇಖ್‌” ಕಾಣಬಹುದು. ಅದೇ 
ಸಾಅನ ಮೂರನೆಯ ಶಾಸನವು ಮಾಲಯುನಾಯಕ ಎಂಬ ಸ್ಥಳೀಯ ನಾಯಕನು ನೆವೆಲೂರು 
ಮತ್ತು ಮಂಜುನಾಥ ದೇವರಿಗೆ ಕೊಟ್ಟ ದಾನದ ಬದ್ದೆ ಉಲ್ಲೇಬಸಿದ್ದು ಇದು ಸಹ 13ನೇ 
ಶತಮಾನದ್ದಾಗಿದೆ."” ಈ ಮೇಅನ ಎರಡು ಶಾಸನಗಳಲ್ಲ ದೇವರಿಗೆ ನೈವೇದ್ಯಕ್ಲಾಗಿ ಭತ್ತದ 
ಭೂಮಿಯನ್ನು ನೀಡಿರುವುದನ್ನು ಶಾಸನಗಳು ಉಲ್ಲೇಬಸಿವೆ. 


ಬೇವೂರಿನ ಸಿದ್ದರಾಮೇಶ್ವರ: ಖೇವೂರಿನ ಕೆರೆಯ ಉತ್ತರ ಕಡೆಯ ಚಪ್ಪಡಿಯ ಶಾಸನದಲ್ಲ 
ಕ್ರಿ.ಶ.1272ರಲ್ತ ಹೋಯ್ದಕರ ದೊರೆ ವೀರ ನರಸಿಂಹನ ಮಾಂಡಲೀಕನಾದ ದಂಡವಳ 
ದೋಕಣ್ಣನ ಮಕ್ಕಳಾದ ಮಸಣಯ್ಯನಾಯಕನು ವೀರ ಘಂಟಿ ರಾಮನಾಥ ದೇವರಿಗೆ ದಾನದ 
ನೀಡಿದ ಬಣ್ಣೆ ಉಲ್ಲೇಜಸಿದೆ."' ಪ್ರಸ್ತುತ ಬೆಟ್ಟದ ಮೇಲೆ ಸಿದ್ದರಾಮೇಶ್ವರ ದೇವಾಲಯವಿದ್ದು ಇದೇ 
ದೇವಾಲಯವನ್ನು ಅಂದು ವೀರಘಂಟಿ ರಾಮನಾಥ ಎಂದು ಕರೆಯುತ್ತಿದ್ದರು ಎನ್ನಬಹುದಾಗಿದೆ. 


73 


ಅಲ್ಲದೇ ಈ ದೇವಾಲಯವು ಗಂಗರ ಕಾಲದಲ್ಲ ನಿರ್ಮಾಣವಾಗಿದ್ದು ಅನಂತರ 
ಜೀರ್ಣೋದ್ದಾರವಾಗಿರುವ ಲಕ್ಷಣಗಳನ್ನು ಕಾಣಬಹುದು. 


ಮಳೂರು ಪಟ್ಟಣ ನಾರಾಯಣಸ್ವಾಮಿ ದೇವಾಲಯ: ಇದು ಚೋಳರಿಂದ ನಿರ್ಮಾಣವಾದ 
ದೇವಾಲಯವಾಗಿದೆ. ನಾರಾಯಣಸ್ವಾಮಿ ದೇವಾಲಯದ ಉತ್ತರದ ಕಡೆಯ ಹೊರಭತಿಯಲ್ಪ್ಲನ 
ಕ್ರಿ.ಶ.10೦7ರ ಶಾಸನದಲ್ಲ ರಾಜರಾಜ ಚೋಳನ 23ನೇ ವರ್ಷದ ಅಆಳ್ವಕೆಯ ಕಾಲದಲ್ಲಿ 
ಗಂಗವಾಡಿಯ ಕಿಕಲ್ಕನಾಡಿನ ಚೋಳಾಮಹಾದೇವಿ ಚರ್ತುರ್ವೇದಿ ಮಂಗಲಂ ಆಅಯಾಸ್‌ 
ವಣ್ಣೂರ ಮಹಾಜನರ ಸಮ್ಮುಬದಲ್ಲ ಮಣಲೂರಿನ ಭಾಗವಾದ ನಿಗ ಚೋಳಪುರಂನ 
ಜಯಗೊಂಡ ಚೋಳ ವಿಣ್ಣಾಗರ್‌ ಆಳ್ಟಾರ್‌ ದೇವರ ಪ್ರತಿಷ್ಠಾಪಿಸಿ ತೆರಿಗೆ ರಹಿತ ಭೂಮಿ 
(ದೇವದಾನ) ಮತ್ತು ಪ್ರತಿನಿತ್ಯದ ನೈವೇದ್ಯಕ್ಸಾಗಿ 2 ನಾಆ ಅಕ್ಕಿಯನ್ನು ದೇವರಿಗೆ ನೀಡುವ ಬಗಣ್ಣೆ 
ಉಲ್ಪೇಐಸಿದೆ."* ಇದೇ ದೇವಾಲಯದ ಉತ್ತರ ಗೋಡೆಯಲ್ಪ್ಲನ ಇದೇ ಕಾಲಮಾನದ ಶಾಸನವು 
ಹುಂಗನೂರಿನ (ಹೊಂಗನೂರು) ತ್ರೈಲೋಕ್ಯ ಮಾಹದೇವಿ ಚತುರ್ವೇದಿ ಮಂಗಲ 
ಮಹಾಜನರು (ಸಭೆ ಸದ್ಯಸರು) ಜಯಗೊಂಡ ಚೋಳ ವಿಣ್ಣಾಗರ್‌ ಆಳ್ಟಾರ್‌ ದೇವರ 
ಪ್ರತಿಷ್ಠಾಪಿಸಿ ತೆರಿಗೆ ರಹಿತ ಭೂಮಿಯಲ್ಲ ಮತ್ತು 2 ನಾಆ ಅಳತೆಯ ಅಕ್ಕಿಯನ್ನು ಪ್ರತಿನಿತ್ಯ 
ನೈವೇದ್ಯಕ್ಕೆ ಅರ್ಪಿಸಿರುವುದನ್ನು ಉಲ್ಲೇಖಸಿ ಸಭೆಯ ಸದಸ್ಯರಾದ ದಿಪಾಕರಯ್ಯನ ಕನಟ್ಟನ 
ಹೆಸರುಗಳದೆ."” ಇದೇ ಕಾಲದ ಪಶ್ಲಿಮ ಗೋಡೆಯ ಶಾಸನವು ಪೆರಿಯ ಮಳವೂರಿನ 
ಸಭೆಜನರು (ಮಹಾಜನರು) ಈ ದೇವರಿಗೆ ಭೂದಾನ ನೀಡಿ ಅದರಲ್ಲ 2 ನಾಳ ಅಕ್ಕಿಯನ್ನು 
ದೇವರಿಗೆ ಅರ್ಪಿಸುವುದು ಎಂದು ಉಲೇಬಸಿದೆ.** ದಕ್ಷಿಣ ಕಡೆಯ ಹೊರಭತ್ತಿಯಲ್ಲನ 
ಕ್ರಿ.ಶ.1014 ರ ಶಾಸನವು ರಾಜೇಂದ್ರ ಚೋಳನ 8ನೇ ವರ್ಷದ ಅಳ್ವಕೆಯ ಕಾಲದಲ್ಲ 
ಮಣಲೂರಿನ ಜನರಾದ ಕೂತ್ತಾಯನ್‌ ಉತ್ತಾಮನ್‌ ಆಆಅಯಾಸ್‌ ಚೋಳಾ ವಿಚ್ಞಾದಿರ 
ಗಾಮುಂಡನ್‌. ಇಡವ ಗಾಮುಂಡನ ಹಾಗೂ ಇತರ ಮಣಲೂರಿನ ನಿವಾಸಿಗಳು ಈ ದೇವರಿಗೆ 
ಭೂಮಿಯನ್ನು ಮತ್ತು ಕೆರೆಯ ನೀರನ್ನು ವ್ಯವಸಾಯಕ್ಕೆ ಬಳಸುವ ಹಾಗೂ 5೦ ಕಲಂಜು ಚಿನ್ನ 
ನೀಡುವಷ್ಟು ಹೊಂದಿರುವವರು ಭೂಮಿಯ ಐಬಕಳಸುವ ಅಧಿಕಾರ ನೀಡಿದ ಬದ್ಗೆ 
ಉಲ್ಲೇಖಸುತ್ತದೆ."” ಉತ್ತರ ಗೋಡೆಯ ಕ್ರಿ.ಶ.1014ರ ಶಾಸನವು ವಣಲೂರಿನ ಸದಸ್ಯರಾದ 
ಕೌಶಿಕ ಗೋತ್ರದ ಸುಬ್ರಮಣಿಕ್ಟರ್‌ ಮಾವಿಟ್ಟನ್‌. ಆತ್ರೇಯ ಗೋತ್ರದ ಜನ್ನುಯಕರ 
ಮಾವಿಟ್ಟನ್‌.ವೆ್ಚರೋತ್ರದ ದಿವಾಕರ್ಫಂಯನ್‌ ಮತ್ತು ಇತರರು ಜಯಗೊಂಡ ಚೋಳಾ 
ವಿಣ್ಣಾಗರ್‌ ದೇವರ ಪೂಜಾರಿಗಳೊಂದಿಗೆ ಒಪ್ಪಂದ ಮೂಲಕ 32೦ ಕಲಂ ಭತ್ತವನ್ನು (ಅಳತೆ 
ಮರಕ್ಸಾಲ್‌) ದೇವರ ಭಂಡಾರದಿಂದ ಪಡೆದು ಅದಕ್ಕೆ ಬಡ್ಗಿಯಾಗಿ ವರ್ಷಕ್ಷೆ 3 ಕುರುಣಿ ( 
ಕಯುಗೆ ಮತ್ತು 6 ನಾ (ನಾವೆ)ದರದಂತೆ) 10೦ ಕಲಂ ಶುಚಿಯಾದ ಭತ್ತ, 5೦ ಕಲಂ 


74 


ಬಳಯ ಛತ್ರ ಮತ್ತು 5೦ ಕಲಂ ಕಪ್ಪು ಭತ್ತ ನೀಡುವುದು ಎಂದು ಚೋಳ ವಿಚ್ಞದಿರ್‌ 
ಗಾವುಂಡನ ಸೇವಕ ವೆಲ್ಲಯನ್‌ನ ಸಮ್ಮುಖದಲ್ಲ ತೀರ್ಮಾನಿಸಲಾಯಿತು." ಉತ್ತರದ ಕಡೆಯ 
ಹೊರಭತ್ತಿಯಲ್ಲನ ಕ್ರಿ.ಶ.103೦ರ ಶಾಸನವು ರಾಜೇಂದ್ರ ಚೋಳ ಆಳ್ವಕೆಯಲ್ಲ ಕುಡೂಲೂರಿನ 
ಮಹಾಜನರು (ಸಭೆ ಸದಸ್ಯರು) ಈ ದೇವಾಲಯಕ್ಕೆ ಭೂದಾನ ನೀಡಿ ಆದರಿಂದ ಬರುವ 
ಆದಾಯದಲ್ಲ ದೇವರ ಪ್ರತಿನಿತ್ಯ ನೈವೇದ್ಯಕ್ಕೆ ೭2 ನಾಳ ಮರಕ್ಗಾಲ್‌ ಅಳತೆಯನ್ನು 
ಕೊಡೆಬೇಕೆಂದು ತಿಳಸುತ್ತದೆ."' ಹಾಗೂ ಬಅಪೀಠವನ್ನು ಈ ದೇವರಿಗೆ ಅಲ್ಲಶೆಟ್ಣಯ ಮಗ 
ಚೌಡಶೆಟ್ಟಯು ಮಾಡಿಸಿದನೆಂದು ಈ ಶಾಸನ ತಿ೪ಸುತ್ತದೆ."” ಠ ದೇವಾಲಯವನ್ನು ಚೋಳರ 
ಕಾಲದಲ್ಲ ನಿರ್ಮಿಸಿ ಅನೇಕ ಗ್ರಾಮಗಳನ್ನು ದತ್ತಿ ನೀಡಿರುವುದನ್ನು ದಾಖಲಸಿದೆ. ಅಲ್ಲದೇ 
ಜಯಗೊಂಡ ಚೋಳ ವಿಣ್ಣಾಗರ್‌ ಆಳ್ಲಾರ್‌ ಎಂದು ಪ್ರಸಿದ್ಧ ಪಡೆದಿದ್ದ ಈೇ ದೇವಾಲಯ ಇಂದು 
ನಾರಾಯಣ ಸ್ವಾಮಿ ದೇವಾಲಯವೆಂದು ಕರೆಯಲಾಗುತ್ತದೆ. 


ಹೊಂಗನೂರಿನ ವೇಣುಗೋಪಾಲಕೃಷ್ಣ ದೇವಾಲಯ: ಇದು ಚೋಳರ ದೇವಾಲಯವಾಗಿದ್ದು 
ರಾಜೇಂದ್ರ ಚೋಳನ ಆಳಜ್ವಕೆಯ ಕಾಲದಲ್ಲ ಕೀಕಲ್ಕೆ ನಾಡಿನ ಪುಂಗನೂರಿನಲ್ಪ ಶ್ರೀಕೃಷ್ಣ ದೇವರ 
ನಿರ್ಮಿಸಿದ ಸಮಯದಲ್ಲ ದೇವರಿಗೆ 2 ಬಂಡುಗ ಭೂಮಿಯನ್ನು ದಾನವಾಗಿ ನೀಡಿದ 
ಮಾಹಿತಿಯ ಉಲ್ಲೇಖವಿದೆ." ಹೊಂಗನೂರಿನ ಕಸಜ ಗೋಪಾಲಕೃಷ್ಣ ದೇವಾಲಯದಲ್ಲಿ 
ಅಮ್ಮನವರ ಮುಂಭಾಗದಲ್ಲ ದಕ್ಷಿಣದ ಕಂಬದಲ್ಲ ಕ್ರಿ.ಶ.1013ರ ಶಾಸನದಲ್ಲ ರಾಜೇಂದ್ರ 
ಚೋಳನ 2ನೇ ವರ್ಷದ ಅಆಳ್ವಕೆಯಲ್ಲ ತೈಲೋಕ್ಕ ಮಾಹದೇವಿ ಚತುರ್ವೇದಿ ಮಂಗಲ 
ಆಲಅಯಾಸ್‌ ಪುಂಗನೂರಿನ ಸಮಿತಿ ಸದಸ್ಯರು ಕುನ್ನವ್ಯೆ ವಿಣ್ಣಾಗರ್‌ ಆಳ್ಸಾರ್‌ ದೇವರಿಗಾಗಿ 
ತೆರಿಗೆ ರಹಿತ ಭೂಮಿಯನ್ನು ದಾನ ನೀಡಿದ ಬಗ್ದೆ ಹಾಣೂ ಚೊಮಯ್ಯ ಸಿಯರ್‌ ಮಗನ 
ಪಲ್ಕಯನ್‌ ಹೆಂಡತಿ ಹೊನ್ನಕ್ಕನ್‌ ಮತ್ತು ಮಾಚಪ್ಯ ದೇವರಿಗೆ ಅಕ್ಕಿಯ ಬೆಳೆಯುವ 
ಭೂಮಿಯ ದಾನ ನೀಡಿದ ಬದ್ದೆ ತಿಆಸಿದೆ. ಇದೇ ಶಾಸನದಲ್ಲ ಚರವಣಿಯ ಬಾಲು 
ಎಂಬುವವರು ೨ ಕಲಂಜು ಚಿನ್ನದ ಭೂಮಿ ಬರೀದಿಸಿ ದಾನ ಸೀಡಿದ ಬಣ್ಣೆ ಉಲ್ಪೇಬವಿದೆ.”” 
ಅಲ್ಪನ ಮತ್ತೊಂದು ಕ್ರಿ.ಶ.1018ರ ಶಾಸನವು ರಾಜೇಂದ ಚೋಳನ 7 ನೇ ವರ್ಷದ ಕಾಲದಲ್ಲ 
ಈ ದೇವರಿಗೆ ದಾನ ನೀಡಿದ್ದನ್ನು ಉಲ್ಲೇಬಸಿದೆ.” 


ಚಿಕ್ಕಮಳೂರಿನ ವೇಣುಗೋಪಾಲಕೃಷ್ಣ ದೇವಾಲಯ: ಈ ದೇವಾಲಯದ ಕುರಿತು ಅನೇಕ 
ಶಾಸನಗಳಲ್ಲ ಉಲ್ಲೇಖವಿದ್ದು ಕ್ರಿ.ಶ.11೦೦ ಕಾಲದ 7 ಶಾಸನಗಳು ದೇವಾಲಯದಲ್ಲ ಕಂಬಗಳ 
ನಿರ್ಮಾಣ ಮಾಡಿದ ಬದ್ಗೆ ಉಲ್ಲೇಬಸಿದೆ. ಮುಂಭಾಗದ ಕಂಬವನ್ನು ತಿರುಮಾಯುಳಾಪುರದ 
ತಿರುವಿರುಡ ಪೆರುಮಾಳ.” ಉತ್ತರ ಕಡೆಯ ಕಂಬದಲ್ಲ ಕುನ್ನೂರಿನ ಸೂರ್ಯದೇವರ್‌," 


75 


ಮುಂಭಾಗದ ಕಂಬದಲ್ಲ ಒಡಲನ್‌ ಚೋಳನ್‌ ಮುತ್ತಿ ಪಿಲ್ಮ” ರಂಗ ಮಂಟಪದ ದಕ್ಷಿಣ ಕಡೆ 
ಮೇಲ್ಭಾಗದಲ್ಲ ಶಾಸನದಲ್ಲ  ತೊಲೆಯನ್ನು ತಿರುಮಾಲಯುಲಾಪುರದ  ತಿರುವಿರುಂಡ 
ಪೆರುಮಾಳ್‌,” ಅದೇ ಸ್ಥಳದ ಮತ್ತೊಂದು ತೊಲೆಯನ್ನು ಪುಂಗನೂರಿನ ರಾಯಪ್ಪ 
ಶೆಟ್ಟಿಯವರ ಮಗ ನೀಲಶೆಟ್ಟ.”” ಅದೇ ಸ್ಥಳದ ದಕ್ಷಿಣದ ಅಂಕಣದ ತೊಲೆಯನ್ನು ಇರುಗುಂಡಿ 
ಪುರಾಷೋತ್ತಮ್ಮನ.”' ಮತ್ತು ದಕ್ಷಿಣದ ಮುಂಭಾಗದಲ್ಪ್ಲನ ಕಂಭದಲ್ಲ ಪಾವೂರು ಸೋಮಣ್ಣ $೯ 
ಮಾಡಿಸಿದರ ಬದ್ಗೆ ಮಾಹಿತಿಯನ್ನು ಒದಗಿಸುತ್ತದೆ. ಮತ್ತು ಇದೇ ಕಾಲದ ಶಾಸನವೊಂದು 
ದೇವಾಲಯದ ನವರಂಗವನ್ನು ಮಳವೂರಿನ ಮನಸೆಕಾಲ್‌ ಒಡೆಯ ಮಗನಾದ ಸಿಂಗಣ್ಣನು 
ಮಾಡಿಸಿದರ ಬದ್ಧೆ ಮಾಹಿತಿಬುದೆ ಮತ್ತು ದೇವರನ್ನು ಮಳವೊರಿನ ಒಡೆಯ ಎಂದು 


ಉಲ್ಪೇಬಸಿದೆ.”” 


ಮಳೂರಿನ ಆಪ್ರಮೇಯ ಸ್ವಾಮಿ ದೇವಾಲಯ: ಇದು ಚೆನ್ನಪಟ್ಟಣದ ಚೋಳರ ಬಹು ಮುಖ್ಯವಾದ 
ದೇವಾಲಯವಾಗಿದೆ. ಕ್ರಿ.ಶ.10೦6ರ ಕಅಯೂರಿನ ಶಾಸನದಲ್ಲ ಚೋಳರ ರಾಜರಾಜಚೋಳನ 
ದಂಡನಾಯಕನ ಹೆಸರು ಅಪಮೇಯನ ಉಲ್ಲೇಖ ಕಂಡು ಬರುವುದರಿಂದ ಈತನು 
ಅಪ್ರಮೇಯ ಸ್ವಾಮಿ ದೇವಾಲಯ ನಿರ್ಮಾಣ ಮಾಡಿದನೆಂದು ಹೇಳಲಾಗುತ್ತದೆ.”” ಮಳೂರು 
ಗ್ರಾಮದ ಕೈಲಾಸಶ್ತೇರ ದೇವಾಲಯದ ಉತ್ತರದ ತಳಕಪಾದ ಕಲ್ಲನ ಕ್ರಿ.ಶ.1014ರ ರಾಜೇಂದ್ರ 
ಚೋಳನ ಅಆಳಜ್ವಕೆಯ ಕಾಲದಲ್ಲನ ಶಾಸನದಲ್ಲ ರಾಜೇಂದ್ರಸಿಂಹ ಚತುರ್‌ವೇದಿ ಮಂಗಲದ 
ಸಭಾದ ಮಹಾಜನರಿಂದ ಇವಯಕ್ಕೆ ತೊಣ್ಯಿಯ್‌ಕ್ಕಿರಮತ್ತನ್‌ ಎಂಬುವನು ಭೂಮಿಯನ್ನು 
ಖರೀದಿಸಿ ಅಪ್ರಮೇಯ ವಿಣ್ಣಾಗರ್‌ ಆಳ್ಪಾರ್‌ ದೇವರ ದಿನನಿತ್ಯದ ಪೂಜಾಕಾರ್ಯಕ್ಕೆ ಅಕ್ಕಿ 
ತುಪ್ಪಕ್ನಾಗಿ ದತ್ತಿ ಜಟ್ಟ ವಿಚಾರವಿದೆ."' ಇದೇ ದೇವಾಲಯದ ಉತ್ತರ ಗೋಡೆಯಲ್ಲನ 
ಕ್ರ.ಶ.101೨ರ ಶಾಸನವು ಮಳವೂರಿನ ಜನರು ಅಪ್ರಮೇಯ ದೇವರಿಗೆ ದಾನನೀಡಿದ ಬದ್ದೆ 
ಉಲ್ಪೇಖಸಿದೆ.” ಇದೇ ದೇವಾಲಯದ ದಕ್ಷಿಣದ ತಳಪಾದ ಕಲ್ಲನಲ್ಲ ಕ್ರಿ.ಶ.105೦ರ ಶಾಸನದಲ್ಲ 
ಅಪ್ರಮೇಯ ನಂಜಯಾರ್‌ ಎಂಬುವವರು 3 ಗದ್ಯಾಣವನ್ನು ಕೊಟ್ಟು ಅದರಲ್ಲ ಬರುವ 
ಬಡ್ಡಿಯಲ್ಲ ದೇವರ ನಂದಾ ದೀಪದ ಬರ್ಜಿಗೆ ಬಳಸುವಂತೆ ಉಲ್ಲೇಜಸಿದೆ.”” ಅಪ್ರಮೇಯ 
ಸ್ಹಾಮಿ ದೇವಾಲಯದ ಉತ್ತರ ತಳಪಾದ ಕಲ್ಲನಲ್ಲ ಕ್ರಿ.ಶ.1058ರ ಶಾಸನವು ಮಾಡಕ್ಕುಡಿ 
ದಾನಮುಟ್ಟ ಎಂಬಾತ ಅಪ್ರಮೇಯ ದೇವರಿಗೆ 5 ಪಣಂವನ್ನು ದತ್ತಿ ನೀಡಿ ಅದರಲ್ಲ ಬರುವ 
ಬಡ್ಡಿಬುಂದ ನಂದಾದೀಪದ ತಿಂಗಳ ಎಣ್ಣೆಯನ್ನು ಬರೀದಿಸುವಂತೆ ಮತ್ತು 
ಉಪಯೋಗಿಸುವಂತೆ ಉಲ್ಲೇಖಸಿದೆ.”" ಅಪ್ರಮೇಯ ಸ್ವಾಮೀದೇವಾಲಯದ ತಳಪಾದ ಕಲ್ತನಲ್ಲ 
ಕ್ರಿ.ಶ.137ರ ಶಾಸನದಲ್ಲ ವೆಂಗಿಪುರಂನ ತಿರುವ ರಂಗಮಳ ಭಟ್ಟನ ಪೆರಿಯ ಮಳವೂರಿನ 
ಅಪ್ರಮೇಯ ಪೆರುಮಾಳ್‌ ದೇವಾಲಯದ ನಂದಾದೀಪ ಮತ್ತು ನೈವೇದ್ಯಕ್ಸಾಗಿ 


76 


ಬೇಕಾಗಿರುವಷ್ಟು ಅಕ್ಕಿಯನ್ನು ದಾನಕೊಟ್ಟದ್ದರ ಬಣ್ಣೆ ಉಲ್ಲೇಐಸಿದೆ.”” ಕೈಲಾಸೇಶ್ವರ 
ದೇವಾಲಯದ ಗರ್ಭಗೃಹದ ದಕ್ಷಿಣ ತಕಪಾದದ ಕಲ್ತ್ಪನಲ್ಲನ ಕ್ರಿ.ಶ.176ರ ಶಾಸನವು ರಾಜೇಂದ್ರ 
ನಿಂಹ ಚತುರ್‌ವೇದಿ ಮಂಗಲ ಆಲಅಯಾಸ್‌ ಮಳವೂರಿನ ಮಹಾಜನರು ಸತ್ಯಾನಂದ ದೇವರ 
ಮಗ ನೀಲಕಂಠ ದೇವ ಎಂಬುವವನಿಗೆ ಭೂಮಿಯನ್ನು (ಕುಡಂಗ್ಯೈ) 130 ಗದ್ಯಾಣಕ್ಕೆ 
ಕೂಡುಗೆಯಾಗಿ ನೀಡುತ್ತಾರೆ. ಈ 130 ಗದ್ಯಾಣವನ್ನು ಹಣವನ್ನು ಪರಕೀಯರ (ರಜ್ಜಿಕ) ದಾಳ 
ಮಾಡಿದ ಸಂದರ್ಭದಲ್ಲ ಅಪ್ರಮೇಯ ಪೆರುಮಾಲ್‌ ದೇವರ ಆಭರಣಗಳನ್ನು ಹೂತಿಟ್ಟ 


ಜಾಗದಲ್ಲ ಇಟ್ಟಿದ್ದರು ಎಂದು ಉಲ್ಪೇಖಸಿದೆ.5್‌ 


ರಾಜೇಂದ ಚೋಳರ ಕಾಲದ ಶಾಸನದಲ್ಲ ನರಸಿಂಹ ಚತುರ್‌ ವೇದಿ ಮಂಗಲ 
(ಮದ್ದೂರು) ಮಹಾಜನರು ಅಪ್ರಮೇಯ ವಿಣ್ಣಗಾರ್‌ ದೇವರಿಗೆ ಪ್ರತಿನಿತ್ಯದ ನಂದಾದೀಪಕ್ಷಾಗಿ 
ಭೂದಾಗ ಮಾಡಿದ ಬಐಣ್ಣೆ ತಿಆಸಿದೆ."” ಮತ್ತೊಂದು ರಾಜೇಂದ್ರ ಚೋಳನ ಶಾಸನದಲ್ಲ 
ಅಪ್ರಮೇಯ ದೇವರಿಗೆ 40೦ ಕುಆಸ್‌ ಅಳತೆಯ ಭೂಮಿಯನ್ನು ದಾನ ಕೊಟ್ಟ ವಿವರವಿದೆ. ಈ 
ದೇವಾಲಯದ ಪಾತಾಳ ಮಂಟಪದಲ್ಲ ಮಹಾದ್ವಾರದ ಗಂಡು ಮತ್ತು ಹೆಣ್ಣಿನ ಪ್ರತಿಮೆಯಲ್ಲ 
ರಾಮದಾಸ, ಮಂಚಿಲಕ್ಷುಮಿ ಎಂಬ ಅಖತವಿದೆ.ನ” ಈ ಪಾತಾಳ ಮಂಟಪಗಳ ವಿಜಯನಗರ 
ಕಾಲದ ಲಕ್ಷಣಗಳವೆ ಆದ್ದರಿಂದ ಇದು ವಿಜಯನಗರ ಅರಸರ ಅಧೀನರಾಗಿದ್ದ ಚನ್ನಪಟ್ಟಣದ 
ಪಾಳೇಗಾರರ ಕಾಲದಿದರಬೇಕು. ಜಚೆನ್ನಪಟಣದ ರಲೆಸೇಷನಿನ ಪಶಿಮದ ಪಕದಲರುವ 

ದ A ONO ಹ ಕಣಾ 
ಕ್ರಿ.ಶ.1756ರ ಶಾಸನವು ಮೈಸೂರು ದಳವಾಲಯು ದೊಡ್ಡಯ್ಯನವರ ಪುತ್ರರಾದ ಕಳಲೆವೀರ 
ರಾಜ ಅರಸನ ಪುತ್ರರಾದ ನಂಜರಾಜ ಅರಸನ ಮನೆಯ ವಾರ್ತೆಗುರಿಕಾರ ವೀರಯ್ಯನು 
ಕೆರೆಕಟಿ ನಿರ್ಮಿಸಿಅದರ ಕೆಳಗಿನ ಕಟು ಕೊಡಿಗ್ಯೆ ಗದ್ದೆಯನ್ನು ಪ್ರೀ ಅಪ್ರಮೇಯ ಸ್ಪಾಮೀ 
ಟ ಟ ಎ J Ne] 

ದೇವರಿಗೆ ನೀಡಿದರ ಬಣ್ಣೆ ಉಲ್ಲೇಣವಿದೆ.”” ಅಲ್ಲದೇ ಉತ್ಸವ ವಿಗ್ರಹದ ಪೀಠದಲ್ಲನ 18ನೇ 
ಶತಮಾನ ತೆಲುಗು ಶಾಸನವಿದ್ದು ರಾಚಣ್ಣ ವರದಪ್ಪ ಎಂಬುವನು ಉತ್ತವ ಮೂರ್ತಿಯ 
ಮೂಡಿಸಿದ ಉಲ್ಲೇಬವಿದೆ.”' 


ಕೂಡ್ಡೂರಿನ ರಾಮದೇವಾಲಯ: ಇದು ಚೋಳರ ಕಾಲದಲ್ಲಿ ನಿರ್ಮಾಣವಾದ 
ದೇವಾಲಯವಾಗಿದ್ದು ಈ ದೇವಾಲಯದ ಬಗ್ಗೆ ರಾಮದೇವಾಲಯದ ದಕ್ಷಿಣದ ತಳಪಾದಿ 
ಕಲ್ಲನ ಕ್ರಿ.ಶ.1೭೦೦ರ ಶಾಸನವು ಸೂರ್ಯ ಶೌರಿ ಪಾಡಿನ ಶಿಷ್ಯನಾದ ಆಗಮ ತಿರುನಾರಾಯಣ 
ಭಟ್ಟ ಎಂಬುವನು ಮಣವಲ ರಾಮನ್‌ದೇವರ ಪ್ರತಿಷ್ಠಾಪಿಸಿದ ಬಣ್ಣೆಯುದೆ.”” ಇದೇ ಕಾಲದ 
ದಕ್ಷಿಣ ಗೋಡೆಯ ಶಾಸನವು ತಿರುಮಲ ಪಾಡಿರಾಜ ಪಿಂಹನು ಸದ್ದುಣರಾಮ ಪೆರುಮಳ 
ದೇವರ ಮಠಕ್ಕಾಗಿ ಭೂಮಿಯನ್ನು ದಾನ ನೀಡಿದ ಬಗಣ್ಣೆ ಉಲ್ಪೇಖವಿದೆ.”” ಇದೇ ದೇವಾಲಯ 


77 


ದಕ್ಷಿಣ ತಕಪಾದ ಕಲ್ಲನ ಕ್ರಿ.ಶ.1232ರ ಶಾಸನವು ಹೊಯ್ದಕರ ಇಮ್ಮಡಿ ನರಸಿಂಹ ದೇವರ 
ಆಳಜ್ವಕೆಯ ಕಾಲದ್ದಾಗಿದ್ದು ಇದರಲ್ಲ ಕೂಡೂಲೂರು ಮಹಾಜನರು ಈ ದೇವಾಲಯಕ್ಕೆ ಭೂದಾನ 
ನೀಡಿದ ವಿವರವಿದೆ.'" ಮತ್ತು ಇದೇ ದೇವಾಲಯದ ಅಡಿಗೆ ಮನೆಯ ಬಾಗಿಲ ಬಳಯ 
ಕ್ರಿ.ಶ.1828ರ ಶಾಸನವು ಕಾನಕನಗಳ (ಕನಕಪುರ) ವೆಂಕಟಲಕ್ಷ್ಮಿ ಎಂಬುವರು ಕೂಡ್ಲೂರು 
ಶ್ಯಾನಭೋಗ ಕಪನಿಪತ್ಯೆಯವರಿಂದ ಮತ್ತಿಕದ ತೆಂಗಿನ ತೋಟವನ್ನು ಶ್ರೀ ರಾಮಸ್ವಾಮೀ 
ದೇವರ ಮತ್ತು ರಾಮನ ಪಟ್ಟು ಉತ್ಸವದ ಬರ್ಜಗಾಗಿ ಉಪಯೋಗಿಸಲು ನೀಡಿದ ದಾನ 


ವಿವರದ ಉಲ್ಲೇಬಸಿದೆ.”್‌ 


ಮುಲ್ಲಹಳ್ಳಿಯ ಬಸವ ದೇವಾಲಯ: ಈ ದೇವಾಲಯದ ಬಳಯುರುವ ಶಾಸನವು ಕ್ರಿ ಪ13೦೦ರ 
ಹೊಯ್ದಳ ವೀರಬಲ್ಲಾಳ ಆಳಜ್ವಕೆಯ ಕಾಲದ್ದಾಗಿದೆ. ಇದರಲ್ಲ ಸೀಗಲನಾಡ ಆಳುತ್ತಿದ್ದ 
ಮಾರಗಾವುಡನು ಅಗರದ ಬ್ರಹ್ಮೇಶ್ವರ ದೇವರಿಗೆ ಹಲವು ತೆರಿಗೆ, ತಪ್ಪು. ತವಡಿ .ದಂಡವನ್ನು 
ಉಂಡಿಗೆ ನೀಡಿದ ಬಣ್ಣಿ ಉಲ್ಲೇಜಸಿದೆ'್‌. ಆದರೆ ಈ ದೇವಾಲಯದ ಬಣ್ವೆ ಉಲ್ಲೆಖಸಿಲ್ಲ ಆದರೂ 
ಸಹ ಈ ದೇವಾಲಯ ಈ ಕಾಲಫಘಟ್ಟದಲ್ಲಯೇ ನಿರ್ಮಾಣವಾಗಿರಬಹುದು ಎಂದು 


ಊಹಿಸಬಹುದು. 


ಕೆಮ್ಮಾಲು ಬಸವ ದೇವಾಲಯ: ಈ ದೇವಾಲಯದ ನೈರುತ್ಛದ ಧ್ವಜಸ್ತಂಭದಲ್ಲ ಕ್ರಿ.ಶ.13೦೦ರ 
ತಮಿಳ್‌ ಶಾಸನದಲ್ಲ ಕೆಲ್ಲರಾಮಂಡನ ಮಗ ಸೊಟ್ಟಗ ಗಾವುಂಡನು ಧಾನ ನೀಡಿದ ಬದ್ದೆಯುದೆ. 
ಆದರೆ ಈ ದೇವಾಲಯದ ಬಐಣ್ಣೆ ಉಲ್ಪೇಬವಿಲ್ಲ.'” ಅದರೂ ಶಾಸನವು ಧ್ವಜಸ್ತಂಭದಲ್ಲ 
ಕಂಡುಬಂದಿರುವುದರಿಂದ ಕ್ರಿ.ಶ.13೦೦ರಲ್ಲ ದೇವಾಲಯವಿತ್ತೆಂದೂ ತಿಳಯಬಹುದು. ಪ್ರಸ್ತುತ 
ಈ ದೇವಾಲಯ ಇರುವುದಿಲ್ಲ. 


ಭೈರಾಪಟ್ಟದ ಜನಾರ್ಧನ ಸ್ವಾಮಿ: ಶೇ ದೇವಾಲಯದಲ್ಲ ಜೋಳರ ಕಾಲದ ನಿರ್ಮಾಣದ 
ಲಕ್ಷಣಗಳದ್ದರೂ ಸಹ ಅದರ ಶಾಸನಗಳ ಆಧಾರಗಳಾದ ಆಣ್ಷಿಗೆರೆ ಗ್ರಾಮದ ಪೂರ್ವ 
ನರಸಿಂಹ ದೇವಾಲಯ ಉತ್ತರದಲ್ಲನ ಕ್ರಿ.ಶ.1514ರ ಶಾಸನದಲ್ಲ ಕೃಷ್ಣದೇವರಾಯನ ಆಜ್ವಕೆಯ 
ಕಾಲದಲ್ಲ ದೇವರಾಯಪಟ್ಟಣದ ತಿಮ್ಮ ಒಡೆಯರ್‌ ಮಗ ಕೆಂಚ ಸೋಮಣ್ಣ ಒಡೆಯನು 
ಭೈರವಪಟ್ಟದ ಜನಾಧ್ಧನ ಸ್ತಾಮಿ ದೇವರಿಗೆ ನರಸಿಂಹನಾಯಕರಿಗೆ ಪುಣ್ಯವಾಗಲೆಂದು ಮಕರ 
ಸಂಕ್ರಾಂತಿ ಕಾಲದಲ್ಲ ಅಣ್ಣಿಗೆರೆಗೆ ಪ್ರತಿನಾಮವಾಗಿ ಸೋಮಸಮುದ್ರವೆಂದು ಕರೆದು 
ಸಹಿರಂಣ್ಯೋದಕವಾಗಿ ದಾನ ನೀಡಿದ ಬಣ್ದೆಯುದೆ.”” ಈ ಜನಾರ್ಧನ ದೇವರು ವಿಜಯನಗರ 
ಕಾಲದಲ್ಲ ಪ್ರಾಮುಖ್ಯತೆ ಪಡೆದಿದ್ದು ಕಂಡು ಬರುತ್ತದೆ. 


78 


ಶ್ರೀಗಿರಿಪುರದ ಅಂಜನೇಯ ದೇವಾಲಯ : ಈ ದೇವಾಲಯದ ಬಣ್ಣಿ ಅದರ ಮುಂದಿನ 
ಶಾಸನವು ಕ್ರಿ.ಶ.137೦ರಲ್ಲ ದಕ್ಷಿಣ ವಾರಾಣಾಸಿ ಎಂಬ ಪ್ರಸಿದ್ದಿ ಪಡೆದ ಶಿವಗಂಗೆಯ 
ಕೈಲಾಸನಾಥ ದೇವರಿಗೆ ಶ್ರೀಗಿರಿಪುರ ದೇವ ಒಡೆಯರು ತಮ್ಮ ಮಗ ಮಾಯಾಘ್ರನವರ 
ಮಕ್ಕಳು ಕಲ್ಲಪುನವರ ತಮ್ಮ ವಿರಪ್ಪನವರಿಗೆ ಶ್ರೀಗಿರಿಸಮುದವನ್ನು ಪುರವಾಗಿ ಕಟ್ಟ ಕೊಟ್ಟು. 
ಇದರಲ್ಲ ಬರುವ ತೆರಿಗೆಯಲ್ಲ 5೦ ಹೂನ್ಸನ್ನು ದೇವರಿಗೆ ಅರ್ಪಿಸುವಂತೆ ಉಲ್ಪೆಬಸಿದೆ.”” ಆದರೆ 
ಇಲ್ಲನ ಅಂಜನೇಯ ದೇವಾಲಯ ಉಲ್ಲೇಬವಿಲ್ಲದಿದ್ದರೂ ಶ್ರೀಗಿರಿಪುರವನ್ನು ನಿರ್ಮಿಸಿದ ಬಧ್ಣೆ 


ತಿಆಸುತ್ತದೆ. 


ಕೃಷ್ಣಾಪುರದ (ಬೆಟ್ಟಹಳ್ಳಿ) ಅಂಕನಾಥೇಶ್ವರ ಅಥವಾ ಅಂಕಕಾರೇಶ್ವರ ದೇವಾಲಯ: ಇದು ಇಂದು 
ಪಾಳು ಜದ್ದಿರುವ ಕಠೇಶ್ವರ ದೇವಾಲಯವಾಗಿದೆ. ಈ ದೇವಾಲಯದ ಉತ್ತರ ತಳಪಾಯದ 
ಕಲ್ತ್ಪನಲ್ಲ ಕ್ರಿ.ಶ.112ರ ಹೊಯ್ದಳರ ವಿಷ್ಣುವರ್ಧನ ಆಳಜ್ವಕೆಯ ಕಾಲದಲ್ಪನ ಕೇಸಿಯಣ್ಣ ಹಾಗೂ 
ಭೂಮ್ಮಯ ಹೆದ್ದಡೆ ಎಂಬುವವರು  ಕೆಳಲೆನಾಡ ಬೆಟ್ಟಹಳ್ಳಿಯ ಅಂಕಕಾರೇಶ್ವರ ದೇವರಿಗೆ 
ನೀಡಿದ ದಾನದ ಬಣ್ಣಿ ಮಾಹಿತಿಲುದೆ.್‌” ಕೋಡಂಬಳ್ಜಯ ಕ್ರಿ.ಶ.1438ರ ವಿಜಯನಗರ ಪ್ರತಾಪ 
ದೇವರಾಯನ ಕಾಲದ ಶಾಸನದಲ್ಲ ಮಾಂಡಲೀಕನಾದ ಚಿಕ್ಕ ಪೆರುಮಾಳ್‌ ದೇವ ಒಡೆಯನು 
ಬೆಟ್ಟಹಳ್ಳಯ (ಕೃಷ್ಣಪುರ) ಅಂಕನಾಥ ದೇವರ ದೇವಾಲಯವನ್ನು ಜೀರ್ಣೋದ್ದಾರ ಮಾಡಿ 
ಗರ್ಭಗೃಹ. ಸುಬನಾಪಿ, ರಂಗಮಂಟಪ, ಪಿಖರಗಳ ನಿರ್ಮಿಸಿ ತನ್ನು ಅಣ್ಣಾ ತಿರುಮಲನಾಥ 
ಅರಸರ ಧರ್ಮದಲ್ಲಿ ನಿತ್ಯ ಹೆನ್ನೇರಡು ಜನ ಬ್ರಾಹ್ಮಣರಿಗೆ ಅನ್ನು ಸಂತರ್ಪಣಿಗೋಸ್ಥರ 
ತಿಮ್ಮಸಮುದ್ರದ ಕೆರೆಯ ಕೆಳಗೆ ಹತ್ತು ಬಂಡುಗ ಗದ್ದೆಯನ್ನು ಮತ್ತು ಬ್ರಾಹ್ಮಣರಿಗೆ ಕೆರೆಯ 
ಖಂಡುಗ ಗದ್ದೆಯನ್ನು ಅಲ್ಲದೇ ಅಂಕನಾಥ ದೇವರ ಪ್ರತಿನಿತ್ಯ ಅಮೃತ ಪಡಿಗೆ ಗದ್ದೆಯನ್ನು 
ಮತ್ತು ಹಾಗೂ ನಂದಾದೀಪಕ್ಕೆ ಆಯುಗುಳದ ಹೊಲವನ್ನು ದಾನ ನೀಡಿದ ವಿವರದ 
ಉಲ್ಲೇಬವಿದೆ.”' ಈ ದೇವಾಲಯ ಮೊದಲು ಅಂಕಕಾರೇಶ್ವರನಾಗಿದ್ದು ನಂತರ 
ಅಂಕನಾಥನೆಂದು ಇಂದು ಈಶ್ವರ ದೇವರೆಂದು ಕರೆಯುತ್ತಿರುವುದನ್ನು ಕಾಣಬಹುದು. 


ಮಳೂರುಪಟ್ಟದ ವರದರಾಜ ದೇವಾಲಯ: ದೇವಾಲಯದ ಸೋಪಾನದ ಕಲ್ಲನಲ್ಲ ಕ್ರಿ.ಶ. 18೦ರ 
ಕಾಲಮಾನದ ಶಾಸನವು ಹೊೋಯ್ದಕರ ದೊರೆ ವೀರ ಬಲ್ಲಾಳನ ಅಳ್ವಕೆ ಮತ್ತು ಅವರ 
ಜರುದಾವಳಗಳನ್ನು ಉಲ್ಲೇಖಸಿದೆ.”” ಆದರೆ ಶಾಸನದಲ್ಲ ದೇವಾಲಯದ ಮೂಲದೇವರ ಬಐಣ್ಣೆ 
ಮಾಹಿತಿ ದೊರೆಯುವುದಿಲ್ಲ. ಮುಖ್ಯ ಕಾರಣವೆಂದರೇ ಮುಂದಿನ ಶಾಸನ ಭಾಗ ಹೆಚ್ಚು 
ತ್ರುಟತವಾಗಿರುವುದರಿಂದ ದಾನದ ಉಲ್ಲೇಖ ವಿಷಯವಿಲ್ಲ. ಅದರೂ ಈ ದೇವಾಲಯವು 


79 


ಹೊಯ್ದಕಳರ ಕಾಲದಲ್ಲ ನಿರ್ಮಾಣವಾಗಿರಬಹುದು ಎಂಬುವುದಕ್ಕೆ ಅದರ ವರದರಾಜ 
ಮೂರ್ತಿಯ ಲಕ್ಷಣವು ಸಹ ಇದನ್ನು ಪುಷ್ಠಿಕರಿಸುತ್ತದೆ. 


ಹರೂರಿನ ಸೋಮೇಶ್ವರ ದೇವಾಲಯ: ಈ ದೇವಾಲಯದ ಬಗ್ಗೆ ಹರೂರು ಗ್ರಾಮದ ಉತ್ತರ 
ಕಡೆಯ ದ್ವಾರ ಬಾಗಿಲ ಹತ್ತಿರದ ಕ್ರಿ.ಶ.1೭6೦ರ ಹೊಯ್ದಳರ ದೊರೆ ಮೂರನೇ ನರಸಿಂಹನ 
ಕಾಲದ ಶಾಸನದಲ್ಲ ಆತನ ಮಂತ್ರಿ ಸರ್ವಾಧಿಕಾರಿ, ಸಮಸ್ತ ಸೇನಾಧಿಪತಿ ಆದ ಮುಳ್ಳುಳಾರ್‌ 
ದೇವರ್‌ ಎಂಬಾತ ಮುಡಿಗೊಂಡ ಚೋಳ ಮಂಡಲದ ರಾಜೇಂದ್ರ ಚೋಳಒಳನಾಡಿನ 
ಕೀಳಲ್ಕನಾಡ ರಾಜೇಂದ್ರ ಚತುರ್‌ ವೇದಿ ಮಂಗಲ ಅಲಅಯಾಸ್‌ ಮಳವೂರಿನ ಉತ್ತರದ 
ಪಾವೂರು (ಹರೂರು)ನ ಸೋಮೇಶ್ವರಂ ಒಡೆಯ ಮಹಾದೇವ ದೇವರ ದೇವಾಲಯ ನಿರ್ಮಿಸಿ 
ಅದಕ್ಕೆ ಪೂಜಾ ಪಾತ್ರೆಗಳು. ಧವಳ ಛತ್ರಾದಿ ರಾಜ ಚಿಹ್ನೆಗಳು ನಂದಾ ದೀಪಗಳು ಹಾಗೂ ಅಕ್ಕಿ 
ಗಂಧ ವಸ್ತುಗಳನ್ನು ಸೀಡಿದುದರ ಬಣ್ಣೆ ಉಲ್ಲೇಖಸಿದೆ.”್‌್‌ ಆದ್ದರಿಂದ ಈ ದೇವಾಲಯವು 
ಹೊಯ್ದಳರ ಕಾಲದಲ್ಲ ನಿರ್ಮಾಣವಾಗಿರುವುದು ಈ ಶಾಸನದಿಂದ ತಿಆಯುತ್ತದೆ. 


ಯಲಯೂರಿನ ಚೂಢನಾಥ (ಈಗಿನ ವೀರಭದ್ರ): ಯಲಯೂರು ಗ್ರಾಮದ ಪೂರ್ವ ಊರಿನ 
ಹೆಬ್ಬಾಗಿಲ ಬಳ ಉತ್ತರ ಕಡೆಯ ಕ್ರಿ.ಶ.1278ರ ಶಾಸನವು ಹೊಯ್ದಕರ ದೊರೆ 3ನೇ ನರಸಿಂಹನ 
ಕಾಲದ್ದಾಗಿದ್ದು ಆತನ ಮಹಾಪ್ರಧಾನ, ಕುಮಾರವರ ಚಿಕ್ಕ ಕೇತಯ ದಣ್ಣಾಯಕನ ಮತ್ತು 
ಪೂರ್ವಾದಿ ರಾಮನಾಯಕರು ಬಂದು ಹೊನ್ನಾವರದಲ್ಲ ಮೂಕ್ಷಾಂ ಹೊಡಿದ್ದಾಗ ಚೂಡನಾಥ 
ದೇವರಿಗೆ ಪ್ರಣಾಮ ಸಲ್ಲಸಿ ಬೆಳ್ಳಿಯ ಹರಿವಾಣವ ಮಾಡಿಸಿ ಪಟ್ಟವನ್ನು ಕಟ್ಟ ದೇವರಿಗೆ ಚಕ್ಕ 
ಗಂಗವಾಡಿ ನಾಡೋಳಗಣ  ದೇವದಾನದ  ಯಲೆವೂರು ಬಾಣತಿಹಳ್ಳಯ ನಾಡುಗಳ 
ತೆರಿಗೆಗಳನ್ನು ಕಳುಹಿಸಿ ಗದ್ಯಾಣ 3೦೦ಕ್ಕೆ ಕೇತಯ ದಣ್ಣಾಯಕರು ದೇವರ ಅಮೃತ ಪಡಿಗೆ 
ದಾರೆಯೆರೆದರು ಹಾಗೂ ನಿತ್ಯದ ಪೂಜೆಗಾಗಿ ಮಧ್ದದೆರೆ. ಹೊಗೆದರೆ ಎಂಬ ತೆರಿಗೆಗಳನ್ನು 
ನೀಡಿರುವುದು ಸಹ ಉಲ್ಲೇಬವಾಗಿದ್ದು ನಿತ್ಯದ ಮತ್ತು ವಾರ್ಷಿಕ ವೆಚ್ಚದ ಹಂಚಿಕೆಯ ಲೆಕ್ಕವನ್ನು 
ಸಹ ಕಾಣಬಹುದು." ಅದೇ ಬಾಗಿಲ ದಕ್ಷಿಣ ಕಡೆಯ ಕ್ರಿ.ಶ.12೭88ರ 3ನೇ ನರಸಿಂಹನ 
ಕಾಲದ ಶಾಸನದಲ್ಲ ಫಲವೂರ ಚುಂಚನಗವುಡನು ಶಿವರಾತ್ರಿಯ ದಿನದಂದು ಚೌವುಡನಾಥ 
ದೇವರಿಗೆ ಬಾಣರತ್ತನಹಳ್ಳಯ (ಈಗಿನ ಬಾಣತ್ತಹಳ್ಳ) ಮದ್ಗದೆರೆ, ಹೊಗೆದೆರೆ ಲವಣ, 
ಪಂಚಕಾರುಕ, ಕಳುಕ್ಕೆ. ಬಂಣ. (ಬಣ್ಣ) ಮೂಲು ಕರ್ಬುನದಳ ಮಿಳಹೆನೆಯಕುಳ ತೆರಿಗಳನ್ನು 
ದೇವರ ಅಮೃತ ಪಡಿಗೆ ನೀಡಿದ ಉಲ್ಪೇಬವಿದೆ,55 ಈ ಶಾಸನಗಳಂತೆ ಈ ದೇವರು ಚೂಡನಾಥ 
ಮತ್ತು ಚೌಡನಾಥ ಎಂದು ಪ್ರಸಿದ್ದಯಾಗಿದ್ದು ಇಂದು ವೀರಭದ್ರ ದೇವಾಲಯವಾಗಿ 
ಕರೆಯುವುದನ್ನು ಕಾಣಬಹುದು. 


80 


ನಿಟ್ಟೂರು ಅಂಕನಾಥ ಸ್ವಾಮಿ ದೇವಾಲಯ: ಈ ದೇವಾಲಯ ಬದ್ದೆ ನಿಟ್ಟೂರಿನ ಈಶಾನ್ಯದ 
ಹೊಂಡದ ಕ್ರಿ.ಶ 1265ರ ಹೊಯ್ದಳರ 3 ನೇ ನರಸಿಂಹ ದೇವನ ಕಾಲದಲ್ಲ ಹಿರಿಯ ಕರೆಯ 
ದಂಡನಾಯಕರು ಚಿಕ್ನ ಗಂಗವಾಡಿಯ ಹೊಂಗದನೂರು ನೆಲೆವೀಡಿನಲ್ಲ ನಿಟ್ಟೂರು ಶಂಭನಾಥ 
(ಹೋಮನಾಥ) ನಿಗೆ ಗಾವುಂಡನಹಳ್ಳಯನ್ನು ದಾರಪೂರ್ವಕವಾಗಿ ದಾನ ನೀಡಿದ ಬದ್ದೆ 
ಉಲ್ಪೇಖಸಿದೆ.5” ಹಾಗೆಯೇ ಅಂಕನಾಥ ದೇವಾಲಯದ ದಕ್ಷಿಣದ ಹೊರ ಗೋಡೆಯಲ್ಲನ 
ಕ್ರಿ.ಪ.12೨೨ರ ಹೊಯ್ದಳರ ವೀರ ಬಲ್ಲಾಳನ ಕಾಲದ ಶಾಸನವು ನಿಟ್ಟೂರು ಮಂಡಲ ಸ್ವಾಮೀ 
ಸೋಮಣ್ಣ ಹಾಗೂ ಇನ್ನಿತರರು ಪ್ರಯಂಭೂ ಶ್ರೀ ಅಂಕನಾಥ ದೇವರ ಸ್ಥಾನಪತಿ ಮಾರೀಜಯ 
ಅಪ್ಪಣ್ಣನ ಸಹೋದರ ಅಆಯ ರಾಮಜೀಯನ ಮಗ ಸೂರ್ಯಜಯಂಗೆ ಅಂಕನಾಥ ದೇವರ 
ಪೂಜೆಗಾಗಿ ಭೂದಾನ ನೀಡಿ ಮತ್ತು ಅಮೃತ ಪಡಿಗೆ ಹಳ್ಳಗಳ ಧಾನಗಳ ಧಾನನೀಡಿದ ವಿವರ 
ತಿಆಸುತ್ತದೆ.್‌' ಅಲ್ಲದೇ ಅದೇ ದೇವಾಲಯ ಬಾಗಿಲನ ಬಳಯ ಕಲ್ತನಲ್ಲ ಕ್ರಿ.ಶ.13೦೦ರ 
ಶಾಸನವು ನಿಟ್ಟೂರು ಅಂಕನಾಥ ದೇವರಿಗೆ 1 ಮತ್ತು ೭2 ವರುಷದ ತೆರಿಗೆಯನ್ನು ಗಂಧಕ್ಷಾಗಿ 
ನೀಡಿದ್ದರ ಉಲ್ಪೇಖವಿದೆ.5” ಈ ರೀತಿಯಲ್ಲ ನಿಟ್ಟೂರಿನಲ್ಲ ಶಂಭೂನಾಥ ಮತ್ತು ಅಂಕನಾಥ 
ದೇವಾಲಯಗಳ ಇರುವಿಕೆಯು ತಿಆಯುತ್ತದೆ. 


ಹೊಂಗನೂರಿನ ಮತ್ತು ರಾಮನಾಥ ದೇವಾಲಯ: ನಿಟ್ಟೂರಿನ ಈಶಾನ್ಯಕ್ಕಿರುವ ಹೊಂಡದ 
ಬಳಯ ಕ್ರಿ.ಶ 1265ರ ಶಾಸನವು ಹಿರಿಯ ಕಲೆಯ ದಂಡನಾಯಕರು ಚಕ್ಕ ಗಂಗವಾಡಿಯ 
ಹೊಂಗನೂರು ನೆಲೆವೀಡಿನೂಳು ರಾಮನಾಥ ದೇವಾಲಯವನ್ನು ಸದ್ದುರು ಹರದಯ್ಯ ದೇವ, 
ಅದಮಾಲತ್ತಿ ರೇವಣ್ಣ, ಅಲ ದೇವಿಯ ಸುಪುತ್ರ ಅಪ್ಪವೀರಗುಂಡಯ್ಯ, ಭೀಮಣ್ಣ ಸ್ಥಾಯಿ 
ನಾಯಕನ ತಮ್ಮ ಅರಾಧ್ಯರು ಶದೇವಾಲಯ ನಿರ್ಮಿಸಿದ ಬಣ್ಣೆ ಉಲ್ಪೇಬವಿದೆ.್‌5 ಆದರೆ ಈ 
ದೇವಾಲಯ ಇಂದೂ ಕಾಣಬರುವುದಿಲ್ಲ. 


ದೇವರ ಹಳ್ಳಿಯ ಭೀರೇಶ್ವರ ಅಥವಾ ವೀರಭದ್ರ ದೇವಾಲಯ: ಈ ದೇವಾಲಯದ ಬಗ್ದೆ ಮಳೂರಿನ 
ಅನಂದಾಪಿಳ್ಳೆ ತಿರುಮಲಾಚಾರ್ಯರ ವಶದಲ್ಪದ್ದ ಹಿತ್ತಾಳೆಯ ನಂದಿಧ್ದಜಕ್ಕೆ ಹಾಕಿದ ತಗಡಿನ 
ಮೇಲಅನ ಶಾಸನದಲ್ಪನ ವಿಷಯದ ಪಕಾರ ವಿಜಯನಗರ ಕಾಲದಲ್ಲ ಜೀರ ದೇವರ 
ದೇವಾಲಯದ ಹಕ್ಕಿಗಾಗಿ ನಡೆದ ವ್ಯಾಜ್ಯದ ಬಗ್ಗೆ ತಿಆಸುತ್ತದೆ. ಚೆನ್ನಪಟ್ಟಣದ ಸ್ಥಳದ 
೧ pr ಟಿ [6) 

ಜೀರದೇವರ ಗುಡಿಯ ಧ್ವಜವನ್ನು ಕುರುಬರು ಎತ್ತಬಾರದೆಂದು ತಿಸಿ, ಠ ಗುಡಿಯು ಮತ್ತಿಕೆರೆ 
ಗೌಡುಗಳ ಹಕ್ಕಿದಾರಿಕೆಬುಂದ ನಡೆಸಬಹುದೆಂದು ಕೂಡ್ಲೂರಿನ ನಲ್ಲಾರ್‌ ಚಕ್ರವರ್ತಿ ಆದೇಶಿಸಿದ 
ಬಣ್ಣೆ ಉಲ್ಲೇಬವಿದೆ.”” ಶಈ ದೇವಾಲಯ ಇಂದು ಪೀರಭದ್ರವಾಗಿರುವುದನ್ನು ಕಾಣಬಹುದು. 


81 


ಎಲಚವಾಡಿಯ ಮಲ್ಲಕಾರ್ಜುನ ದೇವಾಲಯ: ಎಲಚವಾಡಿಯ ಗ್ರಾಮದ ಪಶ್ಚಿಮ ಬಂಡೆಯ 
ಮೇಲಅನ ಕ್ರಿ.ಶ.123೦ರ ತಮಿಳು ಶಾಸನವು ಹೊಯ್ದಳರ ವೀರ ಬಲ್ಲಾಳನ ಆಳ್ವಕೆಯ ಕಾಲದಲ್ಲಿ 
ಮುಡಿಗೊಂಡ ಚೋಳ ಮಂಡಲದ ರಾಜೇಂದ್ರ ಚೋಳ ಒಳನಾಡ ಕೀಲಾಲ್ಕನಾಡಿನ 
ದೇವಾಲಯ ನಿರ್ಮಿಸಿ, ಈ ದೇವರಿಗೆ ಪಿವದಾನದ ಮೂಲಕ ಭೂಮಿಯನ್ನು ಮಲ್ಲಕಾರ್ಜುನ 


ದೇವರಿಗೆ ಅರ್ಪಿಸಿದ ಬಣ್ದೆ ಉಲ್ಪೇಬವಿದೆ.”' 


ಸಾತನೂರಿನ ಕಾಡವೂಲ್‌ ಈಶ್ವರಮ್‌ ಉದಯರ್‌ ದೇವಾಲಯ: ಸಾತನೂರು ಗ್ರಾಮದ 
ಆಗ್ದೇಯದಲ್ಲರುವ ಕೆರೆಯ ಕಟ್ಟಯ ಶಾಸನವು ಕ್ರಿ.ಪ.12೭5ರ೦ರ ಕಾಲಮಾನವಾಗಿದ್ದು ಇದರಲ 
ಕಾಡುವೂಲ್‌ ಈಶ್ವರಮ್‌ ಉದಯರ್ಯಕೆ ದೇವಾಲಯಕ್ಕೆ ಭೂ ಧಾನ ನೀಡಿದ ಬದ್ದೆ ತಮಿಳು 
ಶಾಸನ ತಿಆಸುತ್ತದೆ್‌”. ಅದರೆ ಈ ದೇವಾಲಯ ಕಂಡುಬರುವುದಿಲ್ಲ. 


ಕಬ್ದಾಳು ಕೋಟೇಶ್ವರ ದೇವಾಲಯ: ಈ ದೇವಾಲಯದ ಬದ್ದೆ ಕಬ್ದಾಅನ ನೈರುತ್ಯಕ್ಕೆ ಇರುವ 
ಕೋಟೇಶ್ವರ ದೇವಾಲಯದ ಮುಂದಿನ ಕ್ರಿ.ಶ.125೦ ತಮಿಳು ಶಾಸನವು ಕಡಪದ ಅಅಯಾಸ್‌ 
ಕೇಶವ ಸತುಫ್ಪೆಡಿ ಮಂಗಲಂನ ಕಡಪ ಮಾರಯನ್‌ ಎಂಬ ಜಮೀನ್ಹಾರನು ಮುಲತ್ತನ್‌ 
ಉದಯರ್‌ ಕೊಟ್ಟಶ್ಚರಮ್‌ ಉದಯರ್‌ ಡೇವರಿಗೆ ಭೂಮಿಯನ್ನು ದಾನ ನೀಡಿದ ಬದ್ದೆ 


ಉಲೇಣವಿದೆ.5 
[ae] 


ಮಾಗಡಿ ಕಅಯೂರು ವರದರಾಜ ಸ್ವಾಮೀ ಅಲ್ಲಾಳನಾಥ ದೇವಾಲಯ : ಈ ದೇವಾಲಯದ ಬದ್ದೆ 
ಕಲ್ಲೂರ ಗ್ರಾಮದ ವರದರಾಜ ದೇವಾನ್ಸನದ ಮುಂದಿನ ಕ್ರಿ.ಶ.1315ರ ಹೊಯ್ದಳರ ವೀರಬಲ್ಲಾಳ 
ದೇವರ ಆಳ್ವಕೆ ಕಾಲದಲ್ಲ ಜಗದ ಗುರು ವರದರಾಯನಿಗೆ ದೋರ ಸಮುದ್ರದ ಹಿರಿಯರು. 
ಬಡಗಿಗಳು ಕಮ್ಮಾರರು. ಅಕ್ಕ ಸಾಅಗರು ನಾಲ್ಲು ನಾಡುಗಳು ವೀರ ಪಾಂಚಾಲರು ಸೇರಿ 
ಆಲ್ಲಾಳನಾಥ ದೇವರಿಗೆ ಭತ್ತ ಬೆಳೆಯುವ ಭೂಮಿ ಮತ್ತು ಅದರ ಜೊತೆಯಲ್ಲ ತಪ್ಪು ಮತ್ತು 
ತೌಡಿ ಎಂಬ ತೆರಿಗೆಯನ್ನು ನೀಡಿದರ ಬಗ್ದೆ ಉಲ್ಪೇಬವಿದೆ.*" ಇಲ್ಲ ವರದರಾಜ ದೇವರನ್ನು 
ಆಲ್ಲಾಕನಾಥ ಎಂದು ಕರೆಯುತ್ತಿದ್ದರೆಂದು ತಿಆಯ ಐಬಹುದಾಗಿದೆ. ಈೇ ದೇವಾಲಯ 
ಕಂಡುಬರುವುದಿಲ್ಲ. 


ಅರಲಾಲು/ಅರಳಾಳುವಿನ ನಾರಾಯಣಸ್ವಾಮಿದೇವಾಲಯ: ಘಂ ದೇವಾಲಯದ ಬದ್ದೆ 
ಅರಲಾಲುವಿನ ನೈರುತ್ಯದಿಕ್ಕನ ನಾರಯಣದೇವರ ಮನ್ಯದ ಹೊಲದಲ್ಲ ಕ್ರಿ.ಶ.1393ರ ಕಾಲದ 
ಮಹಾಮಂಡಲೇಶ್ವರ ವೀರ ಮಲ್ಲರಾಯನ ಮಗ ನರನ್‌ದೇವರಒಡೆಯರ್‌ ಆಳಜ್ವಕೆಯ ಕಾಲದಲ್ಲಿ 


ಸಂಗಪ್ಪನ ಅಧಿಕಾರದಲ್ಲನ ಸೀಗಲನಾಡ ಮಹಾಪ್ರಭು ಆರುಳಹಾಕ (ಅರಲಾಲ) 


82 


ಮಾರಗಾವುಂಡನ ಮಗ ಚಕ್ಕ ಅಯ್ಯಣ್ಣನು ಶ್ರೀನಾರಾಯಣ ದೇವರ ಅಮ್ಯತ್‌ಪಡಿಗೆ 
ಹಿರಿಯಕೆರೆ ಕೆಕಗಣ ಬಂಡುಗ ಗದ್ದೆಯನ್ನು ದಾನವಾಗಿ ಕೊಟ್ಟ ಬಗ್ಗೆ ಉಲ್ಲೇಖಸಿದೆ.”” ಅಲ್ಲದೇ 
ನಾರಾಯಣ ದೇವಾಲಯದ ಉತ್ತರ ದಿಕ್ಷನ ಬಹುಶಃ ಹಾಳಾಗಿರುವ ಶಾಸನವಿದ್ದು ಇದರಲ್ಲ 
ಸುಂಕದ ಸೋಮಯ್ಯ ಎಂಬುವವನು ನಾರಾಯಣದೇವರು ನಂದಾ ದೀಪಕ್ಕೆ ದಾನ ಕೊಟ್ಟ 


ಬಣ್ಣೆ ಉಲ್ಪೇಖಸಲಾಗಿದೆ.್‌” 


ಸೋಮನಾಥಾಪುರದ  ಹೋಮನಾಥ ದೇವಾಲಯ: ಈ ದೇವಾಲಯ ಬದ್ದೆ ಅಲ್ತನ 
ಸೋಮನಾಥದೇವಾಲಯದ ಗರಡು ಕಂಬದಲ್ಲನ ಶಾಸನವು ಕ್ರಿ.ಶ.1425ರ ವಿಜಯನಗರ 
ಕಾಲದ ವೀರ ಬುಕ್ಷರಾಯನ ಮಗ ಪ್ರತಾಪದೇವರಾಯನ ಆಳ್ವಕೆಯ ಕಾಲದಲ್ಲ ಹಣಿಯೂರ 
ನಾಡ ಮಹಾಪ್ರಭು ರಾಮದೇವನ ಮಗ ದೇವಪ್ಪನು ಇಲ್ಲ ಸ್ರರ್ಗಷ್ಸನಾದಗ ಸೋಮಯ್ಯದೇವರ 
ದೀಪಾರಾಧನೆಗಾಗಿ ಈ ಕಂಬವನ್ನು ಮಾಡಿಸಿದ ಬಣ್ಣೆ ಉಲ್ಪೇಖಸಿದೆ.”” 


ನರಸಂದ್ರದ ನಡುಕೇರಿಯ ರಂಗನಾಥ ದೇವಾಲಯ: ಈ ದೇವಾಲಯದ ಗರುಡಕಂಬದ ಮೇಲಅನ 
ಶಾಸನವು ಕ್ರಿ.ಶ.1475ರಲ್ಪ್ಲ ವಿಜಯನಗರದ ಅರಸ ದೇವರಾಯ ಮಹಾರಾಯನ ಆಜ್ವಕೆಯಲ್ಲ 
ಶಂಭೂನಹಳ್ಳಿಯ ತಿಪ್ಪನಾಯಕರ ಮಕ್ಕಳು ತಿರುಮಲನಾಯಕ ಈ ಗರುಢಕಂ೦ಐ ಹಾಕಿಸಿದ 
ಉಲ್ಲೆಬವಿದೆ೨8ಅದರೆ ಈ ಶಾಸನದಲ್ಲ 1475ರಲ್ಲ ದೇವರಾಯ ಅಳ್ವಕೆ ಎಂದಿದೆ, ಅದರೆ 1446 


ರಲ್ಲೇ ದೇವರಾಯ ತೀರಿಕೂಂಡನೆಂದು ಶ್ರವಣಬೆಳಗೂಳದ ಶಾಸನ ತಿಆಸುತ್ತದೆ. 


ಕಲ್ಯದ ಆಂಜನೇಯ ದೇವಾಲಯ: ಈ ದೇವಾಲಯದ ಬಧ್ಣೆ ದಕ್ಷಿಣಕ್ಕಿರುವ ಕ್ರಿ.ಶ.14೦5 ರ 
ಶಾಸನದಲ್ಲಿ ಇಮ್ಮಡಿ ನರಸಿಂಗರಾಯರಿಗೆ ಪೇಣ್ಯವಾಗಲೆಂದು ವಶಿಷ್ಠ ಗೋತ್ರದ ಅಶ್ವಲಾಯನ 
ಶಾಖೆಯ ಮಂಗಳ ಶಂಕರ ದೇವರಿಗೆ ನೈವೈದ್ಯ ಪೂಜೆಗೆದಾನ ನೀಡಿದ ಬಣದ್ಣೆಯದೆ. ಠಗಿ 
ಇದನ್ನು ಅಂಜನೇಯ ದೇವಾಲಯವೆಂದು ಕರೆಯಲಾಗುತ್ತಿದೆ." 


ಸಾತನೂರಿನ ವಿಠಲ ಗೋಪಾಲಸ್ಪಾಮೀ ದೇವಾಲಯ: ಈ ದೇವಾಲಯದ ಗೋಡೆಯ ಮೇಅನ 
ಕ್ರಿ.ಶ.1497ರ ಶಾಸನದಲ್ಲ ನಳ ಸಂವತ್ಸರದ ಪುಷ್ಯ ಬಹುಳ ಅಷ್ಟಮಿ ಬುಧುವಾರದಂದು 
ಶ್ರೀಮತ್‌ ಸಾತನೂರು ವಿಠಲ ದೇವರಿಗೆ ವಶಿಷ್ಠ ಗೋತ್ರದ ನಲ ಸೋಮಯಜಯು ದೇವರಿಗೆ 
ಮಾನ್ಯ ಕೊಡುಗೆ ನೀಡಿದ ಬಣ್ಣೆ ಉಲ್ಲೇಬವಿದೆ"””. 


ಮಾಗಡಿಯ ತಿರುಮಲೆರಂಗನಾಥ (ತಿರುಮಲೆರಂಗನಾಥ): ಠೀ ದೇವಾಲಯವು ಯಲಹಂಕ 
ನಾಡಪ್ರಭುಗಕ ಆಳ್ವಕೆಯ ವೈಷ್ಣವ ಪವಿತ್ರ ಕ್ಷೇತ್ರವಾಗಿದೆ. ಈ ದೇವಾಲಯದ ಬಗೆ 


ಕೆಂಪೂನಹಳ್ಳಯ 6ನೇ ಸರ್ವ ನಂಬರ್‌ನ ಜಮೀನಲ್ಪನ ಕ್ರಿ.ಶ.1515ರ ಪಿಲಾಶಾಸನವು ಕೃಷ್ಣ 


83 


ದೇವರಾಯನಿಗೆ ಮೇಣ್ಯ ಲಭಸಲೆಂದು ತಿರುವೆಂಗಳ್‌ನಾಥ ದೇವರಿಗೆ ಕೆಂಪ್ಲಾಪುರ ಗ್ರಾಮ 
ಮತ್ತು ದಮ್ಮಿಕಟ್ಟೆ ಗ್ರಾಮಗಳನ್ನು ಅಮೃತಪಡಿ. ಅಂಗ ರಂಗ ವೈಭೋಗಕ್ಕೆ ಸರ್ವಮಾನ್ಯವಾಗಿ 
ಬಟ್ಟುಕೊಟ್ಟು ವಿವರವಿದೆ.” ಅಲ್ಲದೇ ಮುದುಗೆರೆ ಗ್ರಾಮದ ರಂಗನಾಥ ದೇವಾಲಯದ ದಕ್ಷಿಣ 
ಕಡೆಯ ಬಾಗಿಅನ ಮುಂದಿನ ಮಂಟಪದಲ್ಲ ಹಾಕಿರುವ ಶಾಸನವು ಮುದುಗೆರೆಯ 
ತಿರುವೆಂಗಕಳನಾಥನ ಭೃತ್ಯನು ಎಂದಿದೆ.” ಹಾಗೂ ಮಲ್ಲಸಂದ್ರದ ಗ್ರಾಮದ ಕಲ್ಲೆಯ ಮೇಲಅನ 
ಕ್ರ.ಪ.154೦ರ ವಿಜಯನಗರ ಅರಸ ಅಚ್ಛುತರಾಯನ ಕಾಲದ ಶಾಸನವ 
ಚವರದತಿಮ....ಿಯರಿಗೆ ಪುಣ್ಯ ಆಗಲೆಂದು ತಿರುವೆಂಗಳನಾಥ ದೇವರಿಗೆ ಗ್ರಾಮವನ್ನು 
ದತ್ತಿಕೊಟ್ಟ ಬಣ್ಣೆ ಉಲ್ಲೇಖವಿದೆ.” ಸೂಲೂರಿನ ಪಶ್ಲಿಮ ಜಮೀನಿನ ಕ್ರಿ.ಶ.155ರ೨ರ ಶಾಸನದಲ್ಲ 
ರಾಮಪ್ಪ ರಾಹುತ್ತರು ನೀಲಗಿರಿಯ  ತಿರುವೆಂಗಳನಾಥ ದೇವರಿಗೆ ಪುರಗಿರಿಯ ಹೂವಿನ 
ತೋಟ, ಕೆರೆಯ ಗಡ್ಡೆ 2 ಕಾಸು ಬೆಲರದ ಎತ್ತಿಗೆ ಧಾನ ನೀಡಿದ ಬದಣ್ಣೆ ಉಲ್ಲೇಖವಿದೆ.” ಅಲ್ಲದೇ 
ವೊಂಭತ್ತನೆಕುಂಟೇ ಗ್ರಾಮಕ್ಷೆ ನೈಯತ್ಯದ ಹಳೇಗ್ರಾಮದ ನಿವೇಶನ ಶಾಸನವು ಕ್ರಿ.ಶ.1554ರ 
ಸದಾಶಿವರಾಯ ಆಳಜ್ವಕೆಯ ಕಾಲದಾಗಿದ್ದು ನೀಲಗಿರಿ ರಂಗನಾಥ ದೇವರಿಗೆ ರಾಮರಾಜ ಶ್ರೀ 
ರಂಗದೇವ ಮಹಾ ಅರಸುಗಳ ಕಾರ್ಯಕರ್ತ ಶಂಕರ ನಾರಾಯಣ ಸೋಲೂರ ನೀಲಗಿರಿ 
ತಿರುವೆಂಗಕನಾಥ ದೇವರ ಅಮೃತ ಪಡಿ ಮತ್ತು ದೀಪಾರಾಧನೆಗೆ ದಾನ ನೀಡಿದ ಬಧ್ದೆ 
ಉಲ್ಲೇಬಸಿದೆ.”” ಅಲ್ಲದೇ ಸೋಮದೇವನ ಹಳ್ಳಯ ಬಸವನ ಗುಡಿಯ ಗೋಡೆಯಲ್ಪನ 
ಶಾಸನದಲ್ಲ ರಾಮಪ್ಪ ರಾಹುತರು ಸೋಲೂರು ನೀಲಗಿರಿಯ ತಿರುಮಲ ದೇವರಿಗೆ ಪುರವನ್ನು 
ದಾನ ನೀಡಿದ ಬದ್ಗೆಯುದೆ.”” ಈ ದೇವಾಲಯ ಮೊದಲು ತಿರುವೆಂಗಳನಾಥ ಎಂದು ಪ್ರಸಿದ್ಧಿ 
ಪಡೆದಿದ್ದು ಸುತ್ತ ಮುತ್ತಅನ ಗ್ರಾಮಗಳನ್ನು ದತ್ತಿಯಾಗಿ ಪಡೆದಿದ್ದನು ಶಾಸನಗಳು ತಿಅಸುತ್ತವೆ. 
ಅಲ್ಲದೇ ತಿರುಮಲ ಎಂದೂ ಸಹ ಪ್ರಸಿದ್ಧಿಯಾಗಿದೆ. 


ಹಾರೋಹಳ್ಳಿಯ ತಿರುವೆಂಗನಾಥ ದೇವಾಲಯ: ಇದು ವಿಜಯನಗರ ಕಾಲದ 
ದೇವಾಲಯವಾಗಿದ್ದು ಹಾರೋಹಳ್ಳಯ ಗ್ರಾಮದ ಪೂರ್ವ ವೆಂಗಳಯ್ಯನ ಕೆರೆಯ ಪಶ್ಚಿಮ 
ಕೋಡಿಯಲ್ಲನ ತೂಜನ ಬಳ ಕ್ರಿ.ಶ.1532ರ ವಿಜಯನಗರ ಅರಸ ಅಚ್ಚುತರಾಯನ ಆಜ್ವಕೆಯ 
ಕಾಲದಲ್ಲಿ ವರದತಿಮ್ಯಯ ನಾಯಕರಿಗೆ ಹಾರೋಹಳ್ಳಿ ಸಲ್ಪಸಿ ತಿರುವೆಂಗಡನಾಥನ ಹೆಸರು 
ಉಲ್ಪೇಖಸಿದೆ.”್‌ ಈ ಶಾಸನ ತ್ರುಟತವಾಗಿರುವುದು ಸಹ ಕಂಡು ಬರುತ್ತದೆ. 


ಬನ್ನಿಮುಕ್ಕೊಂಡ್ಲು ರಾಮೇಶ್ವರ ದೇವಾಲಯ:ಠ ದೇವಾಲಯದ ಬಣದ್ಧೆ ಬನ್ನಿಮುಕ್ಕೊಂಡ್ಲು ಗ್ರಾಮದ 
ರಾಮೇಶ್ವರ ದೇವಾಲಯ ಬಾಗಿಲ ಬಳಯ ಕಂಬದ ಮೇಲಅನ ಕ್ರಿ. ಶ.15೦೨ರ ಶಾಸನವು 
ಸಿಗಲನಾಡ ಮಹಾಪ್ರಭು ವೀರಣ ಒಡೆಯರ್‌ ಮಗ ವೀರೇಶ್ವರ ಒಡೆಯರ್‌ ಅಲ್ಪ 


84 


ಕ್ಲಾಮವುಂಬಾಗಿದ್ದಾಗ 12೦ ಹೊನ್ನು ಮತ್ತು 12೦ ಸಲಗೆ ಭತ್ತವನ್ನು ಕೊಟ್ಟು ರಾಮಯ್ಯದೇವರ 
ದೇವಾಲಯ ಕಂಬವನ್ನು ಪುನಃ ಪ್ರತಿಷ್ಠ ಮಾಡಿಸಿದ ಬಗ್ದೆ ಹಾಗೂ ಪೆಬೋಜ ಎಂಬ 


ಕಲ್ಲುಕುಟ್ಣಗನು ಒ೦ದು ಸಂದರ್ಭದಲ್ಲ 10 ಜನರ ರಕ್ಷಿಸಿದ ಬಣ್ಣೆ ಉಲ್ಪೇಬಸಿದೆ.'”” 


ಹರಿಹರದ ಬಸವ ದೇವಾಲಯ/ಹರಿಹರ ದೇವಾಲಯ: ಈ ದೇವಾಲಯವನ್ನು ಪ್ರಸ್ತುತ ಬಸವ 
ದೇವಾಲಯವೆಂದು ಕರೆಯುತ್ತಿದ್ದು. ಈ ದೇವಾಲಯದ ಉತ್ತರದಲ್ಲನ ಶಾಸನದಲ್ಲ ಕ್ರಿ.ಶ.1518 
ರಲ್ಲ ಕೃಷ್ಣರಾಯನ ಅಧಿಕಾರಿ ಕೆಂಪ ಒಡೆಯರ್‌ರ ದಂಡನಾಯಕರು ಹರಿಹರದೇವರಿಗೆ 
ಚಂ೦ಬಾಪುರ, ಸೂಅಗಿರಿ ಗ್ರಾಮಗಳನ್ನು ದಾನ ನೀಡಿದ ಬದ್ದೆ ಉಲ್ಪೇಬವಿದೆ."” ಈ 
ದೇವಾಲಯವು ಇಂದೂ ಭಗ್ಗವಾಗಿದೆ. 


ಅಗರದ ಬ್ರಹೃಶ್ಚರದೇವಾಲಯ: ಈ ದೇವಾಲಯದ ಬಧ್ವೆ ಮಾಹಿತಿಯನ್ನು ಮುಲ್ಲಹಳ್ಳಯ ಬಸವ 
ದೇವಾಲಯದ ಮುಂದಿನ ಶಾಸನದಲ್ಲದ್ದು ಇದು ಕ್ರಿ.ಶ.13೦೦ರ ಹೋೊಯ್ದಳ ವೀರ ಬಲ್ಲಾಳನ 
ಕಾಲದಾಗಿದ್ದು, ಸೀಗಲನಾಡ ಆಳುತ್ತಿದ್ದ ಮಾರದೇವರು ಅಗರದ ಬ್ರಹ್ಯಶ್ಚರ ದೇವರಿಗೆ 
ಮಾರುಗಾವುಂಡರ ಸಮ್ಮುಖದಲ್ಲಿ ಅಂಬೂರನಾಕಪಹಳ್ಳ. ಬನಹಳ್ಳಯ ಚಿಕ್ಕಗಾವುಂಡ, 
ಮಾರಹಳ್ಳಯ ಮಡಿಜಯ ಜೀಮಗಾವುಂಡ ಮತ್ತು ಇತರರು ತಪ್ಪು, ತವಡಿ, ದಂಡ, ಉಂಡಿಗೆ, 
ತೆರಿಗೆ ನೀಡುವ ಬಣ್ಣೆಯುದೆ. ಅಲ್ಲದೇ ಶ್ಯಾನಭೋಗ ಅಅಗರು ಇದನ್ನು ಬರೆದ ಬಣ್ಣೆಯುದೆ."” ಶೇ 
ದೇವಾಲಯವು ನಶಿಸಿಹೋಗಿದೆ. 


ನಾಗಶೆಟ್ಟಿ ಹಳ್ಳಿಯ ಬಸವಣ್ಣ ದೇವಾಲಯ: ಈ ದೇವಾಲಯದ ಪಶ್ಚಿಮದ ಕಡೆಯ ಗೋಡೆಯ 
ಕ್ರಿ.ಶ.152೦ರ ಶಾಸನವಿದ್ದು ವಿಜಯನಗರ ಕಾಲದ ಕೃಷ್ಣ ದೇವರಾಯನ ಅಳ್ವಕೆಯ 
ಕಾಲದ್ದಾಗಿದ್ದು ಇಲ್ಲ ದೇವರ ಬದ್ದೆ ಅಥವಾ ದೇವಾಲಯದ ಉಲ್ಲೇಖವಿಲ್ಲ ಅದರೆ ರಾಜರ 
ಕಾರ್ಯಕರ್ತರಾದ ಸಾಳ್ವ ತಿಮ್ಮರಸಯ್ಯರವರ  ಆಆಯಂದಿರ ಅಪ್ಪರಸ್ವಯ್ಯನವರ 
ನಾಯಕತನಕ್ಕೆ ಸೋಲುರು ಸೀಮೆಗೆ ಸೇರುವ ನಾಗ ಶೆಟ್ನಹಳ್ಳಯನ್ನು ಕೃಷ್ಣ ದೇವರಾಯರಿಗೆ 


ಪುಣ್ಯವಾಗಲೆಂದು ದಾನ ನೀಡಿದ ಬಣ್ಣೆ ಉಲ್ಪೇಬವಿದೆ."” 


ಮಾಗೇನಹಳ್ಳಯ ನಂಜುಂಡೇಶ್ವರ ದೇವಾಲಯ: ಈ ದೇವಾಲಯ ಪ್ರಸ್ತುತ ಅಲ್ಲ ಕಂಡು 
ಬರುವುದಿಲ್ಲ.ಅದರೆ ಈ ಗ್ರಾಮದ ಕೆರೆಯ ಹತ್ತಿರ ಶಿವಅಂಗೆ ಮತ್ತು ಬಸವ ಶಿಲ್ಪಗಳು ಕಂಡು 
ಬಂದಿದೆ. ಅಲ್ಲದೇ ಊರಿನ ಬಾಗಿಲ ಒಳಗಡೆಯ ಉತ್ತರ ಪಾರ್ಶ್ರದಲ್ಲ ಕ್ರಿ.ಶ. 1533ರ 
ವಿಜಯನಗರದ ಅಚ್ಯುತರಾಯನ ಅಆಳ್ವಕೆಯ ಕಾಲದಲ್ಲ ನಂಜುಂಡೇಶ್ವರ ದೇವರ 
ಅಮೃತಪಡಿಗೆ ಮುಗುಳನಹಳ್ಳ. ಗೌಡಿಗೆರೆ ಹೊಸಹಳ್ಳಯ ಸುಂಕವನ್ನು ನೀಡಿದ ಬಣ್ಗೆಯುದೆ. 


85 


ಹಾಗೂ ಇದನ್ನು ಹಿರಿಯ ತಿಮ್ಮಪ್ಪಯ್ಯನವರು ಭಂಡಾರ ಅಧಿಕಾರಿಯಾಗಿ ಬಂದಾಗ 
ಕೆಂಡದೇವರ ಅಣ್ಣ ಮತ್ತು ಚಿಕ್ಕ ತಮ್ಯಂದಿರು ಅಚ್ಯುತ ಮಹಾರಾಯರಿಗೆ ಪುಣ್ಯ ಲಭಿಸಿಲಅ 


ಎಂದು ಧಾನ ನೀಡಿದ ಬಗ್ದೆ ತಿಆಸುತ್ತದೆ."್‌ 


ಚನ್ನಪಟ್ಟಣ ಕೋಟಿ ಆಂಜನೇಯ ದೇವಾಲಯ: ವಿಜಯನಗರ ಕಾಲದ ದೇವಾಲಯ ಇದೇ 
ಊರಿನ ಕೋಟಿಯಲ್ಲಿ ಆಂಜನೇಯ ದೇವಾಲಯದ ಬಾಗಿಅನ ಪಶ್ಚಿಮ ಕಡೆಯಲ್ಲ ಕ್ರಿ.ಶ. 
1553ರ ವಿಜಯನಗರ ಅರಸ ಸದಾಶಿವರಾಯ ಅಆಳಜ್ವಕೆಯ ಹಾಗೂ ಶ್ರೀ ಮನ್ಯಹಾ 
ಮಂಡಲೇಶ್ವರ ರಾಮರಾಜ ಕೋಟಿದೇವ ಎಂದು ಉಲ್ಲೇಜಸಿದೆ."" ಮುಂದೆ ಸರಿಯಾಗಿ 
ಅಕ್ಷರಗಳು ಕಾಣವುದಿಲ್ಲ. ಆದ್ದರಿಂದ ವಿಜಯನಗರ ಕಾಲದಲ್ಲ ಈ ದೇವಾಲಯ 


ನಿರ್ಮಿಸಿಲಾಗಿದೆ. 


ಶಿವಗಂಗೆಯ ಗಂಗಾಧರೇಶ್ವರ ದೇವಾಲಯ: ಠೇ ದೇವಾಲಯ ಹೋೊಯ್ದಳರ ಕಾಲದಲ್ಲಿ 
ನಿರ್ಮಾಣವಾದರೂ ಯಲಹಂಕ ನಾಡಪ್ರಭುಗಳ ಕೊಡುಗೆಯನ್ನು ಕಾಣಬಹುದಾಗಿದೆ. ಬಟ್ಟಿ 
ಸಂದ್ರಗ್ರಾಮದ ಮುಂದಿನ ಶಾಸನವು ಕ್ರಿ.ಶ.1511ರಲ್ಪ ಕ್ರೀ ವೀರ ಚಿಕ್ಕ ಒಡೆಯರ್‌ರವರ ಪ್ರಸನ್ನ 
ಗಂಗಾಧರ ದೇವರಿಗೆ ಅಮೃತ ಪಡಿ ಬಟ್ಟು ಕೊಟ್ಟ ಉಲ್ಲೇಬವಿದೆ." 


ಚಕ್ಷೆರೆಯ ತಿರುಮಲ ದೇವಾಲಯ: ವಿಜಯನಗರ ಕಾಲದ ದೇವಾಲಯವಾಗಿದ್ದು ಇದರ ಬದ್ದೆ 
ಚಕ್ಕರೆ ಜದಿಯಲ್ಲ ತಿರುಮಲ ದೇವರ ಗುಡಿಯ ಮುಂದಿನ ಕ್ರಿ.ಶ1534ರ ಶಾಸನವು 
ವಿಜಯನಗರ ಅರಸ ಅಚ್ಛುತರಾಯನ ಆಳ್ವಿಕೆಯ ಕಾಲದಾಗಿದ್ದು ದೇವ ದೇವೋತ್ಸಮಶ್ರೀ 
ಎಂಬಾತನು ತಿರುಮಲ ದೇವರಗುಡಿ ಜೀರ್ಣೋದ್ದಾರ ಮಾಡಿಸಿ 
ವೇದಮಾರ್ಗಪ್ರತಿಷ್ಠಾಪನಾಚಾರ್ಯ ಚಕ್ರ ಕೋಲು ವಿಜೆಯ ಚೂಡಾಮಣಿಯಾದ ನಲ್ಲಾನು 
ತಿಮ್ಮರಾಯ ಚಕ್ರವರ್ತಿ ಪ್ರಿಯ ಶಿಷ್ಯರಾದ ಶ್ರೀ ರಾಮಯ್ಯ ರಾಮನುಜಮ್ಮನ ಮಗ 
ನಾರಾಯಣನಿಗೆ ಭಂಡಾರದ ತಿಮ್ಮಪನ ನಿರೂಪದಿಂದ ಶ್ರೀ ತಿರುಮಲ ದೇವರ ಶ್ರಿ ಕಾರ್ಯಕ್ಕೆ 
ಚಕ್ರ ಕಲ್ಪ್ಲನೊಕಗಾದ ಹೊಲಗದ್ದೆ, ಮಗ್ಗ. ಮನೆವಣ, ಮದುವೆಯ ಕಾಣಿಕೆ ದತ್ತಿ ಕೊಟ್ಟ ಬಗ್ದೆ 
ಉಲ್ಲೇಖವಿದೆ. ಹಾಗೂ ಕೊನೆಯಲ್ಲ ವೈಷ್ಣವ ಕ್ಷೇತ್ರಗಕಾದ ಶ್ರೀರಂಗ, ತಿರುಮಲೆ, ಕಂಚ 
ಯದುಗಿರಿ 1008, ತಿರುಪತಿಗಳ ಉಲ್ಪೇಖವಿದೆ."” 


ಬಣವಾಡಿಯ ಮುಖಶಾಲೇಶ್ವರ ದೇವಾಲಯ: ಈ ದೇವಾಲಯದ ಬಣ್ಣೆ ದೊಡ್ಡ ಕೆರೆಯ ಹತ್ತಿರದ 
ಶಾಸನದಲ್ಲಿ ಕ್ರಿ.ಶ.1547ರಲ್ಲ ವಿಜಯನಗರ ಅರಸ ಸದಾಶಿವರಾಯ ಆಳಜ್ವಕೆಯ ಕಾಲದಲ್ಲಿ 


ಮಹಾಮಂಡಲೇಶ್ವರನಾದ ರಾಜ ಚೆನ್ನಯ್ಯ ಹಾಗೂ ದೇವ  ಮಹಾಲಅರಸುಗಳ 


86 


ಕಾರ್ಯಕತ್ತರುಗಳಾದ ಮುದುಗಟ್ಟೆ ಪಂಡಿತಯ್ಯನವರು ಸದಾಶಿವ ಮಹಾರಾಯರಿಗೆ 
ಪುಣ್ಯವಾಗಲೆಂದು ಬಣವಾಡಿಯ ವೀರಭದ್ರ ದೇವರಿಗೆ ಬಣವಾಡಿಯ ಸ್ಥಳದ ರಾಂಪುರದ 
ಗಾಮವನ್ನು ಮಂಗಳಾರತಿ ನೊಮೆದೂಕೆ ದಾನ ನೀಡಿದ ಬದೆ ವಿವರವಿದೆ." 

Ls (1 75) 5) ಬಕ ೧ 


ಬೇವೂರಿನ ತಿರುಮಲ ದೇವಾಲಯ: ಇದು ಬೇವೂರಿನ ದಕ್ಷಿಣದ ಬೆದ ಮೇಲಅನ 
ದೇವಾಲಯ.ತಿಮ್ಮಪ್ಪ ದೇವಾಲಯದ ಉತ್ತರ ಬಂಡೆಯ ಮೇಅನ ಕ್ರಿ.ಶ.1579೨ರ ಶಾಸನದಲ್ಲಿ 
ಮಲ್ಲಕಾರ್ಜುನದೇವರ ಕರುಣದ ಶಿಶು ಬೆಟ್ಟದೊಡೆಯರ್‌ರವರುಬ ತಿರುಮಲ ದೇವರನ್ನು 
ಪ್ರತಿಷ್ಠಾಪನೆ ಮಾಡಿಸಿದರು ಹಾಗೂ ಮಾದವ ದಾಸಯ್ಯನವರು ಪೂಜೆ ಮಾಡಿಸದ ಬಗ್ದೆ 
ಉಲ್ಪೇಬಸಿದೆ."ನ ಹಾಗೂ ಇದೇ ದೇವಾಲಯದ ದಕ್ಷಿಣ ಉಯ್ಯಾಲೆ ಮಂಟಪದ ಮುಂಭಾಗದ 
ಪೂರ್ವ ಕಂಬದಲ್ಲನ ಕ್ರಿ.ಶ.1661ರ ಶಾಸನದಲ್ಲಿ ವೆಂಕಟೇಶ್ವರ ದೇವರ ಸೇವೆಗೆ ಬಾಳೋಜ 
ಹೈಪತಿರಾಯನ ಮಗನಾದ ದುಂಡೋಜ ಹೈಪತಿರಾಯನು ಗ್ರಾಮ ತೆರಿಗೆಗಳನ್ನು 


ದೇವಾಲಯಕ್ಷೆ ದಾನ ನೀಡಿದ ಬಣ್ದೆ ಉಲ್ಪೇಣಸಿದೆ."” 


ಕುರುಬರಹಳ್ಳಯ ಅಮೃತನಾಥ ದೇವಾಲಯ: ಈ ದೇವಾಲಯ ಬದ್ದೆ ಈೇ ಊರಿನ ಮಂಚರ 
ಬಯಲಅನ ಕ್ರಿ.ಶ.1561ರ ಶಾಸನವು ವಿಜಯನಗರ ಅಚ್ಛುತರಾಯನ ಅಳ್ವಕೆಯ ಕಾಲದಲ್ಲ 
ಮಲಫ್ಪನ್‌  ಆಯ್ಯನವರ ಕಾರ್ಯಕರ್ತರಾದ ವಿರುಪಣನಾಯಕ  ಅಯ್ಯನವರುಗಳು 
ಅಮ್ಯತನಾಥ ದೇವರಿಗೆ ಕೊಡುಗೆಯಾಗಿ ಧಾನ ನೀಡಿದ ಬದ್ದೆ ಉಲ್ಪೇಬಸಿದೆ." 


ಕನಕಪುರ/ರಾಮಪುರ ದಾಮೋದರ ದೇವಾಲಯ: ರಾಮಪುರ ದ್ವಾರದ ಹತ್ತಿರದಲ್ಲ ಶಾಸನವಿದ್ದು 
ಇದು ಕ್ರಿ ಶ 1586ರಲ್ಪ್ಲ ಮಹಾಮಂಡೇಲೇಶ್ವರರಾದ ಶ್ರೀನಾಡ ರಾಹುತ್ತರ (ಕುದುರೆದಳ) ರಾಯ 
ಒಡೆಯರ್‌ ಮತ್ತು ಇತರರು ದಾಮೋದರ ದೇವರ ಅಂಗರಂಗ ಬೋಗಕ್ಕೆ ರಾಮಪುರದ 12 
ಹೂನ್ನನ್ನು ದಾನವನ್ನು ನೀಡಿದ ಬಣ್ಣೆ ಉಲ್ಲೇಬವಿದೆ.””' 


ಕಲ್ಯದ ಕಅನಾಥ ದೇವರು: ಇದು ಪ್ರಮುಖ ಜೈನ ಕೇಂದ್ರವಾಗಿದ್ದ ಘಂ ಸ್ಥಕವು ಇಂದೂ ಜೈನ 
ದೇವಾಲಯ ವಿಲ್ಲದಿದ್ದರೂ ಜೈನದೇವಾಲಯ ಮಾನಸ್ತಂಭ ಮಾತ್ರ ಕಾಣಬಹುದು. ಕಲ್ಕದ 
ಕಲ್ಲೇಶ್ವರ ದೇವಾಲಯದ ಉತ್ತರ ಕಲ್ಪನ ಕ್ರಿ.ಶ.151೭2ರ ಶಾಸನವು ವಿಜಯನಗರ ಅರಸ ಕೃಷ್ಣ 
ದೇವರಾಯನ ಕಾಲದಲ್ಲ ಮಾಯದೇವ ಮತ್ತು ಇತರರೂ ಭೂಮಿಯನ್ನು ಕಲ್ಪನಾಥ ದೇವರಿಗೆ 
ಅರ್ಪಿಸದ ಬಧ್ದೆಯುದೆ.”” ಅಲ್ಲನ ಮತ್ತೊಂದು ಕ್ರಿ.ಶ.1531 ರ ಶಾಸನವು ಅಚ್ಛುತರಾಯನ 
ಕಾಲದ್ದಾಗಿದ್ದು ಈತನ ಮೈದುನ ನೀಲಕ ರಾಜರು. ಸಿಂಗರಾಜ ಒಡೆಯರ್‌ ಕಲ್ಲೇಶ್ವರದೇವರಿಗೆ 
ವಿಶೇಷ ಅಮೃತ ಪಡಿಯ ನೈವೇದ್ಯ, ದೀಪಾರಾಧನೆಗಾಗಿ ಗ್ರಾಮವನ್ನು ದತ್ತಿ ನೀಡಿದ 


87 


ಬಣ್ದೆಯುದೆ.”” ಹಾಗೆಯೇ ಪೂರ್ವದ ಬಂಡೆಯ ಕ್ರಿ.ಪ.1621ರ ಶಾಸನವು ಯಲಹಂಕ ನಾಡ 
ಪ್ರಭು ಇಮ್ಮಡಿ ಕೆಂಪೇಗೌಡರಿಗೆ ಪೇಣ್ಯವಾಗಲೆಂದು ಕಲ್ಲೇಶ್ವರ ದೇವರ ಸ್ಥಾನಿಕ ಅಂ೦ಗಣ್ಣ 
ಒಡೆಯರ್‌ ಮಗ ಚಂದ್ರಶೇಖರ ಒಡೆಯರ ಶಾಸನ ಹಾಕಿಸಿದ ಬದ್ಗೆಯುದೆ. ಹಾಗೂ ಇದನ್ನು 
ಬರೆದವನು ಕುಮಾರನ್‌ ಎಂದಿದೆ.*" ಅಲ್ಲದೇ ಉತ್ತರದ ಮತ್ತೊಂದು ಬಂಡೆಯಲ್ಲನ 
ಕ್ರಿ.ಪ.164೨ರ ಶಾಸನದಲ್ಲ ಕೇಶಸೋಮ ನಾಯಕರು ಕಲ್ಲೇಹದ ಕಲ್ಲೇಶ್ವರ ದೇವರ 
ಅಮೃತಪಡಿಗೆ ದೇವನ ಕೆರೆಯ ಗದ್ದೆ ಮತ್ತು ಹುಅಕಟ್ಲೆ ಗದ್ದೆ-ಹೊಲಗಳ ಕೊಟ್ಟ ಬಗ್ದೆ 
ಉಲ್ಪೇಖಸಿದೆ."”ಈ ರೀತಿಯಲ್ಲ ಈ ದೇವರಲ್ಲ ಕಲ್ಲೇಶ್ವರ, ಕಲಅನಾಥ.ಎಂದೂ 
ಪ್ರಸಿದ್ಧವಾಗಿರುವುದನ್ನು ಕಾಣಬಹುದು. 


ಮಾಗಡಿಯ ರಾಮೇಶ್ವರ ದೇವಾಲಯ: ಈ ದೇವಾಲಯ ಯಲಹಂಕ ನಾಡ ಪ್ರಭುಗಳ 
ಕಾಲದ್ದಾಗಿದ್ದು ಈ ದೇವಾಲಯದ ಬಗೆ ಮಾಗಡಿಯ ಸೋಮೇಶ್ವರ ದೇವಾಲಯ ಅರ್ಚಕನ 
ವಶದಲ್ಪದ್ದ ತಾಮ್ರ ಶಾಸನವು ಕ್ರಿ.ಶ.1630೦ರಲ್ಲ ರಾಮೇಶ್ವರ ದೇವರಿಗೆ ಶ್ರೀ ರಂಗದೇವ 
ಮಹಾರಾಯ ಆಳ್ವಕೆ ಕಾಲದಲ್ಲ ಇವರ ಪ್ರಿಯಭಕ್ತ್ಷರಾದ ಯಲಹಂಕ ನಾಡ ಪ್ರಭುಗಕಳಾದ ಕೆಂಪ 
ನಂಜೇಗೌಡರು ಪುತ್ತರಾದ ಹಿರಿ ಕೆಂಪೇಗೌಡರ ಮಗ ಇಮ್ಮಡಿ ಕೆಂಪೇಗೌಡ ಬರೆದು ಕೊಟ್ಟ 
ತಾಮ್ರ ಶಾಸನವಾಗಿದ್ದು. ಮಾಗಡಿಯ ಸೀಮೆಯಲ್ಲನ ಕಂಚುಗಾರನಹಳ್ಳಿ 
ಹಲುಸಿಗನಹಳ್ಳಗಳಲ್ಲನ ತೆರಿಗೆ, ನಿಧಿ ನಿಕ್ಷೇಪ, ದೀಪಾರಾಧನೆ. ಉತ್ತ್ಸವ, ಮಹಾರಥೋತ್ತವಗಳ 


ಕಾರ್ಯಕ್ಷೆ ದಾನಕೊಟ್ಟ ಬಣ್ಣೆ ಉಲ್ಪೇಖಸಿದೆ."”” 


ಮಳಗಾಳದ ಮಹದೇಶ್ವರಸ್ಥಾಮೀ ದೇವಾಲಯ: ಈ ದೇವಾಲಯದ ಪೂರ್ವ ಭಾಗದಲ್ಲನ 
ಕ್ರಿ.ಪ.1662ರ ಮೈಸೂರು ದೇವರಾಜ ಒಡೆಯರ್‌ರವರು ಮಹದೇಶ್ವರ ಸ್ವಾಮೀ ದೇವರ 
ದೀಪರಾಧನೆ, ರಥೋತ್ಸವ, ಅಮೃತಪಡಿಗೆ ಕಾನಕನಹಳ್ಳಯ ಸೀಮೆಯೂಳಗಿನ ಗುರಿಕಾರ, 
ಪಾರುಪತ್ತೆಗಾರ, ಸೇನಭೋಗ ಮತ್ತು ಸುಂಕಸೇನಭೋಗರು ಪ್ರತಿವರ್ಷ ಹಣವನ್ನು ದೇವರ 
ಭಂಡಾರಕ್ಷೆ ಸಲ್ಪಸುವಂತೆ ಧಾನ ಶಾಸನವನ್ನು ಹಾಕಿಸಿದಬಣ್ಣೆ ಉಲ್ಪೇಖಸಿದೆ.”” ಹಾಗೇಯೆ ಇದೇ 
ದೇವಾಲಯದ ದಕ್ಷಿಣ ಕಡೆಯ ಕ್ರಿ.ಶ.1375 ರ ವಿಜಯನಗಗರ ಬುಕ್ಷರಾಯನ ಮಗ ಹರಿಹರನ 
ಆಳಜ್ವಕೆಯ ಕಾಲದಲ್ಲ ಮಹಾಸಾಮಂತಾಧೀಪತಿ ದೊಡ್ಡ ಕಲ್ಪಿಮಯ ನಾಯಕನು ಹಲವು ಧಾನ 
ನೀಡಿದ ಬಣ್ಣೆ ಇದೆ. ಇದರ ಕೆಲವು ಭಾಗ ಅಪ್ಪಷ್ಟವಾಗಿದೆ.”” ಹಾಗಾಗಿ ಈ ದೇವಾಲಯ ಕ್ರಿ.ಶ. 
13ನೇ ಶತಮಾನದಲ್ಲ ನಿರ್ಮಾಣವಾಗಿರಬಹುದಾಗಿದೆ. ಅಲ್ಲದೇ ವಿರೂಪಾಸಮುದ್ರದ ಪೂರ್ವ 
ದೇವರ ಕೆರೆ ಕಕಗಿನ ಹುಟ್ಟು ಬಂಡೆಯ ಮೇಲಅನ ಕ್ರಿ.ಶ.1617ರ ಶಾಸನವು ದೇವರಾಜ 


88 


ಒಡೆಯರ್‌ ವಿರೂಪಾಸಮುದದಲ್ಲ ಕೆರೆಯನ್ನು ಕಟ್ಟ ಜೀಣೋದ್ದಾರ ಮಾಡಿಸಿ ಭೂಮಿಯನ್ನು 
ಮಳಗಳದ ಮಹದೇಶ್ವರ ಸ್ವಾಮಿಗೆ ದಾನ ನೀಡಿದ ಉಲ್ಪೇಖವಿದೆ."” 


ಆಲಾಲಕುಪ್ಲೆಯ ಬಸವದೇವಾಲಯ: ಈ ದೇವಾಲಯದ ಬದ್ಧೆ ದೇವರ ಪೀಠದಲ್ಪನ ಕ್ರಿ.ಶ.164೨ರ 
ಶಾಸನವು ಕೋಟಹಳ್ಟಿಯ ಶಾಂತಯ್ಯನ ಮಗ ಮದನಯ ಎಂಬುವವನು ಆರುಳಕುಪ್ಪೆಯ 
ರಾಮಯ್ಯನ ಮೊಮ್ಮಗ ಶಂಭುಅಂಗನ ಕೈಯಲ್ಲ ಬಸವನನ್ನು ಮಾಡಿಸಿದ ಬಗ್ದೆ 
ಉಲ್ಪೇಬಸಿದೆ””. ಹಾಗೇಯ ಗ್ರಾಮದ ಊರ ಬಾಗಿಲ ತೊಲೆಯ ಮೇಲಅನ ಕ್ರಿ.ಶ 1636ರ 
ಶಾಸನದಲ್ಲ ವಿಶ್ವೇಶ್ವರ ಭಟ್ಟರು ಮಾಡಿಸಿದ ಆಲಾಲಕುಪ್ಪೆ ಗ್ರಾಮದ ಊರ ಪ್ರತಿಷ್ಠೆ ಎಂದಿದೆ." 
ಅಲ್ಲದೇ ಇದೇ ದೇವಾಲಯದ ದಕ್ಷಿಣದ ಶಾಸನದಲ್ಲಿ ಕ್ರಿ.ಶ.1667ರಲ್ಲ ಯಲಹಂಕ ನಾಡಪ್ರಭು 
ಹಿರೇಕೆಂಪೇಗೌಡ ಮೊಮ್ಮಗ ಇಮ್ಮಡಿಕೆಂಪೇಗೌಡರ ಮಗ ಮುಮ್ಮಡಿ ಕೆಂಪೇಗೌಡರು 
ಕಾಶಿಯಲ್ಲ ಮಠವನ್ನು ಕಟ್ಟಸಿ ಅಂಗವನ್ನು ಪ್ರತಿಷ್ಠೆ ಮಾಡಿಸಿ ಈ ಮಠದ ಧಮಕ್ಕಾಗಿ 
ಆಲಾಲುಕುಪ್ಪೆಯನ್ನು ದಾನವಾಗಿ ನೀಡಿದ ಬಣ್ಣಿ ಉಲ್ಲೇಬಸಿದೆ.”” ಈ ಶಾಸನಗಳ ಪ್ರಕಾರ 
ಆಲಾಲುಕುಪ್ಪೆಯು ಕಾಶಿಯಷ್ಟೇ ಪ್ರಸಿದ್ದಿ ಹೊಂದಿರುವ ಬಣ್ಣೆ ತಿಆಯುತ್ತದೆ ಅಥವಾ 
ಆಲಾಲುಕುಪ್ಪೆಯನ್ನು ಹಿ೦ದೆ ಕಾಶಿ ಎಂದು ಕರೆದಿರುವುದನ್ನು ಕಾಣಬಹುದು. 


ಕನಕನಹಳ್ಳಿಯ ದೇಗುಲ ಮಠ: ಈ ಮಠದ ಒಂದು ಶಾಸನವು ಕ್ರಿ.ಶ.1667ರಲ್ಲ ಮೈಸೂರಿನ 
ದೇವರಾಜ ಒಡೆಯರ್‌ ಅಳ್ವಕೆಯಲ್ಲ ವಿರೂಪಾಸಮುದ್ರದ ದಳವಾಯು ಕೋಮಾರಯ್ಯನ 
ತಾಯಿ ತಿಮ್ಮಮ್ಮನವರು ಮಠವನ್ನು ನಡೆಸಲು ದಾನ ಸೀಡಿದ ಬಧ್ಣೆ ಉಲ್ಲೇಖವಿದೆ.” 


ವಡೇರಹಳ್ಳಿ ಸಿದ್ದೇಶ್ವರ ದೇವಾಲಯ: ವಡೇರಹಳ್ಳಯ ವಾಯುವ್ಯ ಭಾಗದ ಸಿದ್ದೇಶ್ವರ 
ದೇವಾಲಯದ ಬೆಟ್ಟದಲ್ಲನ ಮುಂದಿನ ಹುಟ್ಟು ಬಂಡೆಯ ಮೇಲಅನ ಕ್ರಿ.ಶ.1673ರ ಶಾಸನದಲ್ಲಿ 
ಸಿದ್ದೇಶ್ವರ ದೇವಾಲಯದಲ್ಲ ಬಾಗಿಲು ನಿರ್ಮಿಸಿದ ಬಣ್ಣೆ ಉಲ್ಲೇಬಸಿದೆ.”" ಹಾಗಾಗಿ ಈ 


ದೇವಾಲಯ 16ನೇಶತಮಾನಕ್ಲೂ ಮೂದಲೇ ನಿರ್ಮಾಣವಾಗಿರುವುದು ತಿಆಯುತ್ತದೆ. 


ಖೈದಾಕೆರೆಯ ಲಕ್ಷೀದೇವಾಲಯ: ಲಕ್ಷೀ ದೇವಾಲಯ ಎಡಭಾಗದಲ್ಪನ ಕ್ರಿ.ಶ.16೨೭2ರ ಶಾಸನದಲ್ಲಿ 
ಅಮ್ಮನವರ ಗ್ರಾಮದಲ್ಲನ ಸಮಸ್ತ ಜನರು ಹೊಲಗದ್ದೆ ನೀಡಿದ ಬದ್ಧೆ ಅಂಗಗೌಡ, 
ಮುದ್ದವೀರೆಗೌಡ, ಮಾರಟ್ಟಗೌಡರು ಕಟ್ಟಪ್ಪಣಿ ಮಾಡಿಸಿ ಶಾಸನ ಹಾಕಿಸಿದ ಬಣ್ಣೆ ಉಲ್ಪೇಖವಿದೆ.'” 


ಮಾಯುನಾಯಕನಹಳ್ಳಿ ಈಶ್ವರ ದೇವಾಲಯ : ಈ ದೇವಾಲಯದ ಪೂರ್ವ ಗೋಡೆಯ ಮೇಲೆ 
ಕ್ರಿ.ಶ.1712ರ ಶ್ರೀ ರಂಗರಾಯರು ಪೆನುಗೊಂಡೆಯ್ಲ ಆಳುತ್ತಿರುವಾಗ ಯಲಹಂಕನಾಡ 
ಪ್ರಭುಗಳಾದ ಮುಮ್ಮಡಿ ಕೆಂಪ ಗೌಡನವರು ಮಕ್ಕಳಾದ ಮುಮ್ಮಡಿ ಕೆಂಪ ವೀರಪ್ಪಗೌಡರು 


89 


ತಮ್ಮ ಅಗ್ರಹಾರದ 24 ವೃತ್ತಿಯ ಮಹಾಜನರಿಗೆ ಬರೆಸಿದ ಈ ದಾನ ಶಾಸನದ ಪ್ರಕಾರ 
ಮಾಗಡಿ ಸೀಮೆಯ ಮೈನಾಯಕನಹಳ್ಳ, ಮದನಹಳ್ಳ ಹನುಮಪುರ ಕೆಂಪಸಾಗರದ ಕೆರೆಯ 
ಕೆಳಗಿನ ವಳಗೆರೆಯ ತೋಟದಲ್ಲ 2೦ ಮಾರು ಸ್ಥಳವನ್ನು ಮುಮ್ಮಡಿ ಕೆಂಪವೀರ ಸಾಗರ 
ಅಗ್ರಹಾರದಲ್ಲ ಅಅಯಾಸ್‌ ಮಾಯನಾಯಿಕನಹಳ್ಟ ಸೋಮೇಶ್ವರ ಸ್ವಾಮಿ ಪ್ರತಿಷ್ಠೆ ಕಾಲದಲ್ಲಿ 


ದಾನ ನೀಡಿದ ಬಣ್ಣೆ ಉಲ್ಪೇಬವಾಗಿದೆ.' 


ಈ ಜಲ್ಲೆಯ ದೇವಾಲಯಗಳ ಶಾಸನಗಳ ಮೂಲಕ ಅಧ್ಯಯನದಿಂದ ಪ್ರಾಚೀನ 
ಕಾಲದಿಂದಲೂ ದೇವಾಲಯಗಳು ಸಾಂಸ್ಕೃತಿಕ ಕೇಂದ್ರವಾಗಿರುವುದು ಸಿರೂಪಿತವಾಗುತ್ತದೆ. 
ಅಲ್ಲದೇ ಇಲ್ಲ ಆಳ್ವಕೆ ನಡೆಸಿದ ಪ್ರತಿಯೂಂದು ರಾಜಮನೆತನಗಳು ದೇವಾಲಯಗಳ ನಿರ್ಮಾಣ 
ಮತ್ತು ನಿರ್ವಹಣೆಗಾಗಿ ದಾನ ದತ್ತಿಗಳನ್ನು ನೀಡಿರುವದನ್ನು ಕಾಣಬಹುದು. ಹಾಗೂ 
ಕಾಲಕಾಲಕ್ಕೆ ಜರ್ಗೋದ್ಧಾರಗೂಳಸುವುದು ಅದಕ್ಕೆ ಪ್ರತಿ ನಾಮದೇಯ ಮಾಡಿ ಕೆರೆ, ಕಟ್ಟೆ, 
ತೂಬುಗಳು ನಿರ್ಮಾಣ, ಸಂತೆ ನಿರ್ಮಾಣ, ಅಗ್ರಹಾರ ಸ್ಥಾಪನೆ, ಮತ್ತು ದೇವಾಲಯ ಅಡಳತ 
ಮಂಡಳ ಸ್ಥಾಪಿಸಿ ಗ್ರಾಮದ ತೆರಿಗೆ ದಂಡಗಳನ್ನು ದೇವಾಲಯದ ಪ್ರತಿನಿತ್ಯದ 
ಅಂಗರಂಗಬೋಗ ಕಾರ್ಯಗಳನ್ನು ನಿರ್ವಹಣಿ ಮಾಡುವಂತೆ ಅದೇಶಿಸುರುವದನ್ನು ಈ 
ಶಾಸನಗಳು ನೀರೂಪಿಸಿವೆ. ಇದರಿಂದ ಪ್ರಾಚೀನ ಕಾಲದಲ್ಲ ದೇವಾಲಯಗಳ ಮಹತ್ವ 
ಅರಿಯಬಹುದಾಗಿದ್ದು. ಈ ಭಾಗದಲ್ಲ ಗಂಗರ ಕಾಲದಲ್ಲ ಹೆಚ್ಚಾಗಿ ಶೈವ ದೇವಾಲಯಗಳು 
ಹೆಚ್ಚಾಗಿ ನಿರ್ಮಾಣವದರೂ ಅವುಗಳಗೆ ನೀಡಿದ ದಾನದತ್ತಿಗಕ ವಿವರಗಳ ಶಾಸನಗಳು ಬಹಳ 
ಕಡಿಮೆ. ಆದರೆ ನಂತರ ಬಂದಂತಹ ಚೋಳರು ವೈಷ್ಣವ, ಶೈವ ದೇವಾಲಯಗಳ ನಿರ್ಮಾಣ 
ಮತ್ತು ನಿರ್ವಹಣೆಯಲ್ಲನ ಪಾತ್ರ ತುಸು ಹೆಚ್ಚಾಗಿಯೇ ಇರುವದನ್ನು ಶಾಸನಗಳು ನಿರೂಪಿಸಿವೆ. 
ಇವರ ಆಳಜ್ವಕೆಯ ನಂತರ ಸಹ ಹೂಯ್ದಳರು ಬಂದರೂ ಸಪಹ ತಮಿಳ್‌ ಅಧಿಕಾರಿಗಳು 
ಸ್ಥಆಳಯವಾಗಿ ಅಳ್ವಕೆ ನಡೆಸುತ್ತಿದ್ದು ದೇವಾಲಯಗಳಗೆ ದಾನದತ್ತಿ ನೀಡಿರುವದನ್ನು 
ತಿಆಯಬಹುದು. ಹಾಗೂ ವಿಜಯನಗರ ಅರಸರ ಕಾಲದಲ್ಲ ಬಹುತೇಕ ಎಲ್ಲ ದೇವಾಲಯಗಳು 
ಜೀರ್ನೋದ್ದ್ಧಾರಗೊಂಡಿರುವುದನ್ನು ದೇವಾಲಯಗಳ ಕಲೆ ಮತ್ತು ವಾಸ್ತು ಶಿಲ್ಪ ನಿರೂಪಿಸಿವೆ. 
ಅದರ ಜೂತೆಗೆ ಸ್ಥಳೀಯ ಮಾಂಡಲೀಕರು, ಅಧಿಕಾರಿಗಳು ತಮ್ಮ ಅರಸರಿಗೆ ಪುಣ್ಯ 
ಬರಲೇಂದು ಹೇಳಆ ಅವರ ಹೆಸರಿನಲ್ಪ್ಲ ದಾನ ನೀಡಿರುವುದನ್ನು ಇವರ ಕಾಲದಲ್ಲ ಕಾಣಬಹುದು. 
ಅಲ್ಲದೇ ಈ ಅಧ್ಯಯನದಿಂದ ಪ್ರಾಚೀನ ದೇವಾಲಯಗಳ ನಿರ್ಮಾಣ, ನಿರ್ವಹಣಿಯ ಪಾತ್ರ 
ಅಂದಿನ ಸ್ಥಿತಿಗತಿಗಳ ತಿಆಯುವುದಲ್ಲದೇ, ಇಂದಿನ ಮಾರ್ಪಾಡುಗಳನ್ನು ಸಹ ಅಧ್ಯಯನ 
ಮಾಡುವುದಾಗಿದೆ. ಇಂದೂ ಎಷ್ಟೋ ದೇವಾಲಯಗಳು ಭಗ್ಗವಾಗಿವೆ. ಪ್ರತನಾಮವಾಗಿ, 
ಅಲ್ಲದೇ ಹೂಸದಾಗಿ ನಿರ್ಮಾಣವಾಗಿರುವುದನ್ನು ಇವುಗಳ ಮೂಲಕ ತಿಆಯಬಹುದಾಗಿದೆ. 


90 


ಅಡಿಟಪ್ಪಣಿಗಳು 


1. ಎಂ.ಜಿದಾನಂದ ಮೂರ್ತಿ, ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪಹಮ.ಸಂ.19೨೦2. 
೨. ಎ.ಕ. ಅನುಬಂಧ ಸಂಪುಟ, ಚನ್ನಪಟ್ಟಣ.196. ಕೂಡ್ಲೂರು, ಪು.ಸಂ.47. 


83. ಎ.ಕ. ೨. ಚ.ಪ.ಶಾ.ಸಂ.,113. ಕೂಡ್ಲೂರು, ಪು.ಸಂ. 33೦. 


4. ಎ.ಕ.೨, ಚ.ಪ.ಶಾ;ಸಂ,8ಆ. ಮಳೂರು. ಪು.ಸಂ. 151. 
5. ಎ.ಕ.೨. ಚ.ಪ.ಶಾ.ಸಂ೦.134, ಮಳೂರುಪಟ್ಟ, ಪು.ಸಂ. 162. 
6. ಎ.ಕ. ೨, ಚ.ಪ.ಶಾಾಸಂ೦,141, ಮಳೂರುಷಟ್ಟ. ಪು.ಸಂ. 163. 


ಪ. 
7. ಎ.ಕ. ೨, ಚ.ಪ.ಶಾಾಸಂ.13೨, ಮಳೂರುಪಟ, ಪು.ಸಂ. 162. 
ಪ. 


ಪ 
[23] 
8. ಎ.ಕ. ೨, ಚ.ಪ.ಶಾಾಸಂ,138, ಮಳೂರುಷಟ್ಟ. ಪು.ಸಂ. 162. 
೨. ಎ.ಕ. ೨. ಚ.ಪ.ಶಾ.ಸಂ,136, ಮಳೂರುಪಟ್ಟ, ಪು.ಸಂ. 162. 
10. ಎ.ಕ. ೨, ಚ.ಪ.ಶಾಸಂ,137 ಮಳೂರುಪಟ್ಟ. ಪು.ಸಂ. 16೦2. 
11. ಎ೦.ಎ.ಆರ್‌, 1942, ಶಾಸನ ಸಂಖ್ಯೆ-23, ಪು.ಸಂ. 123. 
12. ಎ.ಕ. ೨, ಮಾಗಡಿ.ಶಾ.ಸಂ,75, ಮುಡ್ಡುಪಾಳ್ಯ-ಉದುಕುಂಟೆ, ಪು.ಸಂ. 151. 
13. ಎ.ಕ.೨, ಚ.ಪ.ಶಾಾಸಂ.48 ಮಾಗೇನಹಳ್ಟ, ಪು.ಸಂ. 142. 


14. ಎ.ಕ. ೨, ಚ.ಪ.ಶಾ.ಸಂ೦.16೦ ಹೊನ್ನಾ: ಯಕನಹಳ್ಳ. ಪು.ಸಂ. 166. 


15. ಎ.ಕ. ೨, ಚ.ಪ.ಶಾ,.ಸಂ,124 ಕೂಡ್ಲೂರು, ಸಂ. 158. 
16. ಎ.ಕ. ೨, ಚ.ಪ.ಶಾ,ಸಂ,116 ಕೂಡ್ಲೂರು ಮ.ಸಂ. 157. 

17. ಎ.ಕ. ೨, ಚ.ಪ.ಶಾ.ಸಂ,115 ಕೂಡ್ಲೂರು, ಪು.ಸಂ. 157. 
18. ಎ.ಕ. ೨, ಚ.ಪ.ಶಾ.ಸಂ,118 ಕೂಡ್ಲೂರು, ಪು.ಸಂ. 157. 


19. ಎ.ಕ. ೨9, ಕನಕಪುರ.ಶಾ.ಸಂ,84. ಕೋಡಿಹಳ್ಳಿ. ಹು.ಸಂ. 163. 


೨೦. ಎ.ಕ. ೨, ಕನಕಪುರ. .ಶಾ,ಸಂ.84, ಕೋಡಿಹಳ್ಳಿ. ಪು.ಸಂ. 164. 


21. ಎ.ಕ. ೨. ಚ.ಪ.ಶಾ,ಸಂ,1೭2೦, ಕೂಡ್ಲೂರು, ಪು.ಸಂ. 158. 
2೦. ಎ.ಕ. ೨. ಚ.ಪ.ಶಾ.ಸಂ.೨೭. ಮಳೂರುಪಟ್ಟ, ಪು.ಸಂ. 153. 
23. ಎ.ಕ. ೨. ಚ.ಪ.ಶಾ.ಸಂ.೨೭, ಮಳೂರುಪಟ್ಟ, ಪು.ಸಂ. 153 
24. ಎ.ಕ. ೨, ಚ.ಪ.ಶಾ.ಸಂ೦,85, ಮಳೂರು, ಹು.ಸಂ. 152. 
25. ಎ.ಕ. ೨, ಚ.ಪ.ಶಾ.ಸಂ೦,84, ಮಳೂರು, ಪು.ಸಂ. 15೦. 
26. ಎ.ಕ. ೨, ಚ.ಪ.ಶಾ.ಸಂ,82,83, ಮಳೂರು, ಪು.ಸಂ. 148. 
27. ಎ.ಕ. ೨, ಚ.ಪ.ಶಾಾಸಂ೦,77, ಮಳೂರು, ಹು.ಸಂ.147. 


91 


28. ಎ.ಕ. ೨, ಚ.ಪ.ಶಾ.ಸಂ.88ಎ. ಮಳೂರು, ಹು.ಸಂ.1ರ. 

2೨೨. ಎ.ಕ. ೨, ಚಿ.ಪ.ಶಾ.ಸಂ೦,78 ಮಳೂರು, ಪು.ಸಂ.148. 

30೦. ಎ.ಕ. ೨. ಚ.ಪ.ಶಾ.ಸಂ,88ಬ, ಮಳೂರು, ಹು.ಸಂ.1ರಂ೦. 

31. ಎಂ.ಎ.ಆರ್‌, 1942, ಶಾ.ಸಂ. ೨, ಹು.ಸಂ.117. 

32. ಎಂ.ಎ.ಆರ್‌. 1942, ಶಾ.ಸಂ.1ರ, ಹು.ಸಂ.11. 

33. ಎ.ಕ. ೨. ಚ.ಪ.ಶಾ.ಸಂ.,76. ಮಳೂರು, ಹು.ಸಂ.146. 

34. ಎ.ಕ. ೨, ಅನುಬಂಧ ಸಂಪುಟ, di ಮಳೂರು, ಹಪು.ಸಂ.4೦. 
35. ಎ.ಕ. ೨. ಚ.ಪ.ಶಾ.ಸಂ೦,54, ಕೋಡಂಬಳ್ಳ. ಪು.ಸಂ.143. 

36. ಎ.ಕ. ೨. ಚ.ಪ.ಶಾ.ಸಂ,ರಂ, ಮ .ಪಂ143. 
37. ಎ.ಕ. ೨. ಚ.ಪ.ಶಾ.ಸಂ,53. ಕೋಡಂಬಳ್ಳ. ಪು.ಸಂ.816. 


38. ಡಾ.ಎಚ್‌.ಎಸ್‌.ಗೋಪಾಲರಾವ್‌, 2011, ಇತಿಹಾಸ ದರ್ಶನ,೭26. ಶಾ.ಸಂ.೭2 ಪು.ಸಂ. 
186. 


3೨. ಡಾ.ಎಚ್‌.ಎಸ್‌.ಗೋಪಾಲರಾವ್‌, 2೦1, ಇತಿಹಾಸ ದರ್ಶನ.೭6, ಶಾ.ಸಂ.ಂ2, 
ಪು.ಸಂ. 187. 


4೦. ಡಾ.ಎಚ್‌.ಎಸ್‌.ಗೋಪಾಲರಾವ್‌, 201, ಇತಿಹಾಸ ದರ್ಶನ,26, ಶಾ.ಸಂ.1 ಹು.ಸಂ. 
188. 


41. ಎ.ಕ. ಅನುಬಂಧ ಸಂಪುಟ. ಚನ್ನಪಟ್ಟಣ, 213. ಬೇವೂರು. ಪು.ಸಂ. ೮1. 
42. ಎ.ಕ. ೨. ಚ.ಪ.ಶಾ.ಸಂ,132, ಮಳೂರುಪಟ, ಹು.ಸಂ.161. 


[23) 
43. ಎ.ಕ. ೨. ಚ.ಪ.ಶಾ,ಸಂ.13೦, ಮಳೂರುಪಟ್ಟ, ಪಹು.ಸಂ.16೦. 


44. ಎ.ಕ. ೨, ಚ.ಪ.ಶಾಾಸಂ.1೭26. ಮಳೂರುಪಟ. ಹು.ಸಂ.15ರಲ. 
4ರ. ಎ.ಕ. ೨. ಚ.ಪ. ಶಾ.ಸಂ.127, ಮಳೂರುಪಟ್ಟ. ಪು.ಸಂ.1ರಲ. 
46. ಎ.ಕ. ೨. ಚ.ಪ.ಶಾ.ಸಂ.12೨. ಮಳೂರುಪಟ್ಟ. ಪು.ಸಂ.16೦. 
47. ಎ.ಕ. ೨. ಚ.ಪ.133, ಮಳೂರುಪಟ್ಟ, ಪು.ಸಂ.161. 


48. ಎ.ಕ. ಅನುಬಂಧ ಸಂಪುಟ, ಚನ್ನಪಟ್ಟಣ. 2೦7, ಮಳೂರುಪಟ್ಟ. ಪಹು.ಸೆ೦.4೨. 
4೨. ಎಂ.ಎ.ಆರ್‌. 1942, ಶಾ.ಸಂ.4, ಪು.ಸಂ.113. 

ರಂ. ಎ.ಕ. ೨, ಚ.ಪ.ಶಾ,ಸಂ,42(ಎ) ಹೊಂಗನೂರು, ಪು.ಸಂ.141. 

51. ಎ.ಕ. ೨, ಚ.ಪ.ಶಾ,ಸಂ೦,4೭2, ಹೊಂಗನೂರು, ಸಂ.141. 


5೦. ಎ.ಕ. ೨, ಚ.ಪ.ಶಾ,ಸಂ.1೦1, BRR ಪಹು.ಸಂ.15ರ. 


ಪ.ಶಾ 
ಪ.ಶಾ 


53. ಎ.ಕ. ೨. ಚ.ಪ.ಶಾ,ಸಂ,10೦2, ಚಿಕ್ಷಮಳೂರು, ಸಂ. 15ರ. 


92 


54. ಎ.ಕ. ೨, ಚ.ಪ.ಶಾಾಸಂ,1೦3. ಚಿಕ್ಷಮಳೂರು., ಪು.ಸಂ. 15ರ. 
5ರ. ಎ.ಕ. ೨, ಚ.ಪ.ಶಾಾಸಂ,1೦4. ಚಿಕ್ಷಮಳೂರು., ಪು.ಸಂ. 155. 
56. ಎಕ. ೨, ಚ 


ಶಾ 
ಶಾ 

“ಶಾ.ಸಂ,1೦5, ಚಿಕ್ಷಮಳೂರು, ಪು.ಸಂ. 156. 
ಶಾ,ಸಂ,1೦6, ಚಿಕ್ಕಮಳೂರು, ಪು.ಸಂ. 156. 
ಶಾ 


ಪ 
57. ಎ.ಕ. ೨, ಚ.ಪ. 
58. ಎ.ಕ. ೨, ಚ.ಪ.ಶಾ.ಸಂ,1೦7, ಚಿಕ್ಕಮಳೂರು, ಪು.ಸಂ. 156. 

ರಲ. ಎಂ.ಎ.ಆರ್‌.1942, ಶಾ.ಸಂ.16, ಪು.ಸಂ. 120. 

6೦. ಬಾ.ರಾ.ಗೋಪಾಲ್‌ (ಸಂ) ಎ.ಕ್‌.೦5ರ, ತಿ.ನರಸೀಪುರ, 22೦, ಮು.ಸಂ. 6೦೦೭. 


61. ಎ.ಕ. ೨, ಚ.ಪ.ಶಾ,ಸಂ.88 (ಪಿ) ಮಳೂರು, ಪು.ಸಂ. 15೦. 


62. ಎ.ಕ. ೨. ಚ.ಪ.ಶಾ.ಸಂ೦.೨6, ಮಳೂರು. ಹು.ಸಂ. 154. 
63. ಎ.ಕ. ೨, ಚ.ಪ.ಶಾ,ಸಂ,೨ (ಪಿ) ಮಳೂರು, ಹು.ಸಂ. 154. 
64. ಎ.ಕ. ೨, ಚ.ಪ.ಶಾ,ಸಂ,೨7 (ಬ) ಮಳೂರು, ಪು.ಸಂ. 1ರರ. 
65ರ. ಎ.ಕ. ೨. ಚ.ಪ.ಶಾ.ಸ೦.೨4 ಮಳೂರು. ಪು.ಸಂ. 154. 


66. ಎ.ಕ. ೨, ಚ.ಪ.ಶಾ.ಸಂ೦,8೨ ಮಳೂರು, ಹು.ಸಂ. 153. 

67. ಎಂ.ಎ.ಆರ್‌, 1942 ಶಾ.ಸಂ.14, ಪು.ಸಂ. 11೨. 

68. ಎಂ.ಎ.ಆರ್‌, 1942 ಶಾ.ಸಂ.5, ಪು.ಸಂ. 14. 

6೨. ಎ.ಕ. ಅನುಬಂಧ ಸಂಪುಟ, ಚನ್ನಪಟ್ಟಣ. 1೨8,1೨೨, ಮಳೂರು, ಪು.ಸಂ. 47. 
7೦. ಎ.ಕ. ೨, ಚ.ಪ.ಶಾ.ಸಂ,34, ಚಿಕ್ಕ್ಷಮಳೂರು, ಪು.ಸಂ.14೦. 

71. ಎಂ.ಎ.ಆರ್‌.1೨942, ಶಾ.ಸಂ.೭4, ಹು.ಸಂ.124. 

72. ಎ.ಕ. ೨, ಚ.ಪ.ಶಾ,ಸಂ,12 (ಎ). ಕೂಡ್ಲೂರು, ಪು.ಸಂ.157. 

78. ಎ.ಕ. ೨, ಚ.ಪ.ಶಾ,ಸಂ,11 ಕೂಡ್ಲೂರು, ಮ.ಸಂ.156. 

74. ಎ.ಕ. ೨. ಚ.ಪ.ಶಾ.ಸಂ.112 ಕೂಡ್ಲೂರು, ಪು.ಸಂ.156,157. 

75. ಎ.ಕ. ೨. ಚ.ಪ.ಶಾ.ಸಂ,108 ಕೂಡ್ಲೂರು. ಪು.ಸಂ.156. 

76. ಎ.ಕ. ೨, ಕನಕಮುರ.ಶಾ,ಸಂ೦,41, ಮುಲ್ಲಹಳ್ಳಿ. ಹು.ಸಂ.1ರರ. 

77. ಎ.ಕ. ೨9, ಕನಕಪುರ.ಶಾ.ಸಂ,ರ, ಕೆಮ್ಮಾಲು. ಪು ಪು.ಸಂ.15ರ7. 

78. ಎ.ಕ. ೨, ಚ.ಪ.ಶಾ.ಸಂ,164 ಕೂಡ್ಲೂರು, ಪು.ಸಂ. 167. 

7೨. ಎ.ಕ. ೨, ಮಾಗಡಿ.ಶಾ,ಸಂ,4೨, ಶ್ರೀಗಿರಿಪುರ, ಪು.ಸಂ. 57, 58. 

8೦. ಎ.ಕ. ೨. ಅನುಬಂಧ ಸಂಪುಟ, ಚನ್ನಪಟ್ಟಣ.೦೦೮., ಕೃಷ್ಣಪುರ. ಪು.ಸಂ. 54. 


81. ಎ.ಕ. ೨, ಅನುಬಂಧ ಸಂಪುಟ, ಚನ್ನಪಟ್ಟಣ.2೦4. ಕೋಡಂಬಳ್ಳಿ, ಪು.ಸಂ. ರಂ. 


82. 


83. 


84. 


8ರ. 


86. 


87. 


88. 


8೨. 


೨೦. 


ಎ.ಕ. 
ಎ.ಕ. 
ಎ.ಕ. 
ಎ.ಕ. 
ಎ.ಕ. 
ಎ.ಕ. 
ಎ.ಕ. 
ಎ.ಕ. 
ಎ.ಕ. 


,ಸಂ೦,145, ಮಳೂರುಪಟ್ಟಣ. ಪಹು.ಸಂ.163. 


ಪ.ಶಾ 

.ಪ.ಶಾ.ಸಂ,38, ಹರೂರು, ಹು.ಸಂ.140೦. 
ಪ.ಶಾ 

pr 


೨, ಕನಕಪುರ.ಶಾ.ಸಂ.8೦. ನಿಟ್ಟೂರು. ಪು.ಸಂ.13೦. 
೨, ಕನಕಪುರ.ಶಾ.ಸಂ,76. ನಿಟ್ಟೂರು. ಪು.ಸಂ.13೦. 
೨, ಕನಕಪುರ.ಶಾ.ಸಂ.76, ನಿಟ್ಟೂರು. ಪು.ಸಂ.13೦. 
೨, ಕನಕಪುರ.ಶಾ.ಸಂ.8೦. ನಿಟ್ಟೂರು. ಪು.ಸಂ.16೦. 


9, ಅನುಬಂಧ. ಸಂಪುಟ. ಚನ್ನಪಟ್ಟಣ. ೨೦೦೨, ಮಳೂರು, 


೨1. ಎ.ಕ. ೨, ಕನಕಮುರ.ಶಾಾಸಂ೦,86. ಎಲಚವಾಡಿ, ಮು.ಸಂ೦.13113೦2. 


೨೦. 


೨3. 


೨4. 


೨5. 


೨6. 


೨7. 


೨8. 


೨೦. 


ಎ.ಕ. 
ಎ.ಕ. 
ಎ.ಕ. 


ಎ.ಕ. 


ಸೂಯ 


ಹು.ಸ 


9, ಕನಕಪುರ.ಶಾ,ಸಂ,5೦. ಸಾತನೂರು. ಹು.ಸಂ.15ರ7. 
೨, ಕನಕಮುರ.ಶಾ,ಸಂ,66, ಕಬ್ಲಾಳು. ಪಹು.ಸಂ.15ರ8. 


೨, ಮಾಗಡಿ.ಶಾ,ಸಂ,15, ಕಲ್ಲೂರು, ಪು.ಸಂ. 58. 


. ೨, ಕನಕಪುರ.ಶಾ.ಸಂ೦,1೦೦. ಅರಲಾಲು. ಪು.ಸಂ.167. 
. ೨, ಕನಕಪುರ.ಶಾ.ಸಂ೦,೨೨, ಅರಲಾಲು, ಮ.ಸಂ.೭2೨3. 


. ೨, ಕನಕಪುರ.ಶಾ,ಸಂ,5ರ೨, ಸೋಮನಾಥಪುರ, ಹು.ಸಂ.1ರ7. 


೨, ಮಾಗಡಿ.ಶಾ,ಸಂ೦,44, ನರಸಂದ್ರ, ಪು.ಸಂ.6೨. 


೯ನಾಥ್‌ ಕಾಮತ್‌,ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ, ಎಂ.ಸಿ 


0.156. 


100೦. ಎ.ಕ. ೨, ಮಾಗಡಿ.ಶಾ,ಸಂ.31. ಕೊಂಡಹಳ್ಳ. ಪು ಪಹು.ಸಂ.67. 


101. ಎ.ಕ. ೨. ಮಾಗಡಿ.ಶಾ.ಸಂ,16, ಮಾಗಡಿ, ಮ.ಸಂ.6ರ5ರ. 


102೨. ಎ.ಕ. ೨, ಮಾಗಡಿ.ಶಾಸಂ,45, ಕೆಂಹೊಹಳ್ಳ. ಪಹು.ಸಂ.6೦. 


103. 


104. 


105. 


106. 


107. 


108. 


ಎ.ಕ. 
ಎ.ಕ. 
ಎ.ಕ. 
ಎ.ಕ. 
ಎ.ಕ. 
ಎ.ಕ. 


೨, ಮಾಗಡಿ.ಶಾ.ಸಂ,61, ಮುದುಗೆರೆ, ಸಪೆ೦124. 


ಹು.ಸ 
೨, ಮಾಗಡಿ.ಶಾ,ಸಂ,6೦, ಮಲ್ಲಸಂದ್ರ, ಪು.ಸಂ.72. 
೨, ಮಾಗಡಿ.ಶಾ.ಸಂ,66, ಸೋಲೂರು, ಹು.ಸಂ.72. 


೨, ಮಾಗಡಿ.ಶಾ,ಸಂ,67, ಪೋಭತ್ತನ ಕುಂಟಿ, ಪು.ಸಂ.7೦. 


kK) 
ad) 


೨, ಮಾಗಡಿ.ಶಾ.ಸಂ೦,6೨. ಸೋಮದೇವನಹಸಳ್ಳ. ಪಹು.ಸಂ.126. 


9, ಕನಕಪುರ.ಶಾ.,ಸಂ.3. ಹಾರೋಹಳ್ಳಿ. ಪಹು.ಸಂ.121. 


94 


ಪು.ಸಂ. 48. 


ಬಕೇಷನ್‌, 


[ae] 


1೦೨. ಎ.ಕ. ೨. ಕನಕಪುರ.ಶಾ.ಸಂ.21, ಬನ್ನಿಮುಕುಂಡ್ಹ. ಪು.ಸಂ.123. 
1೦. ಎ.ಕ. ೨, ಕನಕಪುರ.ಶಾ,ಸಂ,73, ಹರಿಹರ, ಪು.ಸಂ.16೦. 

11. ಎ.ಕ. ೨. ಕನಕಪುರ.ಶಾ.ಸಂ.41, ಮುಲ್ಲಹಳ್ಳಿ. ಪು.ಸಂ.126. 

12. ಎ.ಕ. ೨, ಮಾಗಡಿ.ಶಾ.ಸಂ,1, ಮಾಗಡಿ, ಮು.ಸಂ.63. 

13. ಎ.ಕ. ೨. ಚ.ಪ.ಶಾ.ಸಂ.74. ಮಾಗೇನಹಳ್ಳ. ಪು.ಸಂ.126. 

14. ಎ.ಕ. ೨. ಚ.ಪ.ಶಾ.ಸಂ.33. ಚನ್ನಪಟ್ಟಣ. ಪು.ಸಂ.14೦. 


115. ಎ.ಕ. ೨, ಮಾಗಡಿ.ಶಾ.ಸಂ.7೨. ಬಟ್ಟಸ೦ಂದ್ರ. ಪು.ಸಂ.74. 
16. ಎ.ಕ. ೨. ಚ.ಪ.ಶಾ,ಸಂ,155, ಚಕ್ಕರೇ, ಪು.ಸಂ.15ರ. 

17. ಎ.ಕ. ೨. ಮಾಗಡಿ.ಶಾ,ಸ೦,74, ಬಣವಾಡಿ, ಹು.ಸಂ೦.74. 
18. ಎ.ಕ. ೨, ಚನ ಪಟ್ಟಣ.ಶಾ.ಸಂ೦.67. ಬೇವೂರು, ಮ.ಸಂ.145ರ. 
19. ಎ.ಕ. ೨, ಚ.ಪ.ಶಾ,ಸಂ,68, ಬೇವೂರು, ಪು.ಸಂ.14ರ. 
12೦. ಎ.ಕ. ೨, ಕನಕಪುರ.63. ಕುರುಬರಹಳ್ಳಿ. ಪು.ಸಂ.157. 
121. ಎ.ಕ. ೨, ಕನಕಪುರ.106, ರಾಮಪುರ, ಪು.ಸ 
122. ಎ.ಕ. ೨. ಮಾಗಡಿ.ಶಾ.ಸಂ,೭೨ ಕಲ್ಕ, ಪು. 
123. ಎ.ಕ. ೨, ಮಾಗಡಿ.ಶಾ,ಸಂ.೦21. ಕಲ್ಕು, ಪು. 
124. ಎ.ಕ. ೨. ಮಾಗಡಿ.ಶಾ.ಸಂ.೨5, ಕಲ್ಯ, ಪು. 
125. ಎ.ಕ. ೨. ಮಾಗಡಿ.ಶಾ.ಸಂ.೦೨3, ಕಲ್ಕು, 
126. ಎ.ಕ. ೨, ಮಾಗಡಿ.ಶಾ.ಸಂ.1, ಮಾಗಡಿ, 
127. ಎ.ಕ. ೨, ಕನಕಹುರ.ಶಾ.ಸಂ.೨4. ಮಳಗಾಳ. ಪು.ಸಂ 
128. ಎ.ಕ. ೨, ಕನಕಪುರ.ಶಾ.ಸಂ೦.೨3, ಮಳಗಾಳ. ಪು.ಸಂ.133. 
12೨. ಎ.ಕ. ೨, ಕನಕಪುರ.ಶಾ.ಸಂ,೨5ರ, ಮಳಗಾಳ, ಪು.ಸಂ 
130. ಎ.ಕ. ೨, ಮಾಗಡಿ.ಶಾ,ಸಂ,36, ಅಲಾಲಕುಪ್ಪೆ, ಪು.ಸಂ.68. 

131. ಎ.ಕ. ೨, ಮಾಗಡಿ.ಶಾ.ಸ೦.34, ಅಲಾಲಕುಪೆ. ಪು.ಸಂ.68. 

132. ಎ.ಕ. ೨, ಮಾಗಡಿ.ಶಾ,ಸಂ,35, ಅಲಾಲಕುಪ್ಪೆ, ಮ.ಸಂ.68. 

133. ಎ.ಕ. ೨9, ಕನಕಪುರ.ಶಾ.ಸಂ.೨1. ಕಾನಕನಹಳ್ಳ, ಪು.ಸಂ.133. 

134. ಎ.ಕ. ೨, ಕನಕಮರ.ಶಾ,ಸಂ,17, ವುದಾರಹಳ್ಳ. ಪು ಹು.ಸಂ.136. 

135. ಎ.ಕ. ೨. ಮಾಗಡಿ.ಶಾ,ಸಂ,1೭, 16, ಮಾಗಡಿ, ಪು.ಸಂ.64,6ರ. 

136. ಎ.ಕ. ೨. ಮಾಗಡಿ.ಶಾ.ಸಂ.118. ಮಾಯಿನಾಯಕನಹಳ್ಳ. ಪು.ಸಂ.6೨. 


95 


ಅಧ್ಯಾಯ-4 
ದೇವಾಲಯಗಳ ಕಲೆ ಮತ್ತು ವಾಸ್ತುಶಿಲ್ಪ 


ಮಾನವರು ಅನಾದಿ ಕಾಲದಿಂದಲೂ ದೈವೀಶಕ್ತಿಯೊಂ೦ದನ್ನು ರೂಪಿಸಿಕೊಂಡು. 
ಅದರಲ್ತ್ಲ ನಂಬಕೆ, ಭಕ್ತಿ, ಭಯ ಹೀಗೆ ಹಲವು ಭಾವನೆಗಳನ್ನು ಉಳ್ಳವರಾಗಿ ಬಾಳುತ್ತಾ 
ಬಂದಿದ್ದಾರೆ. ಪ್ರಪಂಚದ ಎಲ್ಲಾ ನಾಗರೀಕತೆಗಳು ತಮ್ಮದೇ ಆದ ದೇವತಾ ಪರಿಕಲ್ಪನೆಗಳನ್ನು 
ಹೊಂದಿ, ಪೂಜಸುತ್ತಾ ಬಂದಿವೆ. ಭಾರತದಂತಹ ಸಾಂಪ್ರದಾಯಿಕ ದೇಶವು ದೇವಾಲಯಗಳ 
ಮೂಲಕ ದೇವತಾರಾಧನೆಯ ಸಂಸ್ಕೃತಿಯನ್ನು ಬೆಕೆಸಿಕೊಂಡು ಬಂದಿದೆ. ಹಾಗೂ ದೇವಾಲಯ 
ನಾಡಿನ ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಸಾಮಾಜಕ ಕೇಂದ್ರಗಳಷ್ಟೇ ಅಲ್ಲದೇ ಕಲೆ ಮತ್ತು 
ವಾಸ್ತುಶಿಲ್ಪದ ಕೇಂದ್ರವು ಸಹ ಆಗಿದೆ. ಇದಕ್ಕೆ ಕರ್ನಾಟಕವೂ ಸಹ ಹೊರತಾಗಿಲ್ಲ. 


ದೇವಾಲಯವೆಂದರೆ ದೇವರ ವಾಸಸ್ಥಾನ (ದೇವಸ್ಯ ಆಲಯಂ೦ ಡದೇವಾಲಯಂ) 
ಎಂದಿದೆ ಹಾಗೂ ಇದನ್ನು "ಆಯತನ”ವೆನ್ನುವುದೂ ಉಂಟು. ಆಯತನವೆಂದರೆ ದೇವತಾ 
ಶಕ್ತಿಯು ಆಗಮಿಸುವ ಪವಿತ್ರ ಸ್ಥಳ ಹಾಗೂ ವಿಶ್ರಾಂತಿ ಸ್ಥಳವೂ ಆಗಿದೆ. ಈ ದೇವಾಲಯಗಳು 
ದೇವತೆಗಳಗೆ ವಾಸಸ್ಥಾನವಾದ್ದರಿಂದ ವಿಶೇಷವಾಗಿಯೂ ವೈಭವಯುತವಾಗಿ ಇರಬೇಕೆಂದು 
ವಿಭಿನ್ನವಾಗಿ ನಿರ್ಮಾಣ ಮಾಡಲಾಗುತ್ತಿತ್ತು. ಇದರ ನಿರ್ಮಾತೃಗಳು ಶಾಸ್ತ್ರಗ್ರಂಥಗಳ 
ನಿಯಮಗಳಗೆ ತಮ್ಮ ಭಾವನೆ ಮತ್ತು ಕಲ್ಪನಾ ಕೌಶಲ್ಯವನ್ನು ಬೆರೆಸಿ ನಯನ ಮನೋಹರವಾಗಿ 
ಮತ್ತು ವಿಸ್ಮಯಕಾರಿಯಾಗಿಯೂ ನಿರ್ಮಿಸುತ್ತಿದ್ದರು." 


ಕಾಲಾಂತರಗಕಳಲ್ಲ ದೇವಾಲಯ ನಿರ್ಮಾಣಕ್ಕೆ ನಿಯಮಗಳನ್ನು. ವಿವರಣೆಗಳನ್ನು 
ಒಳಗೊಂಡ ಶಾಸ್ತ್ರಗ್ರಂಥಗಳು ರಚಿಸಲ್ಪಟ್ಟವು. ಇವುಗಳು ಆಯಾ ಸಮಕಾಲೀನ ಅವಶ್ಯಕತೆಗೆ 
ಅನುಗುಣವಾಗಿ ಸೇರ್ಪಡೆ ಮತ್ತು ಹೊಸತನಗಳನ್ನು ಸೇರಿಸಿಕೊಂಡು ಬೆಳೆದವು. ಈ ಶಾಸ್ತ್ರ 
ಗ್ರಂಥಗಳು ಇಡೀ ದೇವಾಲಯವನ್ನು ವಾಸ್ಲು ಪುರುಷನ ಶರೀರದೊಂದಿಗೆ ಸಮೀಕರಿಸಿ 
ವಿವರಿಸಿವೆ. ಗರ್ಭಗೃಹವು ಮುಬವೆಂದು, ಸುಖನಾಸಿ ಮತ್ತು ಗೂಢಮಂಟಪಗಳು. ಕಂಠ, ಪಕ್ಷ 
ಮತ್ತು ಉದರಗಳೆಂದು, ಗರುಡಗಂಭವನ್ನು ಶಿಶ್ನವೆಂತಲೂ, ಬಲೀಪೀಠವನ್ನು ಮೊಣಕಾಲು 
ಎಂತಲೂ ರಾಯಗೋಪುರವನ್ನು ಪಾದಗಳಕೆಂದು ವರ್ಣಿಸಿವೆ. 


ಈ ರೀತಿಯ ದೇವಾಲಯಗಳು ಅಂದಿನ ಸಮಾಜದ ಚಟುವಟಕೆ ಕೇಂದ್ರ 
ಜಂದುವಾಗಿದ್ದು. ಪರಮಾತ್ಮನನ್ನು ಸಾಮಾನ್ಯ ಜನರಿಗೆ ಎಟುಕುವಂತೆ ಮಾಡುವ 
ಸಾಧನವಾಗಿದ್ದವು ಹಾಗೂ ಇಲ್ಲ ಮಾನವ ಜೀವನಕ್ಕೆ ಆಧಾರವಾಗಿದ್ದ ಎಲ್ಲಾ ಪ್ರಾಕೃತಿಕ ಹಾಗೂ 


98 


ಕೃತಕ ವಸ್ತುಗಳಗೂ ದೈವತ್ವವನ್ನು ಆರೋಪಿಸುವ ಮೂಲಕ ಅವುಗಳ೦ಂದ ಪಡೆದ ಉಪಕಾರಕ್ಕೆ 
ಪೂಜ್ಯತೆಯ ಕೃತಜ್ಞತೆಯನ್ನು ಸಲ್ಲಸಲಾಯುತು. ಅದರಿಂದ ಸೃಷ್ಟಿಯ ಪ್ರತಿಯೊಂದು ಅಂಗವೂ 
ಪಾವಿತ್ರತೆಯನ್ನು ಪಡೆದು ಜನಸಾಮಾನ್ಯರ ಗೌರವಾದರಗಳಗೆ ಪಾತ್ರವಾಯಿತು. ಈ ಕಲ್ಪನೆಗಳ 
ಫಲವಾಗಿ ದೇವತೆಗಳ ಮೂರ್ತರೂಪವನ್ನು ದೇವಾಲಯಗಕಲ್ತ ಪ್ರತಿಷ್ಠಾಪಿಸಿ. ಪೂಜಸುವ 
ಮೂಲಕ ಜನಸಾಮಾನ್ಯರಿಗೂ, ದೇವರಿಗೂ ಒಂದು ಸಂಬಂಧವನ್ನು ಸೃಷ್ಟಿಸಲಾಯುತು. ಹೀಗೆ 
ಸರಳವಾಗಿ ರೂಪುಗೊಂಡ ದೇವಾಲಯದ ನಿರ್ಮಾಣ, ಕ್ರಮೇಣ ಅವಶ್ಯಕತೆಗಳಗೆ 
ಅನುಗುಣವಾಗಿ ಬೆಕೆದು ವಿಶಾಲವಾದ ದೇವಾಲಯಗಳಾಗಿ ಮಾರ್ಪಟ್ಟವು. ಶೇ ರೀತಿ 
ಬೆಳೆಯುವಾಗ ದೇವಾಲಯಗಳು ಹಲವು ಶೈಅಗಳಾಗಿ ಕವಲೊಡೆದು, ಅವುಗಕಲ್ಲ ಹಲವಾರು 
ಪ್ರಕಾರಗಳನ್ನು. ಪ್ರಭೇದಗಳನ್ನು ಹೊಂದಿದವು. ನಾನಾ ರೀತಿಯ ನೈಸರ್ಗಿಕ ವಾತಾವರಣ. 
ದೊರಕುವ ನಿರ್ಮಾಣ ಸಾಮಾದ್ರಿಗಳು, ಸ್ಥಳೀಯ ಅವಶ್ಯಕತೆ ಮತ್ತು ಅಭಿರುಚಿಯ ಇತರ 
ಅಂಶಗಳ ಹಿನ್ನೆಲೆಯಲ್ಲಿ ಬಹುಪ್ರಕಾರವಾಗಿ ರೂಪುಗೊಂಡವು. ಇವುಗಕ್ಲ ಪ್ರಮುಖವಾದ 
'ದ್ರಾವಿಡ'. ನಾಗರ” ಮತ್ತು "ವೇಸರ' ಶೈಅಗಳನ್ನು ಕಾಣಬಹುದು. 


ದಕ್ಷಿಣ ಭಾರತದಲ್ಲನ ಕರ್ನಾಟಕ, ಆಂಧ್ರಪ್ರದೇಶ, ಕೇರಳ, ತಮಿಳುನಾಡು, 
ಮಹಾರಾಷ್ಟ್ರದ ದಕ್ಷಿಣದ ಭಾಗಗಳಲ್ಲಿ, ದ್ರಾವಿಡ ಮಾದರಿಯ ದೇವಾಲಯಗಳ 
ನಿರ್ಮಾಣವಾಗಿರುವುದನ್ನು ಕಾಣಬಹುದು. ದಕ್ಷಿಣ ಭಾರತದಲ್ಲ ಸಾಮ್ರಾಟರಾಗಿ ಆಳ್ವಕೆ ನಡೆಸಿದ 
ಬಾದಾಮಿ ಚಾಲುಕ್ಯರು. ಪಲ್ಲವರು, ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ಚೋಳರು, 
ಹೋೊೋಯ್ದಳರು ಮತ್ತು ವಿಜಯನಗರ ಅರಸರಲ್ಲದೇ ಇವರ ಸಾಮಂತರಾದ ಗಂಗ ಮತ್ತು 
ನೊಳ೦ಬರ ಪೋಷಣೆಯಲ್ಲ ದ್ರಾವಿಡ ದೇವಾಲಯಗಳೂ ಉಚ್ಛಾಯ ಮಟ್ಟಕ್ಕೆ ಬೆಳೆಯಿತು. 


ದ್ರಾವಿಡ ದೇವಾಲಯದ ಸ್ವರೂಪವನ್ನು 'ತಲವಿನ್ಯಾಸ' ಮತ್ತು ಏರುವಿನ್ಯಾಸಗಳ 
ಪ್ರತ್ಯೇಕ ಅಧ್ಯಯನದಿಂದ ತಿಆಯಬಹುದು. ತಲವಿನ್ಯಾಸದಲ್ಲ ಗರ್ಭಗೃಹ. ಇದು 
ದೇವಾಲಯದ ಕೇಂದ್ರ ಭಾಗವಾಗಿದ್ದು. ಇದರಲ್ಲ ಪ್ರಧಾನ ದೇವತಾಮೂರ್ತಿಯನ್ನು 
ಪ್ರತಿಷ್ಠಾಪಿಸಲಾಗಿರುತ್ತದೆ. ಸುಕನಾಸಿ/ಅಂ೦ತರಾಳ ಇದನ್ನು ಗರ್ಭಗೃಹಕ್ಕೆ ಹೊಂದಿಕೊಂಡಂತೆ 
ನಿರ್ಮಿಸಲಾಗುವುದು. ನವರಂಗ ದೇವಾಲದ ಗರ್ಭಗೃಹದ ಮಾನಸೂತ್ರಕ್ಕೆ ಸರಿಯಾಗಿ, ಭಕ್ತರು 
ಸೇರುವ ಸಭಾಂಗಣವಾಗಿದೆ. ನಂತರ ಮುಖಮಂಟಪ ನವರಂಗದ ಪುವೇಶದ್ವಾರಕ್ಷೆ 
ನಿರ್ಮಿಸಲಾಗುವ ತೆರೆದ ಮಂಟಪವೇ ಮುಖಮಂಪಟ ಭಾಗವಾಗಿದೆ. ಅಲ್ಲದೇ ಇದರ ಜೊತೆ 
ಪರಿವಾರಾಲಯಗಳು (ಪ್ರಧಾನ ದೇವತೆಯ ಸಹದೇವತೆಗಳು) ಅಮ್ಮನವರ ಗುಡಿ. ವಾಹನ 


99 


ಮಂಟಪ, ಧ್ವಜಸ್ತಂಭ. ಬಲೀಪೀಠ, ಮಹಾಮಂಟಪ. ಪಾತಾಳಾಂಕಣ, ಕಲ್ಯಾಣ ಮಂಟಪ, 


ರಂಗಮಂಟಪ, ಪ್ರಾಕಾರ ಗೋಡೆ, ಮಹಾದ್ವಾರ. ಗೋಪುರ ಭಾಗಗಳು ಸಾಮಾನ್ಯವಾಗಿರುತ್ತವೆ. 


ಏರುವಿನ್ಯಾಸದಲ್ಲಿ ಆರು ಭಾಗಗಳನ್ನು ಹೊಂದಿದ್ದು ಇವುಗಳನ್ನು ಷಡ್ರರ್ಗ ಎನ್ನುತ್ತಾರೆ. 
ಇದರಲ್ಲಿ ಅಧಿಷ್ಠಾನ. ಇದು ದೇವಾಲಯದ ತಳದ ಪ್ರಮುಖ ಅಂಗವಾಗಿದ್ದು. ಷಡ್ತರ್ಗದಲ್ಲ ಇದು 
ಮೊದಲನೆಯ ಅಂಗವಾದ ಕಾರಣ ಇದನ್ನು 'ಆದ್ಯಂಗ'ವೆಂದೂ ಕರೆಯುತ್ತಾರೆ. ತ್ತಿ ಇದು 
ದೇವಾಲಯದ ಗೋಡೆಯಾಗಿದೆ. ಇದರಲ್ಪ್ಲ ಜಾಲಕ, ಇಷ್ಟ. ಫಲಕ, ಇತ್ತಿಗಳ ಪ್ರಕಾರಗಳನ್ನು 
ಮಯಮತ ಹೆಸರಿಸಿದೆ. ಪ್ರಸ್ತರ ಇದು ಷಡ್ಡರ್ಗದಲ್ಲ ಮೂರನೆಯದು. ಜತ್ತಿಯ ಮೇಲ್ಲಾಗದಲ್ಲ 
ನಿರ್ಮಾಣವಾಗುವ ಈ ವರ್ಗ ನಾಲ್ದು ಅಂಗಗಳನ್ನು ಹೊಂದಿದೆ. ಅವೆಂದರೆ ಉತ್ತರ, ವಲಿ. 
ಕಪೋತ ಮತ್ತು ವಾಜನ, ನಂತರ ದ್ರೀವ, ಶಿಖರ. ಸ್ತೂಪಿಗಳವೆ. ಈ ಮೂರನ್ನು ಸೇರಿಸಿ 
ಪ್ರಾಸಾದವೆಂತಲೂ ಕರೆಯುತ್ತಾರೆ.” ಈ ರೀತಿಯಲ್ಲ ಒಂದು ಪರಿಪೂರ್ಣ ದೇವಾಲಯವು 8 
ಪ್ರಕಾರಗಳನ್ನು ಹೊಂದಿದ್ದು ಇವುಗಳಲ್ಲ ಅಲಂಕಾರಿಕ, ವೈಭವ ಕಲಾ ಕೆತ್ತನೆಯ ಮೇಲೆ ಅಲ್ಪನ 
ಆರ್ಥಿಕತೆ, ಸ್ಥಳೀಯ ಅಭರುಚಿ, ನಿರ್ಮಾಣ ಸಾಮಾದ್ರಿಗಳು ಸಹ ಪ್ರಭಾವ ಜೀರಿರುವುದನ್ನು 
ಕಾಣಬಹುದು. 


ರಾಮನಗರ ಜಲ್ಲೆಯು ಸಹ ದೇವಾಲಯಗಳ ನಿರ್ಮಾಣ ಕಲೆಯಲ್ಲ ತನ್ನದೇ 
ಆದಂತಹ ಸಂಸ್ಕೃತಿಯನ್ನು ಹೊಂದಿದೆ. ದ್ರಾವಿಡ ಮಾದರಿಯ ದೇವಾಲಯಗಳು ಈ ಭಾಗದಲ್ಲ 
ಗಂಗರ ಕಾಲದಿಂದ ಪ್ರಾರಂಭವಾಗಿ ಚೋಳರು, ಹೋೊಯ್ದಳರು, ವಿಜಯನಗರ ಅರಸರು ಅವರ 
ನಾಯಕರಾದ ಯಲಹಂಕ ನಾಡಪ್ರಭುಗಳು ಮತ್ತು ಚನ್ನಪಟ್ಟಣದ ಪಾಳೇಗಾರರ ಕಾಲಗಳಲ್ಲ 
ನಿರ್ಮಾಣವಾಗಿರುವುದು ಕಂಡು ಬರುತ್ತದೆ. ಈ ರಾಜಮನೆತನಗಳು ತಮ್ಮ ಆಳ್ವಕೆಯ ಕಾಲದಲ್ಲಿ 
ಶೈವ, ವೈಷ್ಣವ, ಶಾಕ್ತ ಮತ್ತು ಜೈನ ಧರ್ಮಗಳಗೆ ಪ್ರೋತ್ಸಾಹ ನೀಡಿರುವುದನ್ನು ಅವರ ಕಾಲದಲ್ಲ 
ನಿರ್ಮಾಣವಾದ ದೇವಾಲಯಗಳೇ ಪ್ರಮುಖ ಆಧಾರವಾಗಿವೆ. ಹೀಗಾಗಿ ಈ ನನ್ನು 
ಸಂಶೋಧನೆಯಲ್ಲ ಶೈವ. ವೈಷ್ಣವ. ಶಾಕ್ಷ ಮತ್ತು ಜೈನ ದೇವಾಲಯಗಳಾಗಿ ವಿಂಗಡಿಸಿ ಅವುಗಳ 
ಕಲೆ ಮತ್ತು ವಾಸ್ತುಶಿಲ್ಲ ಮತ್ತು ಮೂರ್ತಿಶಿಲ್ಲಗಳ ಸ್ಥೂಲ ಅಧ್ಯಯನವನ್ನು ಈ ಅಧ್ಯಾಯದಲ್ಲಿ 
ವಿವರಿಸಿದ್ದೇನೆ. 


100 


ಶೈವ ದೇವಾಲಯಗಳು 


ಭಾರತದಲ್ಪನ ಪ್ರಾಚೀನ ಧರ್ಮಗಳಲ್ಲ ಶೈವ ಧರ್ಮವೂ ಸಹ ಒಂದಾಗಿದೆ. ಶಿವನನ್ನು 
ಆರಾಧಿಸುವ ಪದ್ಧತಿಯು ವೇದಗಳ ಕಾಲಕ್ಕಿಂತಲೂ ಹಿಂದಿನಿಂದಲೂ ಅಸ್ತಿತ್ವದಲ್ಲತ್ತು ಎಂದು 
ಹೇಳಲಾಗಿದೆ. ಆದರೆ ಇದರ ಮೂಲ ಯಾವುದೆಂದು ನಿಖರವಾಗಿ ಹೇಳಲಾಗುವುದಿಲ್ಲ. ಇದು 
ವೈದಿಕ ಪೂರ್ವಕಾಲದ ಆರ್ಯೇತರವೆಂದೂ ಕೆಲವು ವಿದ್ವಾಂಸರು ಪ್ರತಿಪಾದಿಸಿದ್ದಾರೆ.” 
ಭಾರತದಲ್ಲನ ಪ್ರಾಚೀನ ನಾಗರೀಕತೆಯಾದ ಹರಪ್ಪ-ಮಹೆಂಜೋದಾರೋಗಕಲ್ಲ ಪಶುಪತಿಯ 
ಚಿತ್ರವಿರುವ ಮುದಿಕೆಗಳು ಪಿಕ್ಕಿವೆ. ಇದರಲ್ಲ ಆಸನವೊಂದರ ಮೇಲೆ ಪಾದಕ್ಕೆ ಪಾದ ತಾಗಿಸಿ 
ಯೋಗಿಯಂತೆ ಕುಆತ ಪುರುಷಾಕೃತಿಯೊಂದಿದೆ. ಕುಆತ ವ್ಯಕ್ತಿಯ ಸುತ್ತ ಮುತ್ತ ಆನೆ, ಹುಲ, 
ಬಡ್ಡಮ್ಯೃಗ. ಎಮ್ಮೆ, ಜಂಕೆಗಳನ್ನು ರಚಿಸಲಾಗಿದೆ. ಇದನ್ನು 


ನಿರ್ದೇಶಿಸುತ್ತಾರೆ. ಆದ್ದರಿಂದ ಶೈವ ಸಂಸ್ಥೃತಿಯ ಮೂಲವನ್ನು ಹರಪ್ಪ ಸಂಸ್ಕೃತಿಬುಂದಲೇ 
ಗುರುತಿಸುತ್ತಾರೆ. ಇದು ವೇದ ಕಾಲವನ್ನೇ ಭಾರತೀಯ ಸಂಸ್ಥೃತಿಯ ಪ್ರಾರಂಭಕ ಹಂತವೆಂದು 


'ಪಶುಪತಿ'/ಪಿವನೆಂದು 


ತೀರ್ಮಾನಿಸಿದ್ದ ವಿಶ್ವವೂ ವೈದಿಕ ಪೂರ್ವ ಸಂಸ್ಥೃತಿಯತ್ತ ಸಹ ದೃಷ್ಟಿ ಹರಿಸುವಂತೆ ಹರಪ್ಪ 
ಸಂಸು.ತಿ ಮಾಡಿದೆ. 
|) 


ಠೇ ಧರ್ಮದ ತತ್ವ ಸಿದ್ಧಾಂತಗಳು ವೇದ, ಆಗಮಗಳಲ್ಲಯೂ ಸಹ ಉಲ್ಲೇಖವಿದೆ. 
ಶೈವ, ಆಗಮ, ಶೈವ ಉಪನಿಷತ್‌, ಅಂಗಪುರಾಣ, ಶಿವಪುರಾಣ, ಸ್ಥಂದ ಪುರಾಣ, ಮತ್ತ 
ಪುರಾಣ, ಕೂರ್ಮ ಪುರಾಣದಲ್ಲೂ ಉಲ್ರೇಬವಿದೆ." ಇವುಗಳಲ್ಲ ಶಿವನನ್ನು ಆರಾಧ್ಯ ದೈವವಾಗಿ 
ಭಾವಿಸುವ ಆಗಮಗಳನ್ನು ಶೈವಾಗಮಗಳಕೆಂದು ಕರೆಯಲಾಲಯತು. ಶಿವನನ್ನು ರುದನಿಗೆ 
ಅನ್ವಯಿಸಲಾಗಿದೆ. ರುದ ಎಂದರೆ ಗರ್ಜಸುವವನು ಎಂದರ್ಥ. ಇವನ ವಾಸಸ್ಥಾನವು 
ಪರ್ವತಗಳಕಲ್ಪದ್ದು, ಈತನು ಜಟಿಯನ್ನು ಎತ್ತಿ ಕಟ್ಟ. ಚರ್ಮವನ್ನು ಧರಿಸಿರುತ್ತಾನೆ. ಪ್ರಭಾವತಃ 
ಭಯಂಕರನಾದ ಇವನನ್ನು ಶೈವಧರ್ಮದವರು ಶಿವ ಎಂದು ಪೂಜಸುತ್ತಾರೆ.” ಖಯದ್ವೇದದಲ್ಲಿ 
ಸಹ ಪಿವನ ಆರಾಧಕರಿದ್ದ ಬದ್ದೆ ಉಲ್ಪೇಬವಿದೆ. ಇದರ ಶಿವನೆಂದರೆ ಮೊದಲಗೆ ಒಳ್ಳೆಯ 
ದೇವತೆ ಎಂದಿದ್ದು, ಹಾಗೂ ಎಲ್ಲವೂ ಅವನಲ್ಲ ಅಡಗಿರುವುದರಿಂದ ಶಿವ ಎನ್ನುವ ಅರ್ಥವಿದೆ. 
ಹಾಗೂ ಪ್ರಸಿದ್ಧವಾದ ಹತ್ತು ದೊರೆಗಳು ಕಗರಣದಲ್ಲ ಸುದಾಸ-ಭರತರ ಎದುರಾಳಗಳಾಗಿ 
ನಿಂತು ಹೋರಾಡಿದ "ಶಿವಾಸ'ರು ಎಂದಿದೆ. ಇವರು ಪಿವನ ಆರಾಧಕರಾಗಿದ್ದು ಇವರನ್ನು 


ಕೇಶಿಗಳು, ಮುನಿಗಳು, ಯತಿಗಳು, ಎಂದೂ ವೇದಯುಗದಲ ಕರೆಯುತ್ತಿದ್ದರು.” 


101 


ಶಿವನ ಮೂರ್ತಿ ಕಲ್ಲನೆಯನ್ನು ನೋಡಿದರೆ ಸಾಮಾನ್ಯವಾಗಿ ಅಂಗದ ಆಕೃತಿಯಲ್ಲ 
ಪೂಜಸುತ್ತಾರೆ. ಅಂಗದಲ್ಪ್ಲಯೇ ಶಿವನ ಮುಖವನ್ನು ಕಡೆದ ಮುಖಅಂಗ, ಶಿವನ 
ಮನುಷ್ಯಾಕಾರವನ್ನು ಪೂರ್ಣವಾಗಿ ಕಡೆದ ಅಂಗೋಧ್ಯ್ಧವ ಮೂರ್ತಿಗಳವೆ. ಅಲ್ಲದೇ 
ಪ್ರಾರಂಭದಲ್ಲ ಅಂಗವು ಶಿವನ ಸಂಕೇತವಾಗಿ ಬೆಳೆದು ಬಂದು ನಂತರದಲ್ಲ ಶಿವನ ವಿವಿಧ 
ನಿರೂಪಣಾ ಶಿಲ್ಪಗಳ ಬಳಕೆಗೆ ಬಂದವು. ದಕ್ಷಿಣ ಭಾರತದಲ್ಲ ಇತಿಹಾಸ ಪೂರ್ವದಿಂದಲೂ ಶೈವ 
ಮತ ಪ್ರಚಾರದಲ್ತತ್ರೆಂದೂ ಸಂಪ್ರದಾಯ ಪರಂಪರೆ ಹೇಳುತ್ತದೆ. ದಕ್ಷಿಣ ಭಾರತದಲ್ಲ 
ನಟರಾಜಮೂರ್ತಿ ಶಿಲ್ಪವನ್ನು ರಚಿಸಿ ಪ್ರಚಾರಪಡಿಸಿದ ಕೀರ್ತಿ ಬಾದಾಮಿ ಚಾಲುಕ್ಕರಿಗೆ 
ಸೇರುತ್ತದೆ. ಇದಲ್ಲದೇ ಹರಿಹರ, ಅರ್ಧನಾರೀಶ್ವರ. ಮಹಿಷಮಧರ್ಥಿನಿ ಸಹ ರಚಿಸಿದರು. ಇದರಿಂದ 
ಸ್ಫೂರ್ತಿ ಪಡೆದು ಪಲ್ಲವರು, ರಾಷ್ಟ್ರಕೂಟರು, ಚೋಳರು, ಪಾಂಡ್ಯರು, ಕಲ್ಯಾಣಿ ಚಾಲುಕ್ಯರು. 
ಹೋೊಯ್ದಳರು ಮತ್ತು ವಿಜಯನಗರ ಅರಸರು ಶಿವನ ಮೂರ್ತಿಶಿಲ್ಲ ರಚಿಸಿ ಪ್ರೋತ್ತಾಹಿಸಿದರು. 
ಹೀಗೆ ಪಿವಅಂಗ ಪೂಜೆಯೊಂದಿಗೆ ಮೂರ್ತಿ ರೂಪವು ಬೆಳೆಯಿತು. ಶಿವನ ಜೊತೆ ಅವನ ಶಕ್ತಿ 
ದೇವತೆಯಾದ ಪಾರ್ವತಿ, ಸ್ಥಂದ, ವೃಷಭ, ಗಣಪತಿ ಇವರಿಗೂ ಪೂಜೆ ಸಲ್ಲಸುವ ಪದ್ಧತಿಯು 
ಸಹ ರೂಢಿಗೆ ಬಂದಿತು. ಅಲ್ಲದೇ ಲಕುಲೀಶ ಮತ್ತು ಪಾಶುಪತ, ಶಾಕ್ತ ಪಂಥ, ಕಾಳಾಮುಖ 
ಪಂಥಗಳು ಹುಲ್ಪಕೊಂಡವು.” 


ಹೀಗೆ ಬೆಳೆದು ಬಂದ ಶೈವ ಧರ್ಮದ ದೇವಾಲಯ ರಾಮನಗರ ಜಲ್ಲೆಯಲ್ಲ 
ಪ್ರಧಾನವಾಗಿ ವಿಸ್ತರಿಸಿದ್ದು, ಗಂಗರ ಕಾಲದಿಂದ ನಿರ್ಮಾಣವಾಗಿ ಯಲಹಂಕ ನಾಡಪ್ರಭುಗಳ 
ಕಾಲದವರೆಗೂ ಸಹ ನಿರ್ಮಾಣಗೊಂಡಿವೆ. ಈ ಶೈವ ದೇವಾಲಯಗಳ ಬಂದ್ಗೆ ಜಲ್ಲೆಯಾದ್ಯಂತ 
ಕ್ಷೇತ್ರಕಾರ್ಯ ನಡೆಸಿ ತೆಗೆದುಕೊಂಡ ಛಾಯಾಚಿತ್ರಗಳನ್ನು ಬಳಸಿಕೊಂಡು, ವಾಸ್ತುಶಿಲ್ಪ ಮತ್ತು 
ಕಲೆಯ ಬಧ್ಣೆ ಹೆಚ್ಚಿನ ಮಾಹಿತಿ ಸಂಗ್ರಹಿಸಿ. ವಿವರಣಾತ್ಮಕವಾಗಿ ಈ ಕೆಳಗೆ ವಿವರಿಸಿದ್ದೇನೆ. 


ಕೂಡ್ಲೂರು :- ಚನ್ನಪಟ್ಟಣದಿಂದ 6 ಕಿ.ಮೀ. ದೂರದಲ್ಲ ಕಣ್ಣ ನದಿ ದಂಡೆಯ ಮೇಲೆ ಈ 
ಗ್ರಾಮವಿದೆ. ಇದನ್ನು ಚೋಳರ ಕಾಲದಲ್ಲ ರಾಜರಾಜ ಚತುರ್ವೇದಿ ಮಂಗಲವೆಂದು 
ಕರೆಯಲಾಗುತ್ತಿತ್ತು. ಈ ಗ್ರಾಮದಲ್ಲ 1೨ ಶಾಸನಗಳು ದೊರೆತಿದ್ದು ಇವುಗಳಲ್ಲ ಗಂಗ, ಚೋಳ, 
ಹೊಯ್ದಕ ಮತ್ತು ವಿಜಯನಗರ ಕಾಲದ ಶಾಸನಗಳು ಕಂಡುಬರುತ್ತವೆ. ಚೆಲ್ಲಮ್ಮ, ಶ್ರೀರಾಮ. 
ಮಂಗಳೇಶ್ವರ ದೇವಾಲಯ ಪ್ರಮುಖವಾಗಿದ್ದು ಅಲ್ಲದೇ ಮಲ್ಲಮ್ಮ. ಮಸಣಮ್ಮ. ಮೂಗಮ್ಮ, 
ಬಂದಂತಮ್ಮ., ಆಂಜನೇಯ. ನರಸಿಂಹ, ಗಣಪತಿ ಮತ್ತು ಕರಿಚೆಲ್ಲಮ್ಮ ದೇವಾಲಯಗಳನ್ನು 
ಕಾಣಬಹುದಾಗಿದೆ. ಅಲ್ಲದೇ ಜೈನ ಬಸದಿಗಳು ನಾಶವಾಗಿದ್ದು ಇವು ಕೇವಲ ಶಾಸನಗಕಲ್ಲ 


ಮಾತ್ರ ಉಲ್ಲೇಖವಿದೆ. 
102 


ಮಂಗಳೇಶ್ವರ ದೇವಾಲಯ-ಕೂಡ್ಡೂರು 


ಇದು ಗಂಗರ ಕಾಲದ ದೇವಾಲಯವಾಗಿದ್ದು. ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ 
ಆವರಣದ ಹತ್ತಿರ ಪಶ್ಚಿಮಾಭಿಮುಖವಾಗಿ ಗ್ರಾನೈಟ್‌ ಕಲ್ಲನಿಂದ ನಿರ್ಮಿಸಲಾಗಿದೆ. ಈ 
ಮಂಗಕೇಶ್ವರ ದೇವರನ್ನು ಕ್ರಿ.ಶ.183ರ ಹೊಯ್ದಕರ ಕಾಲದ ತಮಿಳು ಶಾಸನಗಳು 
ಬಲ್ಲಾಳೀಶ್ವರ ಎಂದು ಉಲ್ಲೇಖಸಿವೆ.5 ಅಲ್ಲದೇ ಇನ್ನೂ ಹಲವು ಶಾಸನಗಳು ಮಂಗಕೇಶ್ವರ 


ಎಂದಿವೆ.” ಈ ದೇವಾಲಯ ಗರ್ಭಗುಡಿ, ಸುಕನಾಸಿ ನವರಂಗವನ್ನು ಹೊಂದಿದ್ದು, ಇದು 


2೦೦1ನೇ ಇಸವಿಯಲ್ಲ ಪೂರ್ಣವಾಗಿ ಜೀರ್ಣೋದ್ದಾರವಾಗಿದೆ. 


ಗರ್ಭಗುಡಿ, ಸುಕನಾಸಿ ಮತ್ತು ನವರಂಗವು ಒಂದೇ ಭಾಗದಲ್ಲಿದ್ದು 15X23 ಅಡಿ 
ಅಗಲ ಮತ್ತು ಉದ್ದವನ್ನು ಹೊಂದಿದೆ. ಗರ್ಭಗುಡಿಯಲ್ಲ ನಾಲ್ಲು ಗ್ರಾನೈಟ್‌ನ ಒರಟಾದ 
ಸ್ರಂಭಗಳದ್ದು ಅದನ್ನು ಗಾರೆ ಮತ್ತು ಇಟ್ಟಿಗೆಯಿಂದ ಮುಚ್ಚಲಾಗಿದೆ. ಗರ್ಭಗುಡಿಯಲ್ಲನ ಎರಡು 


ಅಡಿ ಎತ್ತರದ ವಜ್ರಪೀಠದ ಮೇಲೆ (ಇದರ 4x4 ಅಡಿ ಅಗಲ ಮತ್ತು ಉದ್ದ) 2 ಅಡಿ ಎತ್ತರದ 
ಖಾಣದಾಕಾರದ ಮಧ್ಯನಾಡಿ ಹೊಂದಿರುವ ಪಿವಅಂಗವಿದೆ. (ಚಿ.ಸ೦.1) ಇದರ ಮಧ್ಯನಾಡಿಯಲ್ಲ 
ಎರಡು ಸಮಾನಾಂತರ  ಊರ್ಯರೇಖೆಗಳನ್ನು ಕಾಣಬಹುದಾಗಿದೆ. ಈ ಶಿವಅಂಗಕ್ಕೆ 
ನಾಗರಹಾವಿನ ಎಡೆಯ ರೀತಿಯ ಹಿತ್ತಾಳೆಯ ಪ್ರಭಾವಳಯನ್ನು ಹಿಂದೆ ಜೋಡಿಸಲಾಗಿದೆ. ಈ 
ದೇವರ ಬಲಭಾಗದ 2 ಅಡಿ ಎತ್ತರದ ಗಣೇಶನ ವಿಗ್ರಹವಿದೆ. ಈ ಮೂರ್ತಿಯು ಬಲ 
ಹಿಂಬದಿಯ ಕೈಯಲ್ಲ ಯಕ್ಷವನ್ನು. ಬಲ ಮುಂದಿನ ಕೈಯನ್ನು ತನ್ನ ಉದರದ ಮೇಲೆ 
ಇಟ್ಟುಕೊಂಡು ಆಸೀನ ಭಂಗಿಯಲ್ಪರುವಂತೆ ರಚಿಸಲಾಗಿದೆ. ಕಂಠೀಹಾರ, ಯಜ್ಞೋಪವೀತ, 
ಮತ್ತು ಉದರಕ್ಕೆ ಹಾವಿನ ಬಂಧವಿದ್ದು. ಕಿರೀಟಧಾರಣೆಯನ್ನು ಮಾಡಲಾಗಿದೆ. ಮೂರ್ತಿಯ 
ಲಕ್ಷಣಗಳನ್ನು ಗೆಮನಿಪಸಿದಾಗ ಇದು ಗಂಗರ ಕಾಲದ ಶಿಲ್ಪವಾಗಿದೆ. ಆದರೆ ಇದನ್ನು 
ಬೇರೆಡೆಬುಂದ ತಂದು ಈ ದೇವಾಲಯದಲ್ಲ ಇತ್ತೀಚೆಗೆ ಪ್ರತಿಷ್ಠಾಪಿಸಲಾಗಿದೆ. ನವರಂಗವು 
ಆಧುನಿಕವಾಗಿದ್ದು ಯಾವುದೇ ಶಿಲ್ಪಗಳು ಕಂಡುಬರುವುದಿಲ್ಲ. ಈ ದೇವಾಲಯದ ದ್ದಾರದಲ್ಲ 
ಎಡ ಮತ್ತು ಬಲ ಪಾರ್ತದಲ್ಲ ಶೈವ ದ್ಹಾರಪಾಲಕರಿದ್ದಾರೆ. ಬಲಬದಿಯ ಶೈವ ದ್ಹಾರಪಾಲಕ 
ಶಿಲ್ಪವು ತ್ರಿಭಂಗಿಯಲ್ಲದ್ದು ಬಲ ಮುಂಗ್ಯೆ ಕಲ್ಯಾವಲಂಭತ ಮುದ್ರೆ. ಬಲ ಹಿಂಬದಿಯ ಕೈಯಲ್ಲ 
ಢಮರುಗ ಮತ್ತು ಎಡ ಹಿಂಬಂದಿಯ ಕೈಯಲ್ಲಿ ತ್ರಿಶೂಲ, ಮುಂಭಾಗದ ಕೈಯಲ್ಲ ಗಧೆಯನ್ನು 
ಹಿಡಿದು ನಿಂತಿದೆ. ತಲೆಯಲ್ಲ ಕಿರೀಟಮುಕುಟ ಕಿವಿಯಲ್ಲ ಪತ್ರಕುಂಡಲ, ಕತ್ತಿನಲ್ಲ ಕಂಠೀಹಾರ, 
ಯಜ್ಞೋಪವೀತ, ಉದರಬಂಧ, ತೋಳ್ಸಂಧಿ, ಕಂಕಣ, ನಡುವಲ್ಲ ಕಟಸೂತ್ರವನ್ನು ಮತ್ತು 


103 


ಉತ್ತರೀಯ ಧರಿಸಿರುವುದನ್ನು ಕಾಣಬಹುದಾಗಿದೆ. ಎಡ ಬದಿಯ ಶಿಲ್ಪವು ಇದರ ವಿರುದ್ಧವಾಗಿ 
ಬಲಮುಂಗ್ಯೆಯಲ್ಲ ಗದೆ, ಹಿಂಗ್ಯೈಯಲ್ಲ ತ್ರಿಶೂಲ ಮತ್ತು ಎಡ ಮುಂಗ್ಯೆಯನ್ನು ಕಲ್ಯಾವಲ೦ಭತ 
ಮುದ್ರೆ, ಹಿಂಗ್ಯೈಯಲ್ಲ ಢಮರುಗವನ್ನು ಹೊಂದಿ ಆಭರಣಗಳಂ೦ದ ಅಲಂಕೃತವಾಗಿದೆ. 
ದೇವಾಲಯದ ಮುಂದೆ ಅಂಗಕ್ಕೆ ಅಭಿಮುಖವಾಗಿ ಕುಳಅತಿರುವ ನಂದಿಯ ಶಿಲ್ಪವಿದೆ. (ಚಿ.ಸಂ.2) 
ಈ ದೇವಾಲಯವನ್ನು ಜೀರ್ಣೋದ್ದಾರ ಮಾಡುವ ಸಂದರ್ಭದಲ್ಲ ದೊಡ್ಡದಾದ ಕಂಚಿನ 
ಪ್ರತಿಮೆಗಳು ದೊರೆತಿದ್ದು. ಇವು ಚೋಳರ ಕಾಲಕ್ಕೆ ಸೇರಿದ್ದವೆಂದು ವಿದ್ವಾಂಸರು 
ಅಭಿಪ್ರಾಯಪಟ್ಣದ್ದಾರೆ. ಆಗ ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿದ್ದ ಎಂ.ಎಸ್‌.ನಾಗರಾಜು 
ರವರು ಇವುಗಳನ್ನು ತೆಗೆದುಕೊಂಡು ಹೋಗಿ ಅವುಗಳ ಬದಲಅಗೆ ಬೇರೆ ವಿಗ್ರಹಗಳ 
ಮಾಡಿಸಿಕೊಟ್ಟರುತ್ತಾರೆ. 2.೨ ಎತ್ತರದ ನಟರಾಜ, 1.3' ಅಡಿ ಎತ್ತರದ ಸುಖಾಸೀನ 
ಭಂಗಿಯಲ್ಲರುವ ಶಿವ ಮತ್ತು ಪಾರ್ವತಿಯರ ಶಿಲ್ಪ ಮತ್ತು ದೇವತೆ ಶಿಲ್ಪಗಳದ್ದವೆಂದು 
ತಿಆದುಬರುತ್ತದೆ." ಈ ದೇವಾಲಯದ ಸುತ್ತಲೂ ಆಧುನಿಕವಾಗಿ ಕಾಂಪೌಂಡನ್ನು 


ನಿರ್ಮಿಸಲಾಗಿದೆ. 


ಈ ದೇವಾಲಯದ ಬಲಭಾಗದಲ್ಪ್ಲ ಆರು ಕಂಬಗಳಂ೦ದ ಕೂಡಿದ ತೆರೆದ ಮಂಟಪದ 
ರೀತಿಯ ರಚನೆಯುದ್ದು ಇಲ್ಲ ಪಾತಾಳೇಶ್ವರ ಪಶಿವಅಂ೦ಗವಿದೆ (ಚಿ.ಸಂ೦.3). ಈ ಮಂಟಪ ಗ್ರಾನೈಟ್‌ 
ಕಲ್ಪನಿಂದ ಸರಳವಾಗಿ ನಿರ್ಮಾಣವಾಗಿದೆ. ಈ ಮಂಟಪದ ಮಧ್ಯದಲ್ಲರುವ ಪಿವಅಂಗದ 
ಕೆಳಭಾಗದ ಪೂಜಾಭೋಗ ಪೀಠವಿದ್ದು ಇದು ನೆಲಮಟ್ಟದಲ್ಲದ್ದು ಅಂಗವು 2.5 ಅಡಿ 
ಎತ್ತರವನ್ನು ಹೊಂದಿದ್ದು ಸ್ಥಾಣುಅಂಗದ ರೀತಿಯಲ್ಲದೆ."” ಇದನ್ನು ಮಂಗಳೇಶ್ವರ ಎಂದು 


ಕರೆಯಲಾಗಿದೆ. 


ಮಂಗಳೇಶ್ವರ ದೇವಾಲಯದ ಮುಂದೆ ಪಶ್ಚಿಮ ದಿಕ್ಷಗೆ ಅಭಿಮುಖವಾಗಿ 
ನಿರ್ಮಾಣವಾಗಿರುವ ಗುಡಿಯಲ್ಲ ಮಹಾಬಲೇಶ್ವರ ಅಂ೦ಗವಿದೆ. ಇದು ಕೇವಲ 
ಗರ್ಭಗುಡಿಯನ್ನು ಹೊಂದಿದ್ದು 8 ಇಂಚು ಎತ್ತರದ ಪಾಣಿಪೀಠದ ಮೇಲೆ ಬಹ್ಮಸೂತ್ರದಿಂದ 
ಕೂಡಿದ ೭ ಅಡಿಯ ಪಿವಲಅಂಗವಿದೆ. ಈ ಗುಡಿಯ ಮುಂದೆ ಬಲಭಾಗದಲ್ಲ ಮೂರು ಅಡಿ 
ಎತ್ತರದ ವಿಷ್ಣು ಶಿಲ್ಪವಿದೆ. ಕರಂಡ ಮುಕುಟಧಾರಿಯಾಗಿ ಮತ್ತು ಕಿವಿಗೆ ಮಕರ ಕುಂಡಲ, 
ಯಜ್ಞೋಪವೀತ, ತೋಳ್ಸಂದಿ ಕೈಖಡ್ಡಗಳನ್ನು ಧರಿಸಿದ್ದಾನೆ. ಬಲ ಮುಂಗ್ಯೆ ಅಭಯಹಸ್ಸ, ಹಿಂಗೆ 


ಚಕ್ರ ಹಾಗೂ ಎಡ ಮುಂಗ್ಯೆಯಲ್ಲ ಗಧೆ ಹಾಗೂ ಎಡ ಹಿ೦ಗ್ಯೈಯಲ್ಲ ಶಂಬವಿದೆ. 


104 


ಈೇ ಎರಡು ದೇವಾಲಯಗಳ ಅಧಿಷ್ಠಾನವು ಮುಚ್ಚಿಹೋಗಿದ್ದು. ಭತ್ತಿಯನ್ನು ಗಾರೆ ಮತ್ತು 
ಇಲಟ್ಟಗೆಗಳಂದ ಇತ್ತೀಚೆಗೆ ನಿರ್ಮಿಸಿ ಅವುಗಳಗೆ ಬಳಯ ಬಣ್ಣ ಹಚ್ಚಿದ್ದಾರೆ. ದೇವಾಲಯಗಳ 
ಮೇಲ್ಭಾವಣಿಗಳ ನಾಲ್ಲು ದಿಕ್ಷುಗಳಲ್ಲ ಕುಳತ ಬಸವನ ಗಾರೆ ಶಿಲ್ಪಗಳು ಹಾಗೂ ಮಂಗಳೇಶ್ವರ 
ದೇವಾಲಯದ ಮುಂದಿನ ದೇವಕೋಷ್ನದಲ್ಲ ಗಣಪತಿಯ ಗಾರೆಪಿಲ್ಲವಿದೆ. ಹಾಗೂ ಹಿಂದಿನ 
ಗರ್ಭಗುಡಿಯಲ್ಲ ಇತ್ತೀಜಿನ ಗಾರೆ ಇಟ್ಟಿಗೆಯ ಪಿಬರವಿದೆ. ಹಾಗೆಯೇ ಮಹಾಬಲೇಶ್ವರ 
ದೇವಾಲಯ ಮೇಲ್ಗಾವಣಿಯ ದೇವಕೋಷ್ಟದಲ್ಲ ಮಾರಕ್ಕಂಡೇಯನ  ಗಾರೆಶಿಲ್ಲವನ್ನು 


[ae] 


ಕಾಣಬಹುದಾಗಿದೆ. ಪಾತಾಳೇಶ್ವರ ಮಂಟಪದ ಮುಂದೆ ರುದ್ರಾಂಶ ದುರ್ಣೆಯುದ್ದು” ಇದು 


3.8x3.5 ಅಡಿ ಅಗಲ ಮತ್ತು ಎತ್ತರವನ್ನು ಹೊಂದಿದೆ. ಇದು ಅಷ್ಟಭುಜಗಳನ್ನು ಹೊಂದಿದ್ದು 
ಬಲಗ್ಯೆಗಳಲ್ಲ ತ್ರಿಶೂಲ. ಕತ್ತಿ. ಚಕ್ರ. ಎಡಗೈಗಳಲ್ಲ ಜಲ್ಲು. ಶೂಲ, ಬಡ್ಡ ಹೊಂದಿದೆ. ಉಳದೆರಡು 
ಕೈಗಳ ಆಯುಧಗಳು ಅಸ್ಪಷ್ಟವಾಗಿದೆ. ರುದ್ರಾಂಶ ದುರ್ಗೆಯು ಕಿರೀಟಮುಕುಟವನ್ನು ಧರಿಸಿದ್ದು 
ಸರ್ವಾಭರಣಗಳಂದ ಅಲಂಕರಣವಾಗಿದೆ. ಸಿಂಹವನ್ನು ಹಾಗೂ ಸೂರ್ಯ ಮತ್ತು ಚಂದ್ರನ 
ಕೆತ್ತನೆಗಳು ಸಹ ಇದೆ. ಈ ಶಿಲ್ಪವೂ ವಿಶೇಷವಾಗಿದ್ದು ಈ ತರಹದ ದುರ್ಗೆಯ ಶಿಲ್ಪದ ಲಕ್ಷಣ 
ಕಾಂಜೀವರಂ ದರ್ಗಾ ಶಿಲ್ಪ ಹಾಗೂ ಮಾಮಲ್ಲಮರದ ದಮರ್ಗೆಯಲ್ಲ 


ಕಾಣಬಹುದಾಗಿದೆ""(ಚಿ.ಸಂ.4). 


ಹಾಗೆಯೇ ಅಲ್ಪನ ಪಕ್ಷದ ಕೊಳಗಳ ಎದುರು ಮರುಳೇಶ್ವರ ಮತ್ತು ವೈದ್ಯನಾಥೇಶ್ವರ ಎಂಬ 
ಹೊಸದಾಗಿ ನಿರ್ಮಿಸಿದ ದೇವಾಲಯಗಳನ್ನು ಕಾಣಬಹುದಾಗಿದೆ. ಇಲ್ಲೂ ಸಹ ಪ್ರಾಚೀನವಾದ 
ಅಂಗಗಳರುವುದರಿಂದ ಪಂಚಲಅಂಗಗಳ ದರ್ಶನಕ್ಕೆ ಈ ಪ್ರದೇಶವು ಪ್ರಾಮುಖ್ಯತೆ ಪಡೆದಿರಬೇಕು 
ಎನಿಸುತ್ತದೆ. ಈ ದೇವಾಲಯಗಳ ಅವಶೇಷದ ಭಾಗಗಳನ್ನು ಪಕ್ಕದ ಕೊಳದ ನಿರ್ಮಾಣಕ್ಕೆ 


ಬಳಸಿಕೊಂಡಿರಬಹುದಾಗಿದೆ ಎಂದು 1946-57 ಎಂ.ಎ.ಆರ್‌. ವರದಿಯಲ್ರ ತಿಅಸಿದೆ.” 


ಈ ಕೊಳದ ಪಕ್ನದಲ್ಲ ನಂದಿಗುಡಿಯುದೆ. ಇದರಲ್ಲ ನಂದಿಯನ್ನು ಪ್ರತಿಷ್ಠಾಪಿಸಲಾಗಿದೆ. 
ಹೊರಭಾಗದಲ್ಲ ಇನ್ನೊಂದು ಪುಟ್ಟನಂದಿಯುದ್ದು ಸೌಮ್ಯ ಮತ್ತು ವಿನೀತ ಭಾವವನ್ನು 
ಗಮನಿಸಬಹುದಾಗಿದ್ದು, ಈ ರೀತಿಯ ನಂದಿಗಳು ಬಹುಶಃ ಗಂಗರ ಕಾಲದ ಲಕ್ಷಣಗಳನ್ನು 
ಹೊಂದಿದೆ. 


ಹಾಗೆಯೇ ಕೊಳದ ಮುಂಭಾಗ ಪಾಳುಜದ್ದಿರುವ ಸ್ಪಂಭ, ಪ್ಲೀ ಶಿಲ್ಪ ಹಾಗೂ ಆರು ಕೈಗಳನ್ನು 
ಹೊಂದಿರುವ ಮಹಿಷಮರ್ದಿನಿಯ ಶಿಲ್ಪಗಳನ್ನು ಕಾಣಬಹುದಾಗಿದೆ. ಈ ರೀತಿಯಲ್ಲ 
ಕೂಡ್ಲೂರಿನ ಮಂಗಕೇಶ್ವರ ದೇವಾಲಯ ಹಾಗೂ ಅದರ ಜೊತೆಗಿರುವ ಪಂಚಅಂಗಗಳು 


105 


ರಾಮನಗರ ಜಲ್ಲೆಯ ಪ್ರಾಚೀನ ಅಂಗಗಳಾಗಿರಬಹುದಾಗಿದೆ. ಇವು ಗಂಗರ ಕಾಲದಲ್ಲ 
ನಿರ್ಮಾಣವಾಗಿದ್ದು. ಇಂದು ದೇವಾಲಯಗಳು ಹಾಳಾಗಿ ಕೇವಲ ಅಂಗಗಳು ಮಾತ್ರ 
ಕಂಡುಬರುತ್ತದೆ.” 


ಮಳೂರುಪಟ್ಟ 


ಮಳೂರುಪಟ್ಟ ಗ್ರಾಮವು ತಾಲೂಕು ಕೇಂದ್ರವಾದ ಚನ್ನಪಟ್ಟಣದಿಂದ ದಕ್ಷಿಣಕ್ಕೆ ೨ ಕಿ.ಮೀ. 
ದೂರದಲ್ಪದೆ. ಈ ಗ್ರಾಮದಲ್ಲ ಸುಮಾರು 4 ವೀರಗಲ್ಲು ಶಾಸನ, 21 ಶಾಸನಗಳು ದೊರೆತಿವೆ. 
ಹಾಗೂ ಇಲ್ಲ ಗಂಗ, ಚೋಳರ ದೇವಾಲಯಗಳು ದೊರೆತಿದ್ದು ಇವುಗಳು ಹೊಯ್ದಳ, 
ವಿಜಯನಗರ ಅರಸರ ಕಾಲದಲ್ಲ ಜೀರ್ಣೋದ್ಧಾರಗೊಂಡಿವೆ. ಇಲ್ಲ ಪ್ರಮುಖವಾಗಿ ಅರ್ಕೇಶ್ವರ 
(ಅಮೃತೇಶ್ವರ). ನಾರಾಯಣ, ವರದರಾಜ, ಚೌಡೇಶ್ವರಿ ದೇವಾಲಯಗಳದ್ದು ಜೊತೆಗೆ ಐದು 
ವೀರರ ಗುಡಿಗಳವೆ. 


ಅಮೃತೇಶ್ವರ (ಅರ್ಕೇಶ್ವರ) ದೇವಾಲಯ-ಮಳೂರು ಪಟ್ಟಣ 


ಠೇ ದೇವಾಲಯವು ಗ್ರಾಮದ ಕೇಂದ್ರ ಸ್ಥಳದಿಂದ ನೈರುತ್ಯದಲ್ಲ ಪ್ರಾಥಮಿಕ ಶಾಲೆಯ 
ಹಿಂಭಾಗದಲ್ಲದ್ದು ಅಅವಿನಂಚಿನಲ್ಲರುವ ದೇವಾಲಯವಾಗಿದೆ. ಈ ದೇವಾಲಯವನ್ನು 1935ರ 
ಮೈಸೂರು ಆಕ್ಕೀಯಾಲಜ ರಿಪೋರ್ಟ್‌ನಲ್ಲ ಚೋಳರ ಕಾಲದಲ್ಲ ನಿರ್ಮಾಣವಾಯುತೆಂದು 
ಹೇಳರುತ್ತಾರೆ.'” ಆದರೆ ದೇವಾಲಯದ ಮುಂದೆ ಇರುವ ೨ನೇ ಶತಮಾನದ ಗಂಗರ ಕಾಲದ 
ಶಾಸನವು ನಂದಗಿರಿನಾಥ ಪೆರ್ಮನಾಡಿಯ ಆಳಜ್ವಕೆಯ ಬದ್ದೆ ತಿಆಸಿದ್ದು ಹಾಗೂ ದೇವಾಲಯದ 
ಒಳ ಕಂಬದಲ್ಪನ ಕ್ರಿ.ಪ.೨ನೇ ಶತಮಾನದ ಗಂಗರ ಕಾಲದ ಮತ್ತೊಂದು ಶಾಸನ” 
ದೊರೆತಿರುವುದರಿಂದ  ಚೋಳರಿಗಿಂತ ಮೊದಲೇ ದೇವಾಲಯ ನಿರ್ಮಾಣವಾಗಿರುವುದು 
ಸ್ಪಷ್ಟವಾಗುತ್ತದೆ. ನಂತರ ಚೋಳರ ಶಾಸನಗಳು ತ್ತಿಯಲ್ಪ್ಲವೆ. ಈ ಶಾಸನಗಳಕಲ್ಲ ಪ್ರಧಾನ 
ದೇವರನ್ನು ಅರುಮೋಳಶ್ವರ ಎಂದು ಕರೆದು ದಾನದತ್ತಿ ನೀಡಿರುವ ಉಲ್ಲೇಖಗಳವೆ. ಅಲ್ಲದೇ 
ಹೊಯ್ದಕರ ಒಂದನೇ ನರಸಿಂಹನ ಕಾಲದಲ್ಲ ದೇವರ ನಂದಾದೀಪಕ್ಕೆ ದಾನ ನೀಡಿದ ಬಗ್ಗೆ 
ಶಾಸನದಲ್ಲದೆ. ಒಲ್ಲಾರೆಯಾಗಿ ಈ ದೇವಾಲಯ ಗಂಗರ ಕಾಲದಲ್ಲ ನಿರ್ಮಾಣವಾಗಿ ಚೋಳ 
ಮತ್ತು ಹೊಯ್ದಕರ ಕಾಲದಲ್ಲ ಪ್ರೋತ್ಥಾಹಿಸಲ್ಪಟ್ಟ[ತು ಎಂಬುದು ಶಾಸನಗಳಂದ 
ಸ್ಪಷ್ಟಗೊಳ್ಳುತ್ತದೆ.” ಈ ದೇವಾಲಯವು ಗ್ರಾನೈಟ್‌ ಕಲ್ಪನಿಂದ ಪೂರ್ವಾಭಿಮುಖವಾಗಿ 
ನಿರ್ಮಾಣವಾಗಿದ್ದು ಗರ್ಭಗೃಹ. ಸುಕನಾಸಿ, ನವರಂಗ ಹಾಗೂ ಮುಖಮಂಟಪವನ್ನು 


ಹೊಂದಿದ್ದು ಪಸ್ಲುತ ಮುಖಮಂಟಪ ಪೂರ್ಣವಾಗಿ ಭಗ್ಗವಾಗಿರುವುದನ್ನು ಕಾಣಬಹುದು. 
106 


ಗರ್ಭಗೃಹ: ಗರ್ಭಗೃಹವು ಚೌಕಕಾರವಾಗಿದ್ದು ಇದರಲ್ಲ ಯಾವುದೇ ಮೂರ್ತಿಯುರುವುದಿಲ್ಲ 
(ಚಿ.ಸಂ.5ರ). ಗರ್ಭಗೃಹದ ಒಳಛಾವಣಿಯಲ್ಲ ಸರಳವಾದ 3 ಹಂತದ ಒಕ ಹೋಗುವಿಕೆಯಿಂದ 
ಕೂಡಿದ ವಿತಾನವಿದೆ. ಚೌಕಾಕಾರ. ಅಷ್ಣಾಕಾರ, ಚೌಕಾಕಾರದ ರೀತಿಯಲ್ಲ ಗ್ರಾನೈಟ್‌ 
ಚಪ್ಪಡಿಯನ್ನು ಜೋಡಿಸಿ ಇದನ್ನು ನಿರ್ಮಿಸಲಾಗಿದೆ. ಗರ್ಭಗುಡಿಯ ದ್ವಾರಬಂಧವು 
ಸರಳತೆಯುಂದ ಕೂಡಿದೆ. ಹಾಗೂ ಇದರ ಮುಂದೆ ಸುಬನಾಸಿಯುದ್ದು ಇದು ಸಹ ಸರಳವಾಗಿದೆ. 


ನವರಂಗ: ನವರಂಗವು ಚೌಕಕಾರವಾಗಿದ್ದು ನಾಲ್ಲು ಪೂರ್ವಾಶ್ರ ಸ್ವಂಭಗಳರುವ ೨ 
ಅಂಕಣವನ್ನು ಹೊಂದಿದೆ. ಮಧ್ಯದ ಅಂಕಣದಲ್ಲನ ಒಳಛಾವಣಿಯಲ್ಲ ಸರಳವಾದ ಪದ್ಯ ಫಲಕ 
ವಿತಾನವಿದೆ. ನವರಂಗದ ಮುಂಭಾಗದ ಬಲಭಾಗದ ತ್ತಿ ಮತ್ತು ಸಂಭ ಬದ್ದುಹೋಗಿದೆ. 
(ಜಿ.ಸಂ.6) ಈ ಪೂರ್ವಾಶ್ರ ಸ್ಪಂಭಗಳ ಕೆಳಭಾಗ ಚತುರಾಶ್ರ ಮೇಲಅನ ಭಾಗ ಅಷ್ಟಾಶ್ರ. 
ಷೋಡಶ್ರ ಮತ್ತು ವೃತ್ತವಾಗಿ., ನಂತರ ಆಧಾರ ಪೋತಿಕಾ ಹೊಂದಿದೆ. ಈ ರೀತಿಯ 
ಸ್ರಂಭಗಳನ್ನು ಗಂಗರ ಕಾಲದಲ್ಲ ಹೇರಳವಾಗಿ ಕಾಣಬಹುದಾಗಿದ್ದು ಹಾಗೂ ಈ ಸ್ತಂಭದ 
ಉಲ್ಲೇಖವನ್ನು ಮಯಮತದಲ್ಲ ಕಾಣಬಹುದಾಗಿದೆ. ಹಾಗೂ ಇದೇ ರೀತಿಯ ಸ್ಪಂಭಗಳು 
ಬೇಗೂರಿನ ನಗರೇಶ್ವರ ದೇವಾಲಯದಲ್ಲಿಯು ಸಹ ಕಂಡುಬರುತ್ತದೆ ಅಲ್ಲದೇ ತಲಕಾಡಿನ 
ಮರಕೇಶ್ವರ ಮತ್ತು ಪಾತಾಳೇಶ್ವರ ದೇವಾಲಯಗಕಲ್ಪ್ಲನ ಸ್ತಂಭಗಳು ಇದೇ ವಿನ್ಯಾಸವನ್ನು 
ಹೊಂದಿದೆ.” ಇದರ ದ್ಹಾರದಲ್ಲ ಹೂಬಳ್ಳಯ ಸಾಮಾನ್ಯ ಅಲಂಕರಣವಿದೆ. 


ಮುಖಮಂಟಪ: ಈ ನವರಂಗದ ಬಾಗಿಲ ಬಳಯಲ್ಲ ಜಡಿಶಿಲ್ಲಗಳದ್ದು ಅವುಗಳೆಂದರೆ 
ಎಡಭಾಗದ ಯೋಗನರಸಿಂಹ, ಬಲಭಾಗದಲ್ಲ ದಕ್ಷಿಣಾಮೂರ್ತಿ, ಕೀರ್ತಿಮುಖ, ಶಿಲ್ಪ್ಲಗಳದ್ದು 
ಇವು ವಿಜಯನಗರ ಅರಸರ ಕಾಲದ ಶಿಲ್ಪದರಚನೆಯ ಲಕ್ಷಣವನ್ನು ಹೊಂದಿವೆ. ನವರಂಗದ 
ಮುಂಭಾಗದಲ್ಲ ಮುಖಮಂಟಪದ  ರಚನೆಯುದ್ದು ಪ್ರಸ್ತುತದಲ್ಲ ಸಂಪೂರ್ಣವಾಗಿ 
ಜದ್ದುಹೋಗಿದೆ. ಈೇ ಭಾಗವು ತೆರೆದ ಮುಖಮಂಟಪವಾಗಿದ್ದು ಹೊಯ್ದಳರ ಕಾಲದ 
ಲಕ್ಷಣಗಳನ್ನು ಹೊಂದಿವೆ. ಈ ಸ್ಪ್ರಂಭಗಕಲ್ಲನ ಚೌಕಾಕಾರದ ಪಟ್ಲಕೆಯೊಳಗೆ ಆನೆ, ನಾಲ್ಲುದಕದ 
ಪದ್ಯ, ಅರಳದ ಪದ್ಯ, ಸ್ರೀ ಶಿಲ್ಪಗಳನ್ನು ಕೆತ್ತಲಾಗಿದೆ. ಅದರಲ್ಲನ ಕೆಲವು ಸ್ತಂಭಗಳು 5 ಅಡಿ 
ಎತ್ತರವಾಗಿದ್ದು ಕೆಳಗಿನ ಭಾಗ ಚತುರಾಶ್ರ. ಅಷ್ಣಾಶ್ರ. ಷೋಡಾಶ್ರ,. ಪುನಃ ಚತುರಾಶ್ರ, ನಂತರ 
ಅಷ್ಟಾಶ್ರ ವೃತ್ತಾಕೃತಿಗಳನ್ನು ಹೊಂದಿದೆ. ಈ ಸ್ಪ್ತಂಭಗಳ ಆಧಾರ ಪೋತಿಕಾ/ಬೋದಿಗೆ ಮತ್ತು 


ತೊಲೆಗಳು ಹೊಂದಿದ್ದು ಸಂಪೂರ್ಣವಾಗಿ ಭಗ್ನಗೊಂಡಿದೆ. (ಚಿ.ಸಂ೦.7) 


ಅಧಿಷ್ಲಾನ: ದೇವಾಲಯದ ಅಧಿಷ್ಠಾನವು ಸಂಪೂರ್ಣವಾಗಿ ಮುಚ್ಚಿಹೋಗಿದೆ. 


107 


ಅತ್ತಿ: ಭತ್ತಿಯಲ್ಲ ಚೋಳರ ತಮಿಳು ಶಾಸನಗಳವೆ. ಗರ್ಭಗುಡಿಯ ಹಿಂಭಾಗದ ಭತ್ತಿಯ 
ಬಲಭಾಗದಲ್ಲ ಎರಡು ಅರೆಸ್ತಂಭಗಳದ್ದು ಇದನ್ನು ಸೇರಿಸುವ ಕಮಾನಿನಾಕಾರದ ಮಕರ 
ತೋರಣವಿದೆ. ಈ ತೋರಣದ ಮಕರಗಳ ನಡುವೆ ಅರಳದ ಕಮಲ ಅದರ ಮೇಲೆ 
ಕೀತರ್ತಿಮುಖದ ಅಲಂಕರಣ ಇರುವ ಕೋಷ್ಟಕವನ್ನು ಕೆತ್ತಲಾಗಿದೆ. ದೇವಾಲಯದ ಎಡಭಾಗದ 
ನವರಂಗದ ಇತ್ತಿಯು ಪೂರ್ಣವಾಗಿ ಬದ್ದಿದ್ದು ಬಲಭಾಗದಲ್ಲನ ಇತ್ತಿಯಲ್ಲ ಕಂಡರಿಸಿರುವ 


ಅಲಂಕಾರಿಕ ಬ್ರಹೃಕಾಂತ ಭತ್ತಿಪಾದಗಳವೆ. 


ಪ್ರಸ್ತರ: ಪ್ರಸ್ತರವು ಭತ್ತಿಯ ಮೇಲಅನ ಭಾಗವಾಗಿದ್ದು. ಇದು ತ್ತಿಯ ಸ್ಪ್ತಂಭ ಬೋದಿಗೆಯಿಂದ 
ಪ್ರಾರಂಭವಾಗಿದೆ. ಇದೂ ಸಹ ಕೆಲವು ಅಂಗಗಳನ್ನು ಹೊಂದಿದ್ದು ಇಲ್ಲ ಉತ್ತರ, ವಾಜನ, 
ವಲಭ, ಕಪೋತಗಳವೆ. ಉತ್ತರವು ಪ್ರಸ್ತರದ ಅತ್ಯಂತ ಕೆಳಗಿನ ಅಂಗವಾಗಿದ್ದು ಇದು 
ನಿರಾಲಂಕೃತವಾಗಿದೆ. ಈ ಭಾಗದಲ್ಪ ತಮಿಳು ಅಪಿ ಶಾಸನಗಳನ್ನು ಕೊರೆಯಲಾಗಿದೆ. ಉತ್ತರದ 
ಮೇಲ್ಮಾಗದಲ್ಲ ವಲಭಂಯದ್ದು ಇದು ಕಪೋತ ಮತ್ತು ಉತ್ತರವನ್ನು ಸೇರಿಸಿದೆ. ಇದರಲ್ಲ 
ಭೂತಮಾಲಾ. ಆನೆ. ಶಿವಅಂಗಕ್ಷೆ ಪೂಜೆ ಮಾಡುತ್ತಿರುವ ಯತಿ. ನೃತ್ಯಗಾತಿ ಮತ್ತಿತರ ಅಪ್ಪಷ್ಟ 
ಉಬ್ಬುಕೆತ್ತನೆಗಳನ್ನು ರಜಸಲಾಗಿದೆ. ಇದರ ಮೇಲೆ ಕಪೋತವಿದ್ದು ಮಳೆಯ ನೀರನ್ನು 
ದೇವಾಲಯದ ಗೋಡೆಯ ಮೇಲೆ ಜಕದಂತೆ ತಡೆಯಲು ಸಹಾಯಕವಾಗುವಂತೆ ಎಲ್ಲಾ 
ಅಂಗಗಳಗಿಂತ ಹೆಚ್ಚು ಹೊರಚಾಚಿರುವಂತೆ ಇದನ್ನು ನಿರ್ಮಿಸಲಾಗಿದೆ. ಇದರಲ್ಲ ಅಲ್ಲಲ್ಲ 
ವಾಸಿಗಳ ಅಲಂಕರಣವನ್ನು ಸಹ ಮಾಡಲಾಗಿದೆ. ಇದರ ಮೇಲೆ ವಾಜನವಿದ್ದು ಇದರ 
ಹೊರಮುಖದಲ್ಲ ಸಾಲಾಗಿ ಸಿಂಹ, ವ್ಯಾಳಗಳ ಉಬ್ಬುಪಿಲ್ಲಗಳವೆ. ಈ ದೇವಾಲಯದ 
ನವರಂಗದ ಭಿತ್ತಿಯ ಮೇಲ್ಭಾಗದಲ್ಲ ದಿಂಡಿಗೋಡೆಯನ್ನು ಇಟ್ಟಗೆ-ಗಾರೆಯನ್ನು ಬಳಸಿ 
ನಿರ್ಮಾಣ ಮಾಡಲಾಗಿರುವುದನ್ನು ಗಮನಿಸಿದರೆ ಇದು ಹೊಯ್ದಳರ ಕಾಲದಲ್ಲ ಪುನರ್‌ 
ನಿರ್ಮಿೀತವಾಗಿರುವುದೆಂದು ತಿಆಯಬಹುದಾಗಿದೆ. (ಜಿ.ಸಂ.8) 


ಪ್ರಾಸಾದ: ಇದು ಗ್ರಾನೈಟ್‌ ಕಲ್ಪನಿಂದ ರಚಿತವಾಗಿದ್ದು ಇದು ಚೌಕಾಕಾರದ ದ್ವಿತಲದ 
ವೇದಿಯುದ್ದು ನಂತರ ರ್ರೀವವಿದೆ. ಇದರಲ್ಲ ಎರಡು ಕೋಷ್ಟ ಗೂಡುಗಳವೆ. ಇದರ ಮೇಲೆ 
ಬಹೃಚ್ಛಂದ ಮಾದರಿಯ ಶಿಖರವಿದೆ. ಈ ಗ್ರೀವದ ಮುಂಚಾಚಿನಲ್ಲ ಸುಕನಾಸವಿದ್ದು ಇಲ್ಲ 
ಯಾವುದೇ ದೇವತೆಯ ಶಿಲ್ಪ ಕಂಡುಬರುವುದಿಲ್ಲ. ಶಿಖರದ ಸುತ್ತಲೂ ಮಹಾನಾಸಿಯನ್ನು 
ಮತ್ತು ನಾಸಿಕೋಷ್ಟವನ್ನು ರಚಿಸಲಾಗಿದೆ. ಇದರ ಮೇಲೆ ಸ್ಥೂಪಿ ಕಂಡುಬರುವುದಿಲ್ಲ. ಬೇರೆ 
ಯಾವ ಗಂಗರ ದೇವಾಲಯಗಳಲ್ಲೂ ಸಹ ಈ ಪ್ರಾಸಾದ ಭಾಗವು ಸಿಗುವುದಿಲ್ಲ. ಈ 


108 


ದೇವಾಲಯ ಬಹುತೇಕ ಹಾಳಾಗಿದ್ದು ದೇವಾಲಯದ ಗೋಡೆಯ ಮೇಲೆ ಮರ, ಗಿಡ ಬಳ್ಳಗಳು 


ಬೆಳೆದು ದೇವಾಲಯವು ಸಂಪೂರ್ಣವಾಗಿ ಪಿಥಿಲಾವಸ್ಥೆಗೆ ತಲುಪಿಸಿವೆ. 
ಅರ್ಕೇಶ್ವರ ದೇವಾಲಯ-ಚಿಕ್ಕಮಳೂರು 


ಈ ಗ್ರಾಮ ಚನ್ನಪಟ್ಟಣ ನಗರ ಮೈಸೂರು ಕಡೆಯ ಎಡಭಾಗದಲ್ಲ ಕಂಡುಬರುತ್ತದೆ. 
ಈ ದೇವಾಲಯ ಚಿಕ್ಷಮಳೂರು ಗ್ರಾಮದ ಕಣ್ಪನದಿಯ ಎಡಭಾಗದಲ್ಪದೆ. ಇದು ಮೂಲತಃ 
ಗಂಗರ ಕಾಲದಲ್ಲ ನಿರ್ಮಾಣವಾಗಿದ್ದರೂ ನಂತರ ಚೋಳ, ವಿಜಯನಗರ ಅರಸರ ಕಾಲದಲ್ಲಿ 
ನವೀಕರಣಗೊಂಡಿದೆ. ಈ ಅರ್ಕೇಶ್ವರ ದೇವಾಲಯವು ಗ್ರಾನ್ಯಟ್‌ ಕಲ್ಲನಿಂದ ನಿರ್ಮಿಸಲಾಗಿದ್ದು 
ಪೂರ್ವ ಮತ್ತು ದಕ್ಷಿಣಕ್ಕೆ ಮುಖ್ಯದ್ವಾರವನ್ನು ಹೊಂದಿದೆ. ಅಲ್ಲದೇ ಒಳಗೆ ಎರಡು 
ಗರ್ಭಗುಡಿಗಳವೆ. ಪೂರ್ವದ ಮುಖ್ಯುದ್ದಾರಕ್ಕೆ ಮುಖವಾಗಿ ಪಿವಲಅಂಗದ ಗರ್ಭಗೃಹವಿದ್ದು ಇದು 
ಗಂಗರ ಕಾಲದ ರಚನೆಯನ್ನು ಹೊಂದಿದೆ. ದಕ್ಷಿಣ ದಿಕ್ಕಿಗೆ ಮುಖವಾಗಿ ಅಜಲಾಂಡೇಶ್ಪರಿ 
ಗರ್ಭಗೃಹವಿದೆ. ಈ ದೇವಾಲಯದಲ್ಲ 2 ಗರ್ಭಗೃಹಗಳೊಂದಿಗೆ ಸುಕನಾಸಿ, ನವರಂಗ, ಎರಡು 
ದ್ವಾರಮಂಟಪಗಳನ್ನು ಹೊಂದಿದೆ. 


ಈ ದೇವಾಲಯಲ್ಲನ ಪೂರ್ವಾಭಿಮುಖವಾದ ಗರ್ಭಗುಡಿಯಲ್ಲ ಶಿವಅಂಗವು ಪ್ರಧಾನ 
ದೇವರಾಗಿದೆ. ಈ ಗರ್ಭಗುಡಿಯು ಚೌಕಕಾರವಾಗಿದ್ದು ಒಳ ಅಳತೆಯ ಪ್ರಕಾರ 6x6 ಆಡಿ 
ಉದ್ದ ಮತ್ತು ಅಗಲವಿದೆ. ಇದರಲ್ಲ ವೃತ್ತಾಕಾರದ ಪೀಠದ ಮೇಲೆ 2 ಅಡಿ ಎತ್ತರದ ಅಂಗವಿದೆ. 
(ಚಿ.ಸ೦.೨) ಇದರ ಸುತ್ತ ಇತ್ತೀಚೆಗೆ ಹೊಸ ಮಾರ್ಬಲ್ಡ್‌/ಗ್ರಾನೈಟ್‌ಗಳನ್ನು ನೆಲಕ್ಕೆ ಹಾಗೂ 
ಒಳಭತ್ತಿಗೂ ಸಹ ಅಂಟಸಲಾಗಿದೆ. ಗರ್ಭಗೃಹದ ವಿತಾನವು ಸರಳವಾದ ಹಾಸುಗಲ್ಪನಿಂದ 
ಕೂಡಿದ್ದು ಯಾವುದೇ ಅಲಂಕರಣವಿಲ್ಲ. ಈ ಅಂಗದ ಮುಂದೆ ಒಂದು ಬಅಪೀಠವಿದ್ದು 
ಇತ್ತೀಚೆಗೆ ಇಟ್ಟಂತೆ ಕಂಡುಬರುತ್ತದೆ. ಗರ್ಭಗೃಹದ ದ್ವಾರಬಂಧವು ಸಂಪೂರ್ಣವಾಗಿ 
ಮಾರ್ಬಲ್‌ಗಳ೦ದ ಮುಚ್ಚಿರುವುದರಿಂದ ಅದರ ವೈಶಿಷ್ಟ್ಯತೆ ಕಾಣುವುದಿಲ್ಲ. 


ಸುಕನಾಸಿ: ಗರ್ಭಗೃಹದ ನಂತರದ ಸುಕನಾಸಿಯು ಸರಳವಾಗಿದ್ದು ಇದರ ದ್ವಾರದ ಇಕ್ನೆಲಗಳಲ್ಲ 
ಸ್ತಂಭ ಶಾಖಾವಿದೆ. ನಂತರದ 6 ಅಡಿಯ ಉದ್ದದ ಜಾಗವಿದ್ದು ಇದು ನವರಂಗದಂತೆ 
ಕಾಣಬರುವುದಿಲ್ಲ. ಇದು ಬಹುಶಃ ಹಿಂದೆ ತೆರೆದ ಮಂಟಪವಾಗಿದ್ದು ಇದಕ್ಕೆ ಮುಂದೆ ಕಲ್ಪನ 
ಮತ್ತೊಂದು ಭತ್ತಿಯನ್ನು ನಿರ್ಮಿಸಲಾಗಿದ್ದು. ಇದಕ್ಕೆ ಹೊಂದಿಕೊಂಡಂತೆ ಇತ್ತಿಗೆ 15 ಅಡಿ 
ಜಾಗವನ್ನು ಖಾಅ ಜಟ್ಟು. ನಂತರ ನವರಂಗವನ್ನು ಸೇರ್ಪಡೆಗೊಳಸಲಾಗಿದೆ. ಈ ರೀತಿಯಲ್ಲ 
ವಿಭಜಸಿರುವುದು ನಮಗೆ ಭತ್ತಿಯ ಲಕ್ಷಣಗಳನ್ನು ಗಮನಿಸಿದಾಗ ತಿಆಯುತ್ತದೆ. ಬಹುಶಃ ಈ 


109 


ನವರಂಗದ ತ್ತಿಯವರೆಗೆ ಗಂಗರ ಕಾಲದ ಈ ದೇವಾಲಯದ ನಿರ್ಮಾಣವಾಗಿದ್ದು” 


ನಂತರ ಗರ್ಭಗೃಹಕ್ಕೆ ಹೊಂದಿಕೊಂಡಂತೆ ನವರಂಗ. ಮುಖಮಂಟಪದ ಭಾಗವನ್ನು 
ವಿಜಯನಗರ ಕಾಲದಲ್ಲ ರಚಿಸಲಾಗಿದೆ. ಮೂಲ ದೇವಾಲಯದ ಸುಕನಾಸಿಯ ದ್ವಾರಬಂಧದ 
ಶಾಖೆಗಳು ಪದ್ಯದಳ ಅಲಂಕರಣವನ್ನು ಹೊಂದಿದೆ. ಇದರ ಲಲಾಟದಲ್ಲ ಯಾವುದೇ ರೀತಿಯ 
ಕೆತ್ತನೆ ಕಾಣಬರುವುದಿಲ್ಲ. ಆದರೆ ಇಲ್ಲನ ಎರಡೂ ದ್ವಾರಪಾರ್ಶ್ರಗಳು ಸ್ಪಂಭ ಶಾಖಾವನ್ನು 
ಹೊಂದಿದ್ದು ಇದರ ಮೇಲೆ ಪ್ರಸ್ತರ ಭಾಗವಿದ್ದು ಇದರಲ್ಪ್ಲ ನಾಸಿಗಕ ಅಲಂಕರಣವಿದೆ. 


ನವರಂಗ: ನವರಂಗದ ಚಿತ್ರಖಬಂಡ ಸ್ಪಂಭಗಕಳು 6 ಅಡಿ ಎತ್ತರವಿದ್ದು, ಚತುರಾಶ್ರ, ಅಷ್ಟಾಶ್ರ. 


& 
ಚತುರಾಶ್ರ, ಅಷ್ಟಾಶ್ರ್ತ ಚತುರಾಶ್ರ ಹಾಗೂ ಆಧಾರ ಪೋತಿಕಾವಿದೆ. ಮೇಲ್ಭಾಗದಲ್ಲ ಕಲ್ಲನ 
ತೊಲೆಗಳನ್ನು ಇಡಲಾಗಿದ್ದು ಅದರ ಮೇಲೆ ಚಪ್ಪಡಿ ಕಲ್ಲುಗಳ ಹಾಸಿನ ಮೇಲ್ಸಾವಣಿ 
ನಿರ್ಮಿಸಲಾಗಿದೆ. ಸ್ತಂಭಗಳ ಮಧ್ಯದ ಪಟ್ಟಕೆಯಲ್ಲ ಗಣಪತಿ. ಪದ್ಯದಳ, ನವಿಅನ 
ಉಬ್ಬುಪಿಲ್ಪಗಳವೆ. ನವರಂಗದ ಮಧ್ಯದ ಮತ್ತು ಅರ್ಕೇಶ್ವರ ಗುಡಿಯ ಮುಂದಿನ 
ಒಳಛಾವಣಿಯಲ್ಲ ದ್ವಿತಲ ಹೊಂದಿರುವ ನಾಭಿಚ್ಛಂದ ವಿತಾನವಿದೆ (ಚಿ.ಸ೦.1೦). ನವರಂಗದ 
ಮತ್ತೊಂದು ಗರ್ಭಗೃಹದಲ್ಲ ೨ ಅಡಿ ಎತ್ತರದ ಅಖಜಲಾಂಡೇಶ್ವರಿಯ ವಿಗ್ರಹವಿದ್ದು ಇದು 


ಇತ್ತೀಚಿನದ್ದಾಗಿದೆ. ಇದರಲ್ಪ್ಲನ ಒಳಛಾವಣಿಯಲ್ಲ ಏಕತಲದ ನಾಭಚ್ಛ್ಚಂದ ವಿತಾನವಿದೆ. 


ನವರಂಗದಲ್ಲ ಇತ್ತೀಚಿನದಾದ ನಂದಿಲುದೆ. ಹಾಗೂ ನವರಂಗದ ಬಲಭಾಗದಲ್ಲ 
ಸಪ್ತಮಾತೃಕೆಯರ ಫಲಕವನ್ನು ಗೋಡೆಗೆ ಸೇರಿಸಲಾಗಿದೆ. ಇದರಲ್ಲನ ಎಲ್ಲ ಮೂರ್ತಿಗಳು 
ಚತುರ್ಭುಜಧಾರಿಯಾಗಿದ್ದು ಆಯುಧಗಳನ್ನು ಹಿಡಿದು ಸುಖಾಸನ ಭಂಗಿಯಲ್ಲ ಕುಅತಿದ್ದಾರೆ. 
ಈ ಫಲಕದ ಕೆಳಭಾಗದಲ್ಲ ಆಯಾ ದೇವತೆಗಳ ವಾಹನಗಳನ್ನು ಚಿತ್ರಿಸಲಾಗಿದೆ. ಇದರ ಪಕ್ಷದಲ್ಲ 
1 ಅಡಿ ಎತ್ತರದ ನಾಗರಶಿಲ್ಪ್ಲಗಳನ್ನು ಕಾಣಬಹುದು. ಎಡಭಾಗದಲ್ಲ ಸಾಲಾಗಿ 1 ಅಡಿ ಪೀಠದ 
ಮೇಲೆ 15 ಅಡಿಯ ಸೂರ್ಯ ಶಿಲ್ಪ. ವೀಣಾಪಾಣಿ ಶಿವನು ಚತುರ್ಭಜಧಾರಿಯಾಗಿ 
ಸುಖಾಸೀನ ಭಂಗಿಯಲ್ಲ ಕುಳತಿರುವ ವಿಗ್ರಹವಿದೆ. ನಂತರ ಸುಬ್ರಹ್ಮಣ್ಯ ವಿಗ್ರಹವಿದ್ದು ಮೂರು 
ತಲೆಗಳ ಆರು ಕೈಗಳನ್ನು ಹೊಂದಿ ಸುಖಾಸೀನ ರೀತಿಯಲ್ಲ ತನ್ನ ವಾಹನವಾದ ನವಿಅನ 
ಮೇಲೆ ಕುಅತಿದ್ದಾನೆ. ಪಕ್ಷದಲ್ಲ 15 ಅಡಿ ಎತ್ತರದ ಗಣಪತಿ ಮೂಷಿಕ ವಾಹನದ ಮೇಲೆ 
ಸುಖಾಸೀನ ಭಂಗಿಯಲ್ಲ ಕುಅತಿರುವ ಇತ್ತೀಚಿನ ಗಣಪತಿಯ ಶಿಲ್ಪವಿದೆ. ಹಾಗೆಯೇ 
ಅಜಖಲಾಂಡೇಪ್ಪರಿ ಗರ್ಭಗೃಹದ ಹೊರಗಿನ ಎಡ ಪಾರ್ತ್ರದಲ್ಪ ಸಮಭಂಗಿಯಲ್ಲ ನಿಂತಿರುವ 
ಚತುರ್ಭುಜಧಾರಿಯಾದ ಒಂದೂವರೆ ಅಡಿ ಎತ್ತರದ ಮಹಾಲಕ್ಷ್ಮೀ ವಿಗ್ರಹವಿದ್ದು 


ಸರ್ವಾಭರಣದಿಂದ ಅಲಂಕೃತವಾಗಿದೆ. 
110 


ನವರಂಗದಲ್ಲ ಎರಡು ಮುಖ್ಯ ದ್ವಾರಗಳದ್ದು ಇದರಲ್ಪ್ಲನ ಪೂರ್ವದ್ದಾರಬಂಧದ 
ಶಾಖಾಗಳ ಕೆಳಗೆ ಶೈವದ್ದಾರಪಾಲಕರಾದ ಶೃಂಗಿ ಮತ್ತು ಭೃಂಗಿಯುದ್ದು ಇದರ ಮೇಲೆ ಲತೆಗಳ 
ಅಲಂಕರಣಗಳಂದ ಕೂಡಿದಂತಹ ವಲ್ಲಮಂಡಲವಿದೆ. ಪೂರ್ವ ಮುಖಮಂಟಪವು ನಾಲ್ಲು 
ಚಿತ್ರಸ್ತಂಭಗಳ೦ದ ಕೂಡಿದ್ದು ಇವು ಚತುರಾಶ್ರ, ಅಷ್ಣಾಶ್ರ, ಚತುರಾಶ್ರ. ಅಷ್ಟಾಶ್ರ, ಚತುರಾಶ್ರ ಮತ್ತು 
ಅಧಾರ ಪೋತಿಕಾ ಹಾಗೂ ಅದರ ಮೇಲೆ ಕಲ್ಪನ ತೊಲೆಯ ಭಾಗವನ್ನು ಸೇರಿಸಿ 
ನಿರ್ಮಿಸಲಾಗಿದೆ. ಮುಖಮಂಟಪದಲ್ಲ 15 ಅಡಿ ಎತ್ತರದ 3 ಅಡಿ ಉದ್ದದ ಗಂಗರ ಕಾಲದ 
ಸೌಮ್ಯ ನಂದಿಯುದ್ದು. ಇದರ ಕತ್ತಿನ ಮತ್ತು ಬೆನ್ನಿನ ಮೇಲೆ ಘಂಬಟಾಮಾಲವನ್ನು 
ರಚಿಸಲಾಗಿದೆ. ಬಹುಶಃ ಇದು ಗಂಗರ ಕಾಲದಲ್ಲ ನಿರ್ಮಾಣವಾದ ಅರ್ಕೇಶ್ವರ 
ದೇವಾಲಯದಲ್ಲದ್ದಿರಬಹುದಾಗಿದ್ದು ನಂತರ ಜೀರ್ಣೋದ್ದಾರ ಕಾಲದಲಿ ಹೊರ 
ತಂದಿಟ್ಟರಬಹುದಾಗಿದೆ. ಇದರ ಮುಂದೆ 3 ಅಡಿ ಎತ್ತರದ ಬಲಅಪೀಠವಿದೆ. ದಕ್ಷಿಣದ ದ್ವಾರವು 
ಸರಳವಾಗಿದ್ದು ೭2 ಕಂಬಗಳಂದ ಕೂಡಿದ ಮುಖಮಂಟಪವಿದೆ. ಅಲ್ಲದೇ ಬಾಗಿಅನ ಮೇಲಅನ 
ಪ್ರಸರದಲ್ಲ ಕಪೋತವಿದ್ದು ಅದರಲ್ಲ ನಾಸಿಗಳ ಅಲಂಕರಣವನ್ನು ಕಾಣಬಹುದಾಗಿದೆ. ಅಲ್ಲದೇ 


ಈ ದೇವಾಲಯದ ಸುತ್ತ ಜಡಿಯಾಗಿ ಇಟ್ಟರುವ 1 ಅಡಿ ಎತ್ತರದ ೨ ಬಅಪೀಠಗಳವೆ(ಚಿ.ಸಂ.11. 


ಅಧಿಷ್ಲಾನ: ಅಧಿಷ್ಠಾನವು ಪಾದಬಂಧ ಶೈಲಯಲ್ಲದ್ದು ತಿಪಟ್ಟಕುಮುದದವರೆಗೆ ಮುಚ್ಚಿಹೋಗಿದೆ. 
ನಂತರ ಎತ್ತರವಾದ ಗಳ, ಪಟ್ಲಿಕೆಯುದೆ. ಇದರ ಮೇಲಅನ ಹೊರಭತ್ತಿಯಲ್ಲ ಬ್ರಹೃಕಾಂತ ಇತ್ತಿ 
ಪಾದಗಳು ಹಾಗೂ ಮೂರು ದೇವಕೋಷ್ಠಗಳದ್ದು ಅದರಲ್ಲ ಯಾವುದೇ ವಿರ್ರಹಗಳರುವುದಿಲ್ಲ. 
ಇಲ್ಲ ಬಹುಮುಖ್ಯವಾಗಿ ಅತ್ತಿಗಂಭಗಳು ಕೇವಲ ಅರ್ಕೇಶ್ವರ ಗುಡಿಯ ಗರ್ಭಗೃಹ ಮತ್ತು 
ಸುಕನಾಸಿಯ ಭಾಗದಲ್ಲ ಕಂಡುಬರುತ್ತದೆ. ನಂತರ ಭತ್ತಿಯು ಸರಳವಾದ ಫಲಕದ ರೀತಿಯಲ್ಲ 
ನಿರ್ಮಾಣವಾಗಿದ್ದು ಇದು ವಿಜಯನಗರ ಕಾಲದಲ್ಲ ನಿರ್ಮಾಣವಾದಂತೆ ಕಾಣಬಹುದಾಗಿದೆ. 
ನಂತರದ ಪ್ರಸ್ತರದ ಭಾಗವು ಅರ್ಕೇಶ್ವರ ದೇವರ ಗರ್ಭಗೃಹ, ಸುಬನಾಸಿಯಲ್ಲ ವಿಶೇಷವಾಗಿದ್ದು 
ನಂತರದ ಭಾಗದಲ್ಲ ಸರಳವಾಗಿದೆ. ಪ್ರಸ್ತರ ಭಾಗದಲ್ಲ ಸರಕವಾದ ಉತ್ತರ ಮತ್ತು ವಲಭಯುದ್ದು 
ಯಾವುದೇ  ಅಲಂಕರಣವಿಲ್ಲ. ಮುಂಚಾಚಿದ ಕಪೋತವಿದ್ದು ಇದರಲ್ಲ ನಾಸಿಗಳ 
ಅಲಂಕರಣವಿದೆ. ನಂತರದ ಹಿಂಜರಿತವಾದ ಸರಕ ವಾಜನವಿದೆ. ಆದರೆ ಎರಡು ಕಡೆಯ 
ಮುಖಮಂಟಪದಲ್ಲ ವಿಜಯನಗರ ಕಾಲದ ರೀತಿಯಲ್ಲ ಇಳಜಾರಾಗಿ ಕೂರಿಸಿದ ಕಲ್ಪನ 
ಚಪ್ಪಡಿಗಳ ರೀತಿಯಲ್ಲನ ಕಪೋತ ರಚಿತವಾಗಿದೆ. (ಚಿ.ಸಂ.12) 


ಪ್ರಾಸಾದ; ಮೇಲ್ದಾವಣಿಯಲ್ಲ 2 ಗರ್ಭಗೃಹಗಳ ಮೇಲೆ ಪ್ರಾಸಾದ ಭಾಗವಿದೆ. ಅರ್ಕೇಶ್ವರ 
ಗರ್ಭಗೃಹದ ಮೇಲೆ ಇತ್ತೀಚೆಗೆ ಗಾರೆ ಇಲ್ಲಗೆಗಳಂದ ನಿರ್ಮಿಸಿದ ದ್ರಾವಿಡ ಶಿಬರವಿದ್ದು. ಇದರಲ್ಲ 


111 


ಎತ್ತರವಾದ ಚೌಕಾಕಾರದ ವೇದಿಕೆ ಅದರ ಮೇಲೆ ರ್ರೀವವಿದ್ದು ಅದರ ಮೇಲೆ ನಾಲ್ದು 
ದಿಕ್ಷುಗಳಲ್ಲೂ ಎರಡು ದೇಹ ಒಂದೇ ತಲೆಯ ನಂದಿ ಪಿಲ್ಪಗಳವೆ. ನಂತರದ ಶಿಖರ ರುದ್ರಚ್ಛಂದ 
ಮಾದರಿಯಲ್ಲದ್ದು ನಾಲ್ಲು ದಿಕ್ಲುಣಕಲ್ಲ ತಾವರೆ ದಳದ ರೀತಿಯ ನಾಸಿಯ ಅಲಂಕರಣವಿದೆ. 
ಕಳಸದ ಆಕಾರವಿರುವ ಸ್ಲೂಪಿಯುದೆ. ಅಜಖಲಾಂಡೇಶ್ವರಿಯ ಗರ್ಭಗೃಹದ ಮೇಲಅನ ಪ್ರಾಸಾದ 
ಭಾಗವೂ ಚೌಕಾಕಾರದ ವೇದಿಯ ಮೇಲೆ ಒಳಸರಿದಂತಹ ಚೌಕಾಕಾರದ ದ್ರೀವವಿದೆ. 
ಯಾವುದೇ ನಾಸಿಗಳ ಅಲಂಕರಣವಿಲ್ಲ, ನಂತರದ ಪಿಖರವೂ ಚತುರಾಶ್ರವಾಗಿದ್ದು ಬಹ್ವಚ್ಛ್ಚಂದ 
ಮಾದರಿಯದ್ದಾಗಿದೆ. ಇದರಲ್ಲನ ನಾಲು ಭಾಗಗಳಲ್ಲ ಕುಅತಿರುವ ಸಿಂಹ ರೀತಿಯ ನಾಸಿಗಳನ್ನು 
ಕಾಣಬಹುದಾಗಿದೆ. ನಂತರ ಸಾಲಂಕೃತವಾದ ಸ್ತೂಪಿಯನ್ನು ಕಾಣಬಹುದಾಗಿದೆ. ಹಾಗೆಯೇ 
ನವರಂಗದ ನಾಲ್ಲು ದಿಕ್ಷುಗಕಲ್ಲ ಎರಡು ದೇಹದ ಒಂದೇ ತಲೆಯ ಬಸವಶಿಲ್ಪ್ಲಗಳವೆ. ಅಲ್ಲದೇ 
ದೇವಾಲಯದ ಎಡ ಭತ್ತಿಯು ಜೀಳುವಂತಿದ್ದು ಅದಕ್ಕೆ ತಡೆಗೋಡೆಯನ್ನು ನಿರ್ಮಿಸಿ 
ಜಳದಂತೆ ಮಾಡಲಾಗಿದೆ. ಈ ದೇವಾಲಯ ಇತ್ತೀಚೆಗೆ ಜೀರ್ಣೋದ್ದಾರದ ಉದ್ದೇಶದಿಂದ 
ಬಣ್ಣಗಳ ಅಲಂಕರಣ ಹಾಗೂ ಮಾರ್ಬಲ್ಡ್‌ ಬಳಕೆಯ ಮೂಲಕ ದೇವಾಲಯದ ಮೂಲ 
ಲಕ್ಷಣವನ್ನು ಮರೆಮಾಚಲಾಗಿದೆ. ಒಟ್ಲಾರೆಯಾಗಿ ಈ ದೇವಾಲಯ ಗಂಗರ ಕಾಲದಲ್ಲಿ 
ನಿರ್ಮಾಣವಾಗಿದ್ದು ವಿಜಯನಗರ ಕಾಲದಲ್ಲ ಜೀರ್ಣೋದ್ದಾರವಾಗಿರುವುದನ್ನು ಇದರ 
ವಾಸ್ತುಲಕ್ಷಣಗಳ ಮೂಲಕ ತಿಃಯಬಹುದಾಗಿದೆ. 


ಮುಕುಂದ (ಮಂಕುಂದ): ಚನ್ನಪಟ್ಟಣ ತಾಲೂಕಿನಿಂದ ಭೈರಾಪಟ್ಟಣ ಮಾರ್ಗವಾಗಿ, ಕೆಸ್ಲೂರು 
ಮಾರ್ಗದ ಆ ಕಿ.ಮೀ. ದೂರದಲ್ಲರುವ ಗ್ರಾಮ. ಈ ಗ್ರಾಮವು ಕ್ರಿಶ.7 ಮತ್ತು ಆನೇ 
ಶತಮಾನದಲ್ಲ ಕೆಲವು ಕಾಲ ಗಂಗರ ದ್ವಿತೀಯ ರಾಜಧಾನಿಯಾಗಿತ್ತು.*” ಗಂಗರ ಕ್ರಿ.ಶ.೨13ರ 
ಕಾಲದ ನೀತಿಮಾರ್ಗನ ಶಾಸನಪವೊಂದರಲ್ಲ ಈ ಗ್ರಾಮವನ್ನು 'ಮನ್ನುಂದ' ಎಂದು 
ಕರೆದಿರುವುದನ್ನು ಕಾಣಬಹುದು.*” ಈ ಗ್ರಾಮದಲ್ಪ ಗಂಗರ ಕಾಲದ ದೇವಾಲಯಗಳು 
ಉಳದಿರುವುದಿಲ್ಲ. ಆದರೆ ಅವುಗಳಗೆ ಸಂಬಂಧಿಸಿದ ದೇವಾಲಯದ ಕಟ್ಟಡಗಳ ಅವಶೇಷಗಳು. 
ಶಿಲ್ಪಗಳು, ಶಾಸನ, ವೀರಗಲ್ಲುಗಳು ಕಂಡುಬರುತ್ತವೆ. ಈ ರೀತಿಯ ಐತಿಹಾಸಿಕ ಗ್ರಾಮದಲ್ಲಿ ಶ್ರೀ 
ವೀರಭದ್ರಸ್ವಾಮಿ. ದಂಡಿನಮ್ಮ (ದಣ್ಣಮೃ). ಆಂಜನೇಯ ಸ್ವಾಮಿ. ಮಾರಮ್ಮ. ಮಾಸ್ತಮ್ಮ. 
ಹುಚ್ಚಮ್ಮ, ಚಿಕ್ಕಮ್ಮ. ಸೋಮೇಶ್ವರ ದೇವಾಲಯಗಳು ಕಂಡುಬರುತ್ತವೆ. 


ಸೋಮೇಶ್ವರ ದೇವಾಲಯದ ಅವಶೇಷಗಳು: ಇದು ಗ್ರಾಮದ ದಕ್ಷಿಣ ದಿಕ್ಕನ ಕೆರೆಯ ಹತ್ತಿರವಿದೆ. 
ಇಂದು ಡೇವಾಲಯವು ಸಂಪೂರ್ಣ ನಾಶವಾಗಿದೆ. ಅದರ ಕೆಲವು ಅಶೇಷಗಳದ್ದು ಇದು 


ಇಟ್ಟಿಗೆಯಿಂದ ನಿರ್ಮಿಸಿದ ಅಡಿಪಾಯದ ದೇವಾಲಯವಾಗಿದೆ. ಭಗ್ಗವಾಗಿರುವ ಈ 
112 


ದೇವಾಲಯವನ್ನು ಪುನಃ ನಿರ್ಮಾಣ ಮಾಡಲು ಅಡಿಪಾಯ ತೆಗೆಯಲಾಗಿದೆ. ಆದ್ದರಿಂದ ಇಲ್ಲ 
ಗರ್ಭಗುಡಿ, ಸುಕನಾಸಿಯ ಭಾಗದ ಅಡಿಪಾಯದ ಇಟ್ಟೆ ಅವಶೇಷಗಳು ಕಾಣಬರುತ್ತದೆ.” 
ಅಲ್ಲದೇ ಗರ್ಭಗುಡಿ ವಿತಾನಕ್ಷೆ ಸೇರಿದ ಏಕಪಿಲಾಫಲಕ ಪದ್ಯದಳದ ಕೆತ್ತನೆಯ ಕಲ್ಪನ 
ಪಟ್ಣ್ಲಕೆಯುದೆ. ಅಲ್ಲದೇ ಒಂದು ಅಪ್ರಕಟತ ಗೋರ್ರಹಣದ ವೀರಗಲ್ಲು ಇದ್ದು, ಇದು ಗಂಗರ 
ಕಾಲದ ಲಕ್ಷಣವನ್ನು ಹೊಂದಿದೆ. ಎರಡು ಅಡಿ ಎತ್ತರದ ಸೂರ್ಯ ದೇವರ ಉಬ್ಬುಪಿಲ್ಪವಿದೆ. 
ಅದರ ಜೊತೆ ಮೂರು ನಾಗರಕಲ್ಲುಗಳು ಹಾಗೂ ಪಾಣಿಪೀಠದ ಮೇಲಅನ ಅಂಗ ಮತ್ತು 
ಭಗ್ಗವಾಗಿರುವ ನಂದಿಯ ಶಿಲ್ಪವೂ ಸಹ ಇಲ್ಲದೆ. ಇದು ಬಹುಶಃ ಗಂಗರ ಕಾಲದ 


ದೇವಾಲಯವಾಗಿರಬಹುದೆಂದು ಊಹಿಸಬಹುದಾಗಿದೆ. (ಚಿ.ಸಂ೦.13) 


ಹೊಂಗನೂರು: ಈ ಗ್ರಾಮವು ಚನ್ನಪಟ್ಟಣದಿಂದ 6 ಕಿ.ಮೀ. ದೂರದಲ್ಲರುವ ಪ್ರಮುಖವಾದ 
ಗ್ರಾಮ. ಗಂಗ, ಚೋಳರ ಕಾಲದಲ್ಲ ಪ್ರಸಿದ್ದವಾದ ಆಡಳತ ಕೇಂದ್ರವಾಗಿತ್ತು. ತಮಿಳು 
ಶಾಸನಗಳು ಈ ಗ್ರಾಮವನ್ನು ಪುಂಗನೂರು ಎಂದು ಹೆಸರಿಸಿದೆ. ಅಲ್ಲದೇ ಕ್ರಿ.ಶ.1೦೦7ರ 
ತಮಿಳು ಶಾಸನದಲ್ಲ ಚೋಳ ದೊರೆ ರಾಜೇಂದ್ರ ಚೋಳನ ಪತ್ನಿಯಾದ 
ತೈೇಲೋಕ್ಯ್ಕಮಹಾದೇವಿಯ ಹೆಸರಿನಲ್ಲ ಈ ಗ್ರಾಮವನ್ನು ತೈೈೇಲೋಕ್ಯ್ಕ ಮಹಾದೇವಿ ಚತುರ್ವೇದಿ 
ಮಂಗಲಂ ಎಂದು ಕರೆಯಲಾಗಿದೆ. ನಂತರ ಹೊಯ್ದಕರ ಮತ್ತು ವಿಜಯನಗರ ಕಾಲದ 
ಶಾಸನಗಳು ಹೊಂಗನೂರು ಎಂದು ಉಲ್ಲೇಖಸಿವೆ. ಆದ್ದರಿಂದ ಈ ಗ್ರಾಮವು ಗಂಗರ 
ಕಾಲದಿಂದ ವಿಜಯನಗರ ಕಾಲದವರೆಗೂ ಒಂದು ಪ್ರಸಿದ್ದವಾದ ಆಡಳತ ಕೇಂದ್ರವಾಗಿದೆ. ಇಲ್ಲ 
ಪ್ರಮುಖವಾಗಿ ವೇಣುಗೋಪಾಲಸ್ವಾಮಿ ದೇವಾಲಯ. ಹೊನ್ನಾಳೇಶ್ವರ ದೇವಾಲಯ. 
ಅರ್ಕೇಶ್ವರ ದೇವಾಲಯ, ಕೋಡಿ ಭೈರವ. ಲಕ್ಷಿ ದೇವಾಲಯ, ಕೊಲದಮ್ಮ ದೇವಾಲಯ 
ಕಂಡು ಬರುತ್ತವೆ. ಆದರೆ ಶಾಸನೋಕ್ತವಾದಂತಹ ಶಿವಮಾರೇಶ್ವರ, ನಗರೇಶ್ವರ, ಕೋಟಿಯ 
ನೀತಿ ಮಾರ್ಗೇಶ್ವರ ದೇವಾಲಯಗಳು ಹೆಸರುಗಳು ಮುಂದೆ ಬದಲಾಗಿರುವಂತೆ ತಿಆಯುತ್ತದೆ. 


ಅರ್ಕೇಶ್ವರ ದೇವಾಲಯ - ಹೊಂಗನೂರು: ಈ ದೇವಾಲಯ ಗ್ರಾಮದ ಪೂರ್ವ ದಿಕ್ಕಿಗೆ ಕೆರೆಯ 
ಏರಿಯ ಮೇಲೆ ನಿರ್ಮಾಣವಾಗಿರುವ ಗಂಗರ ಕಾಲದ ಲಕ್ಷಣವಿರುವ ದೇವಾಲಯ. 
ಪೂರ್ವಾಭಿಮುಖವಾಗಿರುವ ಈ ದೇವಾಲಯವನ್ನು ಗ್ರಾನೈಟ್‌ ಕಲ್ಪನಿಂದ ನಿರ್ಮಿಸಲಾಗಿದೆ. 
ಇದು ಗರ್ಭಗೃಹ. ಸುಕನಾಸಿ, ನವರಂಗಗಳಂದ ಕೂಡಿದೆ. ದೇವಾಲಯ ಅತ್ತಿಯವರೆಗೆ ಮಣ್ಣು 
ಮುಚ್ಚಿದ್ದು. ಮೇಲಅನ ಪ್ರಾಸಾದ ಭಾಗವು ನಶಿಸಿಹೋಗಿದೆ. ಬಲಭಾಗದ ಇತ್ತಿಯೂ ಸಹ ಕುಸಿದು 


113 


ಬದ್ದಿದೆ ಹಾಗೂ ನಿಧಿಗಾಗಿ ದೇವಾಲಯದ ಒಳಗೆ ಅಗೆಯಲಾಗಿದ್ದು ಯಾವುದೇ ಪೂಜೆಯುಲ್ಲದೇ 


ಪಾಳು ಬದ್ದಿದೆ.”' (ಚಿ.ಸಂ.14) 


ಗರ್ಭಗೃಹ: ಒಳಭಾಗದ ಅಳತೆಯ ಪ್ರಕಾರ 4x5 ಅಡಿ ಉದ್ದ ಮತ್ತು ಅಗಲವಿದ್ದು ಇದರೊಳಗೆ 
೨ ಅಡಿಯ ಅಂಗವಿದೆ. ಗರ್ಭಗೃಹದ ಒಳಛಾವಣಿಯಲ್ಲ ದಿತಲದ ನಾಭಿಚ್ಚಂದ ವಿತಾನವಿದ್ದು. 
ಇದರ ಬಲಭಾಗ ಕುಸಿಯುತ್ತಿದೆ. ಗರ್ಭಗೃಹದ ದ್ಹಾರಬಂಧವೂ ಸರಳವಾಗಿದೆ. (ಚಿ.ಸಂ.15ರ) 


ಸುಕನಾಸಿ: ಸುಕನಾಸಿಯ ಒಳ ಅಳತೆಯು 4x5 ಅಡಿ ಉದ್ದ ಮತ್ತು ಅಗಲವಿದ್ದು ಯಾವುದೇ 
ವಿರ್ರಹಗಳರುವುದಿಲ್ಲ. ಇದರ ದ್ವಾರಬಂಧವು ಸರಳವಾಗಿದೆ. 


ನವರಂಗ: ನವರಂಗವು 17.5 ಅಡಿ ಉದ್ದ ಮತ್ತು 15 ಅಡಿ ಅಗಲವಿದೆ. ನವರಂಗದಲ್ಲ ನಾಲು 
ಪೂರ್ವಾಶ್ರ ಸ್ಪ್ತಂಭವಿದೆ. ಸ್ತಂಭದ ಕೆಳಭಾಗದಲ್ಲ ಪೀಠವಿದ್ದು. ನಂತರ ಚತುರ್ರಸ ಮೇಲಅನ ಭಾಗ 
ಅಷ್ಣಾಶ್ರ, ಷೋಡಾಶ್ರ ಮತ್ತು ವೃತ್ತಾಕಾರವಾಗಿದೆ. ಇದರ ಮೇಲೆ ಕಂಠ, ಮುಚ್ಛಕ ಮತ್ತು ಅಧಾರ 
ಹಪೋತಿಕಾವಿದೆ. ನವರಂಗದ ಮಧ್ಯದ ಚೌಕಾಕಾರದ ವಿತಾನದಲ್ತ್ಪ ೨ ಪಲ್ಣ್ಲಕೆಗಕಲ್ಲ ಅರಳದ 
ಪದ್ಯದಳಗಳ ಸಾಲುಗಳನ್ನು ಕಾಣಬಹುದು. ಹಾಗೂ ಒಳಭತ್ತಿಯಲ್ಲ ಅರೆಗಂಭಗಳು ಕಂಡು 
ಬರುತ್ತವೆ. ಇದರ ದ್ವಾರವು ಸಹ ಸರಳವಾಗಿದೆ. (ಚಿ.ಸ೦.16) 


ಅಧಿಷ್ಠಾನ ಮತ್ತು ತ್ರಿ: ಅಧಿಷ್ಠಾನ ಮತು ತ್ತಿಯ ಅರ್ಧಭಾಗವು ಸಂಪೂರ್ಣವಾಗಿ ಮಣ್ಣಿನಿಂದ 
ಮುಚ್ಚಿಹೋಗಿದ್ದು ಅದರ ಲಕ್ಷಣವನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ. ಹೊರಭತ್ತಿಯಲ್ಲ 
ಬಹೃಕಾಂತ ಅತಿ ಪಾದಗಳವೆ ಹಾಗೂ ತೋರಣಗಳ ಅಲಂಕರಣವನ್ನು ಸಹ ಹೊಂದಿದೆ. ಇದರ 
ಪ್ರಸರದಲ್ಲ ಸರಳವಾದ ಉತ್ತರ ಮತ್ತು ವಲಭಲಯುದ್ದು ಅದರ ಮೇಲಅನ ವಾಜನ ಹಾಗೂ 


ಪ್ರಾಸಾದ ಭಾಗವು ಸಂಪೂರ್ಣವಾಗಿ ನಾಶವಾಗಿದೆ. 


ದೇವಾಲಯದ ಹಿಂಭಾಗದ ಅರಳಮರದ ಹತ್ತಿರ ಈ ದೇವಾಲಯಕ್ಕೆ ಸಂಬಂಧಿಸಿದ 
ಪ್ರಾಚೀನ ನಂದಿ ಮತ್ತು ಸೂರ್ಯಶಿಲ್ಲಗಳನ್ನು ನಾಗರಕಲ್ಲುಗಕ  ಜೊತೆಯಲ್ಪಟ್ಟು 


Nn 


ಪೂಜಸಲಾಗುತ್ತಿದೆ. ಅಲ್ಲದೇ ದುರ್ಗಾದೇವಿಯ ಉಬ್ಬುಶಿಲ್ಲ ಮತ್ತು ರಾವಣ ಶಿಲ್ಪವಿದೆ. ಒಟ್ಟನಲ್ಲ 


ಈ ದೇವಾಲಯವು ಗಂಗರ ಕಾಲದಲ್ಲ ನಿರ್ಮಾಣವಾಗಿದ್ದು ಇಂದು ಪೂರ್ಣವಾಗಿ 
ನಶಿಸಿಹೋಗುತ್ತಿರುವುದನ್ನು ಕಾಣಬಹುದು. 


ಕೋಡಿ ಭೈರವೇಶ್ವರ ದೇವಾಲಯ: ಅಕೇಶ್ವರ ದೇವಾಲಯದಿಂದ 1೦೦ ಮೀಟರ್‌ ಹಿಂದಕ್ಕೆ 
ಕೋಡಿ ಭೈರವೇಶ್ವರ ದೇವಾಲಯವಿದ್ದು ಇದು ದಸ್ಥಿತಿಯಲ್ಲದೆ. ಉತ್ತರಾಭಿಮುಖವಾಗಿರುವ ಈ 


114 


ದೇವಾಲಯವನ್ನು ಚಪ್ಪಡಿಯಾಕಾರದ ಕಪ್ಪು ಕಣಶಿಲೆಗಣಂದ ಚೌಕಾಕಾರವಾಗಿ ನಿರ್ಮಾಣ 
ಮಾಡಲಾಗಿದೆ. ಇಂದು ಇದರ ಬಲ ಹಿಂದಿನ ಗೋಡೆಯ ಹೊರಭಾಗ ಕುಸಿದು ಬದ್ದಿದೆ. ಇದರ 
ಒಳಭಾಗದಲ್ಲ ಚೇಆನ ಪೀಠದಲ್ಲಿ ಸ್ಥಾನಿಕ ಭಂಗಿಯಲ್ಪ್ಲರುವ ಭೈರವ ಶಿಲ್ಪವಿದೆ. 


ದೊಡ್ಡಮಳೂರು 


ಈ ಗ್ರಾಮವು ಚನ್ನಪಟ್ಟಣ ನಗರದಿಂದ 1 ಕಿ.ಮೀ. ದೂರವಿದ್ದು, ಮೈಸೂರು ಕಡೆಗೆ 
ಹೋಗುವ ಮುಖ್ಯ ರಸ್ಟೆಯಲ್ಲ ಎಡಭಾಗದಲ್ಲರುವ ಐತಿಹಾಸಿಕ ಹಿನ್ನೆಲೆಯ ಪ್ರಮುಖವಾದ 
ಗ್ರಾಮವಾಗಿದೆ. ಇಲ್ಲ ಅಪ್ರಮೇಯಸ್ವಾಮಿ ದೇವಾಲಯ, ಗದ್ದೆಚಲ್ಲಮ್ಮ. ಕಲ್ಪನಾಥ ದೇವಾಲಯ, 
ರಂಗಚಲ್ಲಮ್ಯ., ಗಣಪತಿ ದೇವಾಲಯ. ಕೈಲಾಸೇಶ್ವರದೇವಾಲಯ, ವರದೇಶ್ವರ. ಶ್ರೀರಾಮ 
ದೇವಾಲಯಗಳ ಸ್ಕಾರಕಗಳನ್ನು ಹೊಂದಿದೆ. ಅದಲ್ಲದೇ ಗಂಗರು ಮತ್ತು ಚೋಳರ ಆಡಳತ 
ಕಾಲದಲ್ಲ ಪ್ರಮುಖ ಅಡಳತ ಕೇಂದ್ರವಾಗಿದ್ದು, ನಂತರ ಹೊಯ್ದಕ. ವಿಜಯನಗರ ಮತ್ತು 
ವಿಜಯನಗರೋತ್ತರ ಕಾಲದಲ್ಲ ಉನ್ನತ ಮಟ್ಟದಲ್ಲದ್ದುದನ್ನು ಶಾಸನಗಳು ಉಲ್ಲೇಜಸುತ್ತವೆ. 


ಕೈಲಾಸೇಶ್ವರ/ಕಲ್ಕನಾಥೇಶ್ವರ ದೇವಾಲಯ-ದೊಡ್ಡಮಳೂರು 


ಈ ದೇವಾಲಯವು ಕಣ್ಣ ನದಿಯ ಎಡಭಾಗದಲ್ಲ ಗ್ರಾನೈಟ್‌ ಕಲ್ಲನಿಂದ 
ಪೂರ್ವಾಭಿಮುಖವಾಗಿ ನಿರ್ಮಾಣಗೊಂಡಿದೆ. ಮೂಲತಃ ಗಂಗರ ಕಾಲದಲ್ಲ 
ನಿರ್ಮಾಣವಾದರೂ ಯಾವುದೇ ಶಾಸನಗಳು ದೊರೆಯುವುದಿಲ್ಲ. ಆದರೆ, ಚೋಳರ 
ರಾಜರಾಜಚೋಳನ ಶಾಸನವಿದ್ದು ಇದರಲ್ಲ ಪೆರಿಯ ಮಲವೂರಿನ ರಾಜೇಂದ್ರಸಿಂಹ 
ಚತುರ್ವೇದಿ ಮಂಗಲದಲ್ಲ ಠಶ್ವರ (ಕೈಲಾಸೇಶ್ವರ) ದೇವಾಲಯದ ಆವರಣದಲ್ಲ ಗಂಡರಾದಿತ್ತ 
ವಿಣ್ಣಾಗರ್‌ ದೇವರನ್ನು ಪ್ರತಿಷ್ಠಾಪಿಸಿ ದಾನ ನೀಡಿದ ಬಗ್ದೆ ವಿವರವಿದೆ.” ರಾಜೇಂದ್ರ ಚೋಳ, 
ಕುಲೋತ್ತುಂಗ ಚೋಳನ ಕಾಲದ ಶಾಸನಗಳು *” ಹಾಗೂ ಹೊಯ್ದಳರ ಒಂದನೇ ನರಸಿಂಹ 
ಮತ್ತು 3ನೇ ವೀರಬಲ್ಲಾಳನ ಕಾಲದ ದಾನಶಾಸನಗಳು ಸಹ ಉಲ್ಲೇಖಸಿವೆ.”” 


ಈೇ ದೇವಾಲಯವು ಗರ್ಭಗುಡಿ, ಸುಕನಾಸಿ, ನವರಂಗ ಮತ್ತು ಇತ್ತೀಚೆಗೆ 
ನಿರ್ಮಿಸಿದಂತಹ ಮುಚ್ಚಿದ ಮುಖಮಂಟಪವನ್ನು ಹೊಂದಿದೆ. ಹಾಗೆಯೇ ಪಕ್ಗದಲ್ಲ ಮುಚ್ಚಿದ 
ಒಂದು ಮಂಟಪವನ್ನು ಸಹ ಕಾಣಬಹುದಾಗಿದೆ. 


ಗರ್ಭಗೃಹ: ಗರ್ಭಗೃಹದಲ್ಲ 15 ಅಡಿ ಪಾಣಿಪೀಠದ ಮೇಲೆ 1 ಅಡಿ ಅಂಗವಿದ್ದು ಅದರಲ್ಲಿ 
ಬಾಣದಾಕಾರದ ಮಧ್ಯನಾಡಿ (ಬ್ರಹ್ಮಸೂತ್ರ) ಯುದೆ. ಈ ಅಂಗದ ಮೇಲೆ ಕಂಚನ ಲೋಹದಿಂದ 


115 


ಮಾಡಿದ ನಾಗರ ಪ್ರಭಾವಳಲುದೆ. ಗರ್ಭಗುಡಿಯ ನೆಲಹಾಸು ಮತ್ತು ಒಕಭತ್ತಿಯಲ್ಲ ಹೊಸ 
ಟೈಲ್ಡ್‌ಗಳನ್ನು ಹಾಕಲಾಗಿದೆ. ಸುಕನಾಸಿಯು ಸರಳವಾಗಿದ್ದು ಇದರಲ್ಲೂ ಸಹ ಟೈಲ್ಡ್‌ಗಳನ್ನು 
ಅಳವಡಿಸಲಾಗಿದೆ. ಇದರ ದ್ವಾರಬಂಧವೂ ಸರಳವಾದ ಪದ್ಧದಳಗಳ ಕೆತ್ತನೆಯುದ್ದು ಅದರ 


ಮೇಲೆ ಆಯುಲ್‌ ಬಣ್ಣದಿಂದ ಅಲಂಕರಿಸಲಾಗಿದೆ. (ಚಿ.ಸಂ.17) 


ನವರಂಗ: ನವರಂಗವು ನಾಲ್ದು ಚಿತ್ರಖಂಡ ಸ್ಪಂಭಗಳಂದ ಕೂಡಿದ್ದು. ಇದರಲ್ಲ ಕೆಳಗಿನ ದಿಂಡು 
ಚತುರಾಶ್ರ, ಷೋಡಾಶ್ರ, ಚತುರಾಶ್ರ, ಷೋಡಾಶ್ರ, ಚತುರಾಶ್ರ ಮತ್ತು ಆಧಾರಪೋತಿಕಾವನ್ನು 
ಹೊಂದಿದೆ. ಇಲ್ಲ ಷೋಡಾಶ್ರ ಭಾಗವು ಕಂಡುಬಂದಿರುವುದರಿಂದ ಇದನ್ನು ಚಿತ್ರಖಂಡ ಸ್ತಂಭದ 
ಒಂದು ಬಗೆಯಾದ ಶ್ರೀವಜ್ರ ಸ್ತಂಭಗಳಾಗಿವೆ. ಹಾಗೂ ಎಡಭಾಗದ ಎರಡು ಸ್ಪಂಭಗಳ ಮಧ್ಯದ 
ಪಟ್ಣಯಲ್ಲ ಎರಡು ತಮಿಳು ಶಾಸನಗಳು ಕಂಡುಬರುತ್ತವೆ.” ಹಾಗೂ ಇತರ ಪಣ್ಣಕೆಗಳಲ್ಲ 
ನವಿಲು. ಅರಳದ ಪದ್ಯದಳಗಳು. ಗಣಪತಿ. ಹರಕೆ ಹೊತ್ತ ಭಕ್ತ. ನೃತ್ಯ ಮಾಡುತ್ತಿರುವ ವ್ಯಕ್ತಿ 
ಹಾಗೂ ಯೋಗಾಸನ ಭಂಗಿಯಲ್ಪರುವ ವ್ಯಕ್ತಿಗಳು, ಧ್ಯಾನಸಕ್ತನಾಗಿರುವ ಮುನಿಯ ಮುಂದೆ 
ಕೈಮುಗಿದು ನಿಂತಿರುವ ವ್ಯಕ್ತಿ, ಕೋತಿಯ ಉಬ್ಬುಪಿಲ್ಲಗಳವೆ. ನಂತರ ಇತ್ತೀಚೆಗೆ ನಿರ್ಮಿಸಿದ 
ಮುಚ್ಚಿದ ಮುಖಮಂಟಪದಲ್ಲ 2 ಅಡಿ ಉದ್ದದ ನಂದಿಯುದ್ದು ಇದನ್ನು ಘಂಬಾಮಾಲೆ. ಕಾಅನ 


ಗೆಜ್ಜೆಗಳಂದ ಅಲಂಕರಣಗೊಳಸಲಾಗಿದೆ. (ಚಿ.ಸಂ೦.18) 


ಅಧಿಷ್ಲಾನ: ಅಧಿಷ್ಠಾನವು ಪಾದಬಂಧ ಶೈಲಯಲ್ಲದ್ದು ಇದರಲ್ಲಿ ತ್ರಿಪಟ್ಟಕುಮುದ. ಗಳ ಮತ್ತು ಪತಿ 
ಮಾತ್ರ ಕಾಣುತ್ತದೆ. ಭತ್ತಿಯಲ್ಲ ಅರೆಗಂಭಗಳು, ಕೋಷ್ಪಗುಡಿಗಳ ಇರುವಿಕೆ ಕುರುಹು 
ಅಸ್ತವ್ಯಸ್ತವಾಗಿವೆ. ಏಕೆಂದರೆ ಜೀರ್ಣೋದ್ಧಾರ ಸಮಯದಲ್ಲ ಬದಲಾಯುಸಲಾಗಿದೆ. ಆದರೆ ಈ 
ದೇವಾಲಯದ ಬದ್ಧೆ ಉಲ್ಲೇಖಸಿರುವ ತ್ತಿಯಲ್ಲನ ಶಾಸನಗಳು ಇಲ್ಲ ಕಂಡುಬರುವುದಿಲ್ಲ. 
ಬಹುಶಃ ಅದರ ಮೇಲಅನ ಬಣ್ಣದಿಂದ ಮುಚ್ಚರಬಹುದು. ನಂತರದ ಪ್ರಸ್ತರ ಮತ್ತು ಪ್ರಾಸಾದ 


ಭಾಗವು ಇತ್ತೀಚೆಗೆ ಗಾರೆ ಮತ್ತು ಇಲ್ಟಗೆಗಳಂದ ನಿರ್ಮಿಸಲಾಗಿದೆ. (ಚಿ.ಸಂ೦.19) 


ಈ ದೇವಾಲಯದ ಎಡಭಾಗದಲ್ಲ ಮುಚ್ಚಿದ ಮಂಟಪವಿದ್ದು ಇದರಲ್ಲ ಗರ್ಭಗುಡಿ 
ಸುಕನಾಸಿಲುದೆ. ಬಹುಶಃ ಶಾಸನ ಉಲ್ಲೇಖವಾದ ಕ್ರಿ.ಶ.1೦೦ರಲ್ಲ ಒಡೆಯರ್‌ ಎಂಬಾತ 
ಮಂಟಪ ಮಾಡಿಸಿದ ಉಲ್ಲೇಖವಿದೆ. ಅದು ಇದೇ ಇರಬೇಕೆಂದು ತಿಆಯಬಹುದು. ಈ 
ಮಂಟಪದ ಹಿಂದಿನ ಸ್ಪಂಭಗಳು ನವರಂಗದ ಸ್ಪಂಭಗಕ ಹೋಲಕೆಯಾಗಿದೆ ಹಾಗೂ 
ಇದರೊಂದಿಗೆ ಇತ್ತೀಚೆಗೆ ಇತ್ತಿ ನಿರ್ಮಿಸಿರುವುದು ಸ್ರಷ್ಟವಾಗಿ ಗೋಚರಿಸುತ್ತದೆ. ಈ 
ದೇವಾಲಯದ ಎಡಭಾಗದಲ್ಲ ಒಂದು ಪಾಳು ಬದ್ಧ ಕೊಳವನ್ನು ಸಹ ಕಾಣಬಹುದಾಗಿದೆ. ಈ 


116 


ದೇವಾಲಯವು ಚೋಳರ ಮತ್ತು ಹೊಯ್ದಳರ ಕಾಲದಲ್ಲ ಉನ್ನತ ಮಟ್ಟದ ಪೋಷಣಿಯನ್ನು 
ಹೊಂದಿರುವುದಕ್ಕೆ ಶಾಸನಗಳು ಪ್ರಮುಖವಾದ ಆಧಾರವಾಗಿವೆ. 


ನೇರಳೂರು-ವೈದ್ಯನಾಥೇಶ್ವರ ದೇವಾಲಯ 


ಚನ್ನಪಟ್ಟಣದಿಂದ 18 ಕಿ.ಮೀ. ದೂರದಲ್ಲರುವ ನೆರಳೂರು ಗ್ರಾಮದಲ್ಲ ವೈದ್ಯನಾಥೇಶ್ವರ 
ಎಂದು ಕರೆಯುವ ಐತಿಹಾಸಿಕ ದೇವಾಲಯವಿದೆ. ಈ ದೇವಾಲಯದ ವಾಸ್ತುಶಿಲ್ಪ 
ಲಕ್ಷಣಗಳನ್ನು ಗಮನಿಸಿದಾಗ ಇದು ಚೋಳರ ಕಾಲದ ರಚನೆಯಾಗಿದೆ. ನಂತರದಲ್ಲ ಈ 
ದೇವಾಲಯಕ್ಷೆ ಹೊಯ್ದಳರು ದಾನ ನೀಡಿದ ಉಲ್ಲೇಖವಿದೆ. ಹಾಗೂ ವಿಜಯನಗರ ಕಾಲದಲ್ಲ 
ಜೀರ್ಣೋದ್ದಾರಗೊಂಡ ದೇವಾಲಯದ ಭಾಗಗಳಂದ ಗುರುತಿಸಬಹುದಾಗಿದೆ."” ಈ 
ವೈದ್ಯನಾಥೇಶ್ವರ ದೇವಾಲಯವು ಗ್ರಾಮದ ಪೂರ್ವ ದಿಕ್ಕಿಗಿದ್ದು. ಗ್ರಾನೈಟ್‌ ಕಲ್ತನಿಂದ 
ಪೂರ್ವಾಭಿಮುಖವಾಗಿ ನಿರ್ಮಾಣವಾಗಿರುವ ದೇವಾಲಯ ಇದು ಗರ್ಭಗೃಹ. ಸುಕನಾಸಿ, 
ಅಂತರಾಳ, ನವರಂಗ, ಮುಖಮಂಟಪ ಹಾಗೂ ಪ್ರಾಕಾರ  ಮುಖ್ಯದ್ದಾರವನ್ನು 
ಕಾಣಬಹುದಾಗಿದೆ (ಚಿ.ಸ೦.೭2೦). ಅಲ್ಲದೇ ಹೊೋಯ್ದಕರ 1263ರ ಸೋಮೇಶ್ವರ ಹಾಗೂ 
ವೀರಬಲ್ಲಾಳನ ಶಾಸನಗಳನ್ನು ಡಾ.ಎಚ್‌.ಎಸ್‌.ರೋಪಾಲರಾವ್‌ ಮತ್ತು ಸುರೇಶ ಅವರು 
ಕ್ಷೇತ್ರಕಾರ್ಯದಲ್ಲಿ ಶೋಧಿಸಿದ್ದು ಇದರಲ್ಲಿ ವೈದ್ಯನಾಥೇಶ್ವರ ದೇವರ ಉಲ್ಲೇಖ ಹಾಗೂ ಭತ್ತದ 
ಭೂಮಿಯನ್ನು ದಾನವಾಗಿ ನೀಡಿರುವುದನ್ನು ತಿಆಸಿದ್ದಾರೆ.” 


ಗರ್ಭಗುಡಿ: ಗರ್ಭಗೃಹದ ಹೊರಭಾಗದ ಅಳತೆಯು 14x14 ಅಡಿ ಅಗಲ ಮತ್ತು ಉದ್ದವನ್ನು 
ಹೊಂದಿದೆ. ಇದರಲ್ಪ್ಲ ಪ್ರಧಾನ ದೇವರಾಗಿ ಉಧ್ಭವ ಅಂಗವೆಂದು ಹೇಳುವ 1 ಅಡಿ ಎತ್ತರದ 
ಪಿವಲಅಂಗವಿದೆ. ಇದಕ್ಕೆ ಕಂಚಿನ ಪಿವನ ಮುಖವಾಡ, ಎತ್ತರವಾದ ಪ್ರಭಾವಳಯನ್ನು 
ಅಳವಡಿಸಲಾಗಿದೆ. ಪಿವಅಂಗದ ಹಿಂದಿನ ಅತ್ತಿಗೆ ಹೊಸಟ್ಕೆಲ್ಸ್‌ ಅಳವಡಿಕೆಯನ್ನು 
ಕಾಣಬಹುದಾಗಿದೆ. ಒಳಛಾವಣಿಯ ವಿತಾನವು ನಾಭಿಚ್ಛಂದ ವಿತಾನವಾಗಿದ್ದು ಕಲ್ಪನ ತೊಲೆಗಳ 
ಜೋಡಣೆಯೊಂದಿಗೆ ದ್ವಿತಲಗಳದ್ದು ಪ್ರತಿಸ್ತರವು ತೆರೆದ ಚೌಕದ ಮೇಅನ ಭಾಗವನ್ನು ಮುಚ್ಚಿದೆ. 
ಈ ಸ್ತರಗಳ ನಾಲ್ಲು ಮೂಲೆಗಳಲ್ಲ ಅರಳದ ಕಮಲದ ದಳಗಳ ಕೆತ್ತನೆಯುದೆ. ಈ ಗರ್ಭಗೃಹದ 
ದ್ದಾರಬಂಧ ಸರಳವಾಗಿದ್ದು ಅದರ ತುದಿಯ ಎಲೆಗಳ ರೀತಿಯ ಕೆತ್ತನೆ ಮಾತ್ರ 


ಕಾಣಬಹುದಾಗಿದೆ.(ಜಿ.ಸ೦.೭21) 


117 


ಸುಕನಾಸಿ: ಸುಕನಾಸಿ ವಿಸ್ತೀರ್ಣ 1 ೩ ೨.5 ಅಡಿ ಅಗಲ ಮತ್ತು ಉದ್ದವನ್ನು ಹೊಂದಿದ್ದು 
ಇಲ್ಲಯು ನಾಭಚ್ಛಂದ ವಿತಾನವಿದ್ದು. ಇದರ ದ್ವಾರಬಂಧವು ಮುಷ್ಟ, ಎಲೆಗಳ ಅಲಂಕರಣದ 
ಸಾಲುಗಳನ್ನು ಹೊಂದಿದೆ. ಲಲಾಟದಲ್ಲ ಗಜಲಕ್ಷೀಯ  ಉಬ್ಬುಪಿಲ್ಲದ ಕೆತ್ತನೆಯನ್ನು 
ಮಾಡಲಾಗಿದೆ. ದ್ವಾರಬಂಧದ ಇಕ್ಕೆಲಗಳಲ್ಲ ಬಹ್ಯಕಾಂತ ಅತ್ತಿಪಾದ ಸ್ಪಂಭಗಳವೆ. 
ಇಲ್ಲಯವರೆಗಿನ ಭಾಗವು ಮೂಲ ಚೋಳ ದೇವಾಲಯದ ಭಾಗವಾಗಿದ್ದು ನಂತರ ಸುಕನಾನಸಿಗೆ 
ಹೊಂದಿಕೊಂಡಂತೆ ಮತ್ತೊಂದು ಸುಕನಾಸಿ ಹಾಗೂ ನವರಂಗ ನಂತರದ ಕಾಲದಲ್ಲ 
ಸೇರ್ಪಡೆಗೊಂಡಿರುವುದು ಇಲ್ಲನ ವ್ಯತ್ಯಾಸದಿಂದ ಸಷ್ಟವಾಗಿ ಗುರುತಿಸಬಹುದು. ಈ ತೆರೆದ 
ಸುಕನಾಸಿಯು 2.5 ಅಡಿ ಅಗಲ ಮತ್ತು ಉದ್ದವನ್ನು ಹೊಂದಿದ್ದು ನಾಲ್ಲು ಸ್ರಂಭಗಳಂ೦ದ 
ಕೂಡಿದ ಅಲಂಕರಣವನ್ನು ಹೊಂದಿದೆ. ಈ ಸ್ತಂಭಗಳು 6 ಅಡಿ ಎತ್ತರವಿದ್ದು, ಕೆಳಗಿನ 
ಪಿಂಡಿಯು ಚತುರಾಶ್ರ ಮತ್ತು ನಂತರ ಅಷ್ಟಮುಖದ ರಚನೆ ಅದರ ಮೇಲೆ 
ಅಧಾರಪೋತಿಕಾವನ್ನು ಹೊಂದಿದ್ದು ಅದರ ಮೇಲೆ ಚೌಕಾಕಾರದಲ್ಲ ತೊಲೆಗಳದ್ದು 
ಮೇಲ್ಗಾವಣಿಯನ್ನು ಜೋಡಿಸಲಾಗಿದೆ. ಇದರಲ್ಲ ಯಾವುದೇ ವಿತಾನ ಅಲಂಕರಣವಿರುವುದಿಲ್ಲ. 


ನವರಂಗ: ಇದು ಬೌಕಾಕಾರವಾಗಿದ್ದು. ಇಲ್ಲ ನಾಲು ವಿಷ್ಣುಕಾಂತ ಸ್ವಂಭಗಳವೆ (ಚಿ.ಸಂ.೭೨). 
ಗರ್ಭಗೃಹದ ಅಂಗದ ಎದುರಾಗಿ ನವರಂಗದಲ್ಲ ಕುಅತಿರುವ ಆಭರಣಗಳಂ೦ದ 
ಅಲಂಕೃತವಾಗಿರುವ ನಂದಿಯ ವಿಗ್ರಹವಿದೆ. ನವರಂಗದ ಬಲಭಾಗದಲ್ಲ ಒಂದು ಅಡಿ ಎತ್ತರದ 
ಗಣಪತಿ, ೭2 ಅಡಿ ಎತ್ತರದ ಸೂರ್ಯಶಿಲ್ಲ ಹಾಗೂ ಪಕ್ಷದಲ್ಲ 1 ಅಡಿ ಎತ್ತರದ ಲಕುಅೀಶನ 
ಶಿಲ್ಪವಿದೆ. ಇದರ ಮುಂದೆ ಚತುರ್ಭುಜ ಧಾರಿಯರಾದ ಸಪ್ತಮಾತೃಕೆಯರ ಶಿಲಾಪಲ್ಪಕೆಯುದೆ. 
ಇವುಗಳೆಲ್ಲವನ್ನು ಇತ್ತಿಗೆ ಹೊಂದಿಕೊಂಡಂತೆ ಇಡಲಾಗಿದೆ. ಎಡಭಾಗದಲ್ಲ 2 ಅಡಿ ಎತ್ತರದ 
ನಾಗಬಂಧ ಶಿಲ್ಲ, ಎರಡು ಅಡಿ ವಿಷ್ಣುವಿನ ಶಿಲ್ಪ. ಇದರ ಪಕ್ಷದಲ್ಲಿ 1 ಅಡಿ ಆಂಜನೇಯ ಶಿಲ್ಪ, 
ಪಕ್ಕದಲ್ಲ ಚತುರ್ಭುಜ ಹೊಂದಿರುವ ಮುಂಭಾಗದ ಕೈಗಕಲ್ಲ ವರದ ಮತ್ತು ಅಭಯ ಹಸ್ತ 
ಹಾಗೂ ಹಿಂಬದಿಯ ಕೈಗಳಲ್ಲಿ ಚಕ್ರ ಶಂಬವನ್ನು ಹಿಡಿದು ಧ್ಯಾನಾಸಕ್ತನಾಗಿ ಪೀಠದ ಮೇಲೆ 
ಈುಳಅತಿರುವ ಹರಿಹರನ ಶಿಲ್ಪವನ್ನು ಕಾಣಬಹುದಾಗಿದೆ. ಇದರ ಪಕ್ಷದಲ್ಲ 2 ನಾಗರ ಶಿಲ್ಪಗಳವೆ. 
ಹಾಗೂ ನಾಲ್ಲು ಅಡಿ ಎತ್ತರವಿರುವ ಭೈರವ ಶಿಲ್ಪವಿದ್ದು ಇದು ತ್ರಿಭಂಗಿಯಲ್ಲ ನಾಲು ಕೈಗಳದ್ದು 
ಹಿಂಬದಿಯ ಕೈಗಕಲ್ಲ ತ್ರಿಶೂಲ. ಢಮರುಗಗಳನ್ನು ಮುಂದಿನ ಬಲಗ್ಯೆಯಲ್ಲ ಬಡ್ಡ ಮತ್ತು 
ಎಡಗ್ಯೆಯಲ್ಲ ಕಪಾಲ ಅದರ ಜೊತೆಗೆ ಬ್ರಹ್ಮನ ತಲೆಯನ್ನು ಒಡಿದಿದ್ದಾನೆ. ಈ ತಲೆಯಲ್ಲ 
ಜೀಳುವ ರಕ್ತವನ್ನು ನೆಕ್ಕುತ್ತಿರುವ ನಾಯಿಲುದ್ದು. ಬಲಗಡೆ ಬೇತಾಳನ ಶಿಲ್ಪವಿದೆ. ಈ ಭೈರವನು 
ನಗ್ಗನಾಗಿದ್ದು. ಆಭರಣಗಳಂ೦ದ ಅಲಂಕರಣಿಯಾಗಿದೆ. ಶಿಲ್ಪದ ಹಿಂದೆ ಪ್ರಭಾವ ಮತ್ತು 


118 


ಕೀರ್ತಿಮುಖದ ಅಲಂಕರಣವಾದ ಸುಂದರವಾದ ಶಿಲ್ಪವಾಗಿದೆ. ಈೇ ನವರಂಗದ ದ್ವಾರಬಂಧವು 
ಸರಳವಾದ ಎಲೆಗಳ ಅಲಂಕರಣವಿದ್ದು ಲಲಾಟಜಂಬದಲ್ಲ ಶಿವಅಂಗದ ಉಬ್ಬುಕೆತ್ತನೆಯುದೆ. 


ನಂತರ ನವರಂಗಕ್ಕೆ ಹೊಂದಿಕೊಂಡಂತೆ ೭ ಸ್ವಂಭಗಳಂದ ಕೂಡಿದ ಮುಖಮಂಟಪವಿದೆ. 


ಅಧಿಷ್ಲಾನ: ಅಧಿಷ್ಠಾನದ ಭಾಗವು ಪೂರ್ಣವಾಗಿ ಮುಚ್ಚಿಹೋಗಿದೆ. ಆದ್ದರಿಂದ ಯಾವ ರೀತಿಯ 
ಅಧಿಷ್ಲಾನವೆಂದು ಗುರುತಿಸಲು ಸಾಧ್ಯವಿಲ್ಲ. ಬಹುಶಃ ಗರ್ಭಗೃಹ. ಸುಕನಾಸಿಯಲ್ಲ ಪಾದಬಂಧ 
ಅಧಿಷ್ಣಾನವಿದ್ದು ನವರಂಗದ ಭಾಗದಲ್ಲ ಮಂಚಬಂಧ ಮಾದರಿಯ ಅಧಿಷ್ಠಾನವಿರಬಹುದಾಗಿದೆ. 
ಗರ್ಭಗೃಹ ಮತ್ತು ಸುಕನಾಸಿ ಭಾಗದ ಭತ್ತಿಯು ಅಲಂಕೃತವಾಗಿದ್ದು ನವರಂಗದ ತ್ತಿಯು 
ಸರಳವಾಗಿದೆ. (ಚಿ.ಸಂ೦.೭23) ಗರ್ಭಗೃಹದ ಮೇಲನ ಭತ್ತಿಯಲ್ಲ ಬಹೃಕಾಂತ ಅತಿಪಾದ ಹಾಗೂ 
ತೋರಣಗಳ ಅಲಂಕರಣವನ್ನು ಮಾಡಲಾಗಿದೆ. ಜತ್ತಿ ಪಾದಗಳು ಪ್ರಸ್ತರದಲ್ಲನ ಉತ್ತರ 
ಭಾಗದವರೆಗೆ ವಿಸ್ತರಿಸಿದೆ. ಇತ್ತಿ ಪಾದಗಳು ಚೌಕಾಕಾರವಾಗಿದ್ದು ನಂತರ ಮುಚ್ಚಳ, ಕಂಠ ಮತ್ತು 
ಆಧಾರ ಪೋತಿಕಾವನ್ನು ಸಹ ಹೊಂದಿದೆ. ಭತ್ತಿಯ ಗರ್ಭಗುಡಿ ಮತ್ತು ಅಂತರಾಳದ ಭತ್ತಿಯ 
ಭಾಗಗಳ 6 ತೋರಣಗಳದ್ದು ಎಲ್ಲವು ಸಹ ಶಾಲಾ ತೋರಣದ ಮಾದರಿಯ ರೀತಿಯಲ್ತವೆ. 
ಅದರ ಮೇಲಅನ ಶಾಲಾ ಭಾಗದ ಕೋಷ್ಪದಲ್ಲ ದೇವತೆಗಳ ಅಲಂಕರಣವಿದೆ. ಆದರೆ ಅವುಗಳು 
ಅಪ್ಪಷ್ಟವಾಗಿರುವುದರಿಂದ ಗುರುತಿಸುವುದು ಕಷ್ಟಕರವಾಗಿದೆ. ಗಣೇಶ, ನಕ್ಷತ್ರ. ಗಜಲಕ್ಷ್ಮಿಯುದ್ದು 
ಇವುಗಳ ಜೊತೆ ಕೀರ್ತಿಮುಖದ ಅಲಂಕರಣವನ್ನು ಸಹ ಹೊಂದಿದೆ. 


ಪ್ರಸ್ತರ: ಪ್ರಸ್ತರ ಭಾಗವು ಅಲಂಕೃತವಾಗಿದ್ದು, ಇದರ ಉತ್ತರ ಭಾಗದಲ್ಲ ತ್ತಿಪಾದಗಳ 
ಬೋದಿಗೆಗಳು ಸೇರಿಕೊಂಡಿದೆ. ನಂತರದ ವಲಭಯಲ್ಲ ಪದ್ಯದಳಗಳ ರಚನೆಯನ್ನು 
ಮಾಡಲಾಗಿದೆ. ಕಪೋತವೂ ಹೊರಚಾಚಿದ್ದು ಅಲಂಕೃತ ನಾಸಿಗಳನ್ನು ಹೊಂದಿದೆ. ಕಪೋತ 
ನಾಸಿಗಳಲ್ಲ ಪ್ರಾಣಿ, ಮನುಷ್ಯನ ಮುಖ. ಬೇಬೆಗಾರಿಕೆ. ಕಿನ್ನರ. ಭೂತ ಚಿತ್ರಗಳು, 
ಉಬ್ಬುಪಿಲ್ಪಗಳನ್ನು ಕಡೆಯಲಾಗಿದೆ. ವಾಜನ ಭಾಗವು ಅಲಂಕೃತವಾಗಿದ್ದು ಇದರಲ್ಲ ಸಾಲಾಗಿ 
ಸಿಂಹವ್ಯಾಳಗಳ ಉಬ್ಬುಪಿಲ್ಲವನ್ನು ರಚಿಸಲಾಗಿದೆ. ಹಾಗೆಯೇ ಇದು ಗರ್ಭಗೃಹ. ಸುಕನಾಸಿ 
ಭಾಗಗಳ ಮೂಲೆಗಳಲ್ಲ ಅಷ್ಪದಿಕ್ಲಾಲಕರ ಉಬ್ಬುಶಿಲ್ಪಗಳ ಫಲಕಗಳನ್ನು 
ಸೇರಿಸಲಾಗಿದೆ(ಚಿ.ಸಂ.೭24). ನಂತರದ ಪ್ರಸಾದ ಭಾಗವು ಆಧುನಿಕವಾದ ಗಾರೆ, ಇಟ್ಟಿಗೆಯಿಂದ 
ನಿಮ್ಮೀಸಿ ಬಣ್ಣಗಳಂದ ಅಲಂಕರಿಸಲಾಗಿದೆ. ನವರಂಗದ ಮೇಲಅನ ಭಾಗದ 
ದಿಂಡುಗೋಡೆಯನ್ನು ಇತ್ತೀಚೆಗೆ ನಿರ್ಮಿಸಲಾಗಿದೆ. ನವರಂಗದ ಹೊರಭತ್ತಿಯಲ್ಲ ಮೀನಿನ 
ಉಬ್ಬುಚಿತ್ರವಿದ್ದು ಅದರ ಕೆಳಗೆ ಹೊರಗೆ ೭2 ಶಾಸನಗಳವೆ. ದೇವಾಲಯದ ಮುಂದೆ ಬಅಪೀಠ 
ಮತ್ತು ಆಧುನಿಕ ಧ್ವಜಸ್ತಂಭ ಹಾಗೂ ನಂದಿ ವಿಗ್ರಹವಿದೆ ಹಾಗೂ ಅದರ ಪಕ್ಷದಲ್ಲ 4 ಅಡಿಯ 


119 


ಎತ್ತರದ ಹೋೊಯ್ತಳರ ಕಾಲದ ಶಾಸನವಿದೆ. ದೇವಾಲಯದ ಎಡಭಾಗದಲ್ಲ ಗಣಪತಿ 
ದೇವಾಲಯ ಹಾಗೂ ಕಲ್ಯಾಣಿ ಸಹ ಇದೆ. ಹಾಗೂ ದೇವಾಲಯದ ಸುತ್ತ ಪ್ರಾಕಾರವಿದ್ದು ಅದು 
ಇಂದು ನಶಿಸಿಹೋಗಿದೆ ಮತ್ತು ಇತ್ತೀಚೆಗೆ ನಿರ್ಮಿಸಿದ ಮಹಾದ್ದಾರವಿದೆ. ಈ ದೇವಾಲಯ ಕಲೆ 
ಮತ್ತು ವಾಸ್ತುಪಿಲ್ಲದಲ್ಲ ಬಹುಮುಖ್ಯವಾಗಿದ್ದು ಆಧುನಿಕರಣದಲ್ಲ ಹಾಳಾಗದೆ ಉಳದುಕೊಂಡಿದೆ. 
ಈ ದೇವಾಲಯದ ಕಲೆ ಮತ್ತು ಶಿಲ್ಪವನ್ನು ಗಮನಿಸಿದಾಗ ಚೋಳರ ಕಾಲದಲ್ಲಿ 
ನಿರ್ಮಾಣವಾಗಿರುವ ದೇವಾಲಯ ಇದೇ ರೀತಿ ಮಂಗಾಡಹಳ್ಳ ದೇವಾಲಯವಿದೆ. ನಂತರದ 
ಕಾಲದಲ್ಲ ಹೊಯ್ದಳಕರಿಂದ ದಾನ ಪ್ರೋತ್ಸಾಹ ಪಡೆದು ವಿಜಯನಗರ ನಾಯಕರ ಕಾಲದಲ್ಲ 
ನವರಂಗ, ಮುಖಮಂಟಪಗಳು. ದ್ದಾರಗೋಪುರಗಳು ನಿರ್ಮಾಣಗೊಂಡಿವೆ. 


ಹೊಂಗನೂರಿನ ಹೊನ್ನಾಳೇಶ್ವರ ದೇವಾಲಯ 


ಪೂರ್ವಾಭಿಮುಖವಾಗಿ ಗ್ರಾನೈಟ್‌ ಕಲ್ಪನಿಂದ ನಿರ್ಮಾಣವಾದ ಈ ದೇವಾಲಯವು 
ಗಂಗರ ಕಾಲದಲ್ಲ ನಿರ್ಮಾಣವಾಗಿದೆ. ಕ್ರಿ ಶ.೨೦7ರ ಮಾಗೇನಹಳ್ಳಯ ಶಾಸನವು ನೀತಿ 
ಮಾರ್ಗ ಪೆರ್ಮನಾಡಿಯ ಆಳ್ವಕೆಯ ಕಾಲದಲ್ಲ ಹೊಂಗನೂರಿನ ಶಿವಮಾರೇಶ್ವರ, ನಗರೇಶ್ವರ 
ಹಾಗೂ ಕೋಟಿ ನೀತಿ ಮಾರ್ಣೇಶ್ವರ ದೇವಾಲಯಗಳಗೆ ದಾನ ನೀಡಿದ ಬಣ್ಣಿ ಉಲ್ಬೇಖವಿದೆ.”' 
ಈ ಪ್ರಕಾರ ಹೊಂಗನೂರಿನಲ್ಲ ಮೂರು ಶಿವ ದೇವಾಲಯಗಳು ಈ ಕಾಲಘಟ್ಟದಲ್ಲಿ 
ನಿರ್ಮಾಣವಾಗಿರಬಹುದು. ಪ್ರಸ್ತುತ ಈ ಗ್ರಾಮದಲ್ಲ ಅರ್ಕೇಶ್ವರ, ಹೊನ್ನಾಳೇಶ್ವರ ಎನ್ನುವ ಶಿವ 
ದೇವಾಲಯಗಳವೆ. ಪ್ರಾಚೀನ ದೇವಾಲಯಗಳಲ್ಲ ಒಂದು ನಾಶವಾಗಿ ಹಾಗೂ ಉಳದ ಎರಡು 
ದೇವಾಲಯಗಳ ಹೆಸರು ಕಾಲಾಂತರದ ಪುನರ್‌ ನಾಮಕರಣವಾಗಿರಬಹುದಾಗಿದೆ. 
ಆದ್ದರಿಂದ ಈ ದೇವಾಲಯ ಗಂಗರ ಕಾಲದಲ್ಲ ನಿರ್ಮಾಣವಾಗಿ ಹೊಯ್ದಕರು ಮತ್ತು 
ವಿಜಯನಗರ ಅರಸರ ಪ್ರೋತ್ಪಾಹಿಸಿರುವುದಕ್ಕೆ ಶಾಸನ, ಕಲೆ ಮತ್ತು ವಾಸ್ತುಶಿಲ್ಪಗಳ 
ಪುರಾವೆಗಳು ದೊರೆಯುತ್ತವೆ.*” 


ಈ ದೇವಾಲಯ ಗರ್ಭಗುಡಿ. ಸುಕನಾಸಿ, ನವರಂಗ,  ಮುಖಮಂಪಟ, 
ನಶಿಸಿಹೋಗಿರುವ ಪ್ರಾಕಾರ ಮತ್ತು ಮಹಾದ್ವಾರವನ್ನು ಹೊಂದಿದೆ. 


ಗರ್ಭಗೃಹ: ಇದು ಬೌಕಾಕಾರದಲ್ಲದ್ದು 14x14 eB ಉದ್ದಗಲವನ್ನು ಹೊಂದಿದೆ. ಇದರಲ್ಲ 
ಹೊನ್ನಾಳೇಶ್ವರ ಎಂದು ಕರೆಯುವ 2.5 ಅಡಿ ಪೀಠದ ಮೇಲೆ 1 ಅಡಿಯ ಅಂಗವಿದ್ದು ಇದರಲ್ಲಿ 


J 


ಬಹ್ಯಸೂತ್ರದ ಕೆತ್ತನೆಯುದೆ (ಚಿ.ಸಂ.೭5ರ). ಇದರ ಒಳೆಛಭಾವಣಿಯಲ್ಲ ನಾಭಚ್ಛ್ಚಂಧ ವಿತಾನವಿದೆ 


120 


ಹಾಗೂ ದ್ವಾರಬಂಧವು ಸರಳವಾಗಿದೆ. ನಂತರದ ಸುಖನಾಸಿಯಲ್ಲ ಯಾವುದೇ ಶಿಲ್ಪ 
ಕಂಡುಬರುವುದಿಲ್ಲ ಹಾಗೂ ಇದರ ದ್ವಾರಬಂಧವು ದಿಶಪಾಖಾವನ್ನು ಹೊಂದಿದ್ದು 
ಲಲಾಟಜಬಂಬದಲ್ಲ ಯಾವುದೇ ಕೆತ್ತನೆಬುರುವುದು ಕಂಡುಬರುವುದಿಲ್ಲ. 


ನವರಂಗ: ಇದು ಬೌಕಾಕಾರವಾಗಿದ್ದು 31X31 eh ಉದ್ದಗಲವಿದೆ. ಇದರಲ್ಲ 6 ಅಡಿಯ 
ಸುಂದರವಾದ ರುದ್ರಕಾಂತ ಸಂಭಗಳದ್ದು ಅದರ ಮೇಲೆ ಪುಷ್ಪ್ತಪೋತಿಕಾವನ್ನು ಸೇರಿಸಲಾಗಿದೆ. 
(ಚಿ.ಸಂ೦.೭26) ಒಳೆಛಭಾವಣಿಯಲ್ಲ ಒಂಭತ್ತು ವಿತಾನಗಳನ್ನು ರಚಿಸಲಾಗಿದ್ದು ಮಧ್ಯದ 
ವಿತಾನದಲ್ಲ ನಟರಾಜ ಮತ್ತು ಪಕ್ಷದಲ್ಲ ಪಾರ್ವತಿ ಉಬ್ಬುಶಿಲ್ಲವಿದೆ. ಇದರ ಸುತ್ತಲೂ ಆ 
ಅಂಕಣಗಳ ವಿತಾನವನ್ನು ಅಷ್ಟದಿಕ್ತಾಲಕರ ವಾಹನ ಮತ್ತು ಪತ್ನಿಯ ಸಮೇತವಿರುವುದನ್ನು 
ಕಾಣಬಹುದು. ಬಾಗಿಲು ಬಳಯ ಪೂರ್ವ ದಿಕ್ಷಿನಲ್ಲ ಇಂದ್ರನು ಐರಾವತದ (ಆನೆ) ಮೇಲೆ ಪತ್ನಿ 
ಶಚಿ ಅಥವಾ ಇಂದ್ರಾಣಿಯೊಡನೆ ಕುಳತು ಕೈಗಳಲ್ಲ ಅಂಕುಶ ಮತ್ತು ಶಕ್ತಿ ಆಯುಧವನ್ನು 
ಹಿಡಿದಿದ್ದಾನೆ. ಆಗ್ದೇಯ ದಿಕ್ಕಿನಲ್ಲ ಅಗ್ನಿಯು ಟಗರಿ (ಮೇಷದ)ನ ಮೇಲೆ ಪತ್ನಿ ಪ್ಪರ್ಧಾಳೊಡನೆ 
ಕುಅತಿದ್ದಾನೆ. ದಕ್ಷಿಣ ದಿಕ್ಷನಲ್ಲ ಯಮನು ಕೋಣ (ಮಹಿಷ)ನ ಮೇಲೆ ಪತ್ನಿ ದರ್ಮಾ ಜೊತೆ 
ಕುಅತಿದ್ದಾನೆ. ನೈರುತ್ಯ ದಿಕ್ಕಿನಲ್ಲ ನಿರುತಿಯು ಮನುಷ್ಯನ (ನರವಾಹನ) ಮೇಲೆ ಪತ್ನಿ ಕಾಅಕಳ 
ಜೊತೆ ಕುಅತಿದ್ದಾನೆ. ಪಶ್ಚಿಮ ದಿಕ್ಕಿನಲ್ಲ ವರುಣನು ಮಕರದ (ಮೊಸಳೆ) ಮೇಲೆ ರಿದ್ದಿಯೊಡನೆ 
ಕುಅತಿದ್ದಾನೆ. ಈಶಾನ್ಯ ದಿಕ್ಷನಲ್ಲ ಈಶನು (ಶಿವ) ಪತ್ನಿ ಪಾರ್ವತಿಯೊಡನೆ ನಂದಿಯ ಮೇಲೆ 
ಕುಅತಿದ್ದಾನೆ. ಶೇ ೨ ಭುವನೇಶ್ವರಿಯು ಫಲಕದ ರೀತಿಯಲ್ಲದ್ದು ಇದರಲ್ಲೂ ೨ ಪಲ್ಲಕೆಗಳವೆ. 


[ae 


ಮಧೂದ ಪಟಕೆಯಲ ಪುಷದಳದ ಅಲಂಕರಣದ ಕೆತನೆಯುದೆ (ಜಿ.ಸಂ೦.೭27). 
ನ ಟ ಲು ಹು 


ಹಾಗೆಯೇ ನವರಂಗದಲ್ಲ ಶಿವಅಂಗಕ್ಕೆ ನೇರವಾಗಿರದೇ ಪಕ್ಕಕ್ಕೆ ಸರಿದಿರುವ 1.5 ಅಡಿ 
ಉದ್ದ ಘಂಬಾಸಾರಗಳಂ೦ದ ಅಲಂಕೃತವಾಗಿರುವ ಕುಳ್ಳಾಗಿ ಸೌಮ್ಯತಾ ಭಾವದಂತಿರುವ ಕುಅತ 
ಗಂಗರ ಕಾಲದ ನಂದಿಯುದೆ. ಹಾಗೆಯೇ ನವರಂಗದ ಮುಖ್ಯದ್ವಾರದ ಬಆಯಲ್ಲ 2.5 ಅಡಿ 
ಎತ್ತರದ ಸುಂದರವಾದ ತೀಕ್ಷ್ಮತೆ ನೋಟವಿರುವ ಕುಳತ ಹೊಯ್ದಕರ ಕಾಲದಂತಿರುವ ನಂದಿ 
ಶಿಲ್ಪವಿದೆ. ನವರಂಗದ ಬಲಭಾಗದಲ್ಲಿ ಹೊಯ್ದಳರ ಕಾಲದಲ್ಲನ ಅಲಂಕಾರಿಕವಾದ 3 ಅಡಿ 
ಎತ್ತರದ ಗೆಣೀಶನ ಮೂತರ್ತಿಲುದೆ. ಇದು ಸುಖಾಸೀನ ಭಂಗಿಯಲ್ಲದ್ದು 
ಚತುರ್ಭುಜಧಾರಿಯಾಗಿದೆ. ಹಾಗೂ ಇದರ ಪಕ್ಷದಲ್ಲ 15 ಅಡಿ ಎತ್ತರದ ಗಂಗರ ಕಾಲದ 
ಗಣೀಶ ಮೂರ್ತಿಲುದೆ. ಹಾಗೆಯೇ ಇದರ ಪಕ್ಷದಲ್ಲ ಅತಿ ಒರಗಿಸಿರುವ ಅಲಂಕಾರಿಕ 
ಸಪ್ತಮಾತೃಕೆಯರ ಪಟ್ಟಕೆಯುದ್ದು. ಸಪ್ತಮಾತೃಕೆಯರು ಚತುರ್ಭುಜಧಾರಿಯಾಗಿ 


ಆಯುಧಗಳನ್ನು ಹಿಡಿದು ಸುಖಾಸೀನ ಭಂಗಿಯಲ್ಲ ಕುಅತಿದ್ದಾರೆ. ಇವರ ಬಲಭಾಗದಲ್ಲ 
121 


ವೀಣಾಧಾರಿ ಶಿವ ಹಾಗೂ ಎಡಭಾಗದಲ್ತ್ಪ ಗಣೇಶನ ಶಿಲ್ಪ್ಲಗಳವೆ. ಪಟ್ಟಕೆಯ ಮೇಲ್ಸಾಗದಲ್ಲ 
ಸಿಂಹಮುಖದ ರೀತಿಯ ಪ್ರಭಾವಳಯ ಉಬ್ಬುಪಿಲ್ಪವಿದೆ. ಆದ್ದರಿಂದ ಬಹುಶಃ ಅಲಂಕಾರಿಕ 
ಗಣೇಶ, ಬಾಗಿಲ ಬಳಯುರುವ ನಂದಿ. ಸಪ್ರಮಾತೃಕೆಯ ಪಟ್ಲಕೆ. ಹೊಯ್ದಕರ ಕಾಲದಲ್ಲ 
ರಚನೆಯಾಗಿರುವಂತೆ ಕಾಣಬರುತ್ತದೆ. ನವರಂಗದ ದ್ವಾರಬಂಧದ ಪಾರ್ತ್ಯಗಳಲ್ಲ ಭಾರವಾಹಕರು 
ಮತ್ತು ಅವರ ಪಕ್ಕ ದ್ವಾರಪಾಲಕರ ಉಬ್ಬುಪಿಲ್ಪ್ಲಗಳವೆ. 


ಮುಖಮಂಟಪ: ಮುಖಮಂಟಪ ಎರಡು ಸೌಮ್ಯಕಾಂತ ಸ್ವಂಭಗಳೊಂದಿಗೆ ರಚಿತವಾಗಿದ್ದು 
ಇದರಲ್ಲ 2.5 ಅಡಿ ಎತ್ತರದ ನಂದಿಯ ಅಪೂರ್ಣ ಶಿಲ್ಪವಿದೆ. ಈ ಶಿಲ್ಲಪೂ ಘಂಬಾಸಾರಗಳ೦ದ 
ಹಣೆಪಟ್ಟ ಅಲಂಕೃತವಾದರೂ ಕಣ್ಣುಗಳ ರಚನೆಯು ಕಾಣಬರುವುದಿಲ್ಲ. ಇದೂ ಸಹ 
ಹೊಯ್ಸಳರ ಕಾಲದ್ದಾಗಿರುವ ಅಪೂರ್ಣ ಶಿಲ್ಪವಾಗಿದೆ. 


ಅದಿಷ್ಠ್ಲಾನ: ಅಧಿಷ್ಠಾನದ ಅರ್ಧ ಭಾಗ ಮಳಣ್ಣಿನಲ್ಲ ಮುಚ್ಚಿ ಹೋಗಿದ್ದು ಇದು ಪಾದಬಂಧ 


ಅಧಿಷ್ಠಾನವಾಗಿದೆ. 


ಅತ್ತಿ: ಭತ್ತಿಯು ಫಲಕದ ರೀತಿಯಲ್ಲ ನಿರ್ಮಾಣವಾಗಿದ್ದೂ ಇದರಲ್ಲಿ ಬಹ್ಯಕಾಂತ ಬತ್ತಿಸ್ಸಂಭಗಳು 
ಹಾಗೂ ಇತ್ತಿ ಪಾದಗಳ ಮೇಲೆ ಶಾಲಾಶಿಖರಗಳ೦ದ ಕೂಡಿದ ಶಾಲಾ ತೋರಣಗಳವೆ. 


ಪ್ರಸ್ತರ: ಪ್ರಸ್ತರವು ಸರಳವಾದ ಉತ್ತರ, ವಲ್ಲಭ ಮತ್ತು ನಾಸಿಗಳ ವೈವಿಧ್ಯ ಅಲಂಕರಣವಿರುವ 
ಕಪೋತಗಳೊಂದಿಗೆ ನಿರ್ಮಿಸಲಾಗಿದೆ. ಇದರ ಮೇಲೆ ದಿಂಡಿಗೋಡೆಯುದ್ದು ಗರ್ಭಗುಡಿಯ 
ಮೇಅನ ಪ್ರಾಸಾದ ಮತ್ತು ಶಿಖರವನ್ನು ಗಾರೆ ಮತ್ತು ಇಲ್ಟಗೆಬುಂದ ದ್ರಾವಿಡ ಮಾದರಿಯಲ್ಲ 


ಇತ್ತೀಚೆಗೆ ನಿರ್ಮಿಸಲಾಗಿದೆ (ಚಿ.ಸಂ.೭8). 


ಈ ದೇವಾಲಯದ ಸುತ್ತಲೂ ಪ್ರಾಕಾರದ ಗೋಡೆಯು ನಾಶವಾಗಿರುತ್ತದೆ. ಹಾಗೂ 
ಉತ್ತರಕ್ಕೆ ಮಹಾದ್ವಾರವಿದ್ದು ಸರಳವಾದ ರಚನೆಯಿಂದ ಕೂಡಿದೆ. ಇದನ್ನು ವಿಜಯನಗರ 
ಕಾಲದಲ್ಲಿ ನಿರ್ಮಿಸಿರಬಹುದಾಗಿದ್ದು ಇದರ ಪಕ್ಷದಲ್ಲ ಇವರ ಕಾಲದ ಎರಡು ವೀರಗಲ್ಲುಗಳು 
ಮತ್ತು ಒಂದು ಶಾಸನ ವೀರಗಲ್ಲದೆ. ಒಲ್ಲಾರೆಯಾಗಿ ಈ ದೇವಾಲಯ ಗಂಗರ ಕಾಲದಲ್ಲಿ 
ನಿರ್ಮಾಣವಾಗಿ ಹೊಯ್ದಕರು ಮತ್ತು ವಿಜಯನಗರ ಅರಸರಿಂದ ಹೋಷಿಸಲ್ಪಟ್ಟು ಹಾಗೂ 


ಇತ್ತೀಚೆಗೆ ಗ್ರಾಮದವರು ಜೀರ್ಣೋದ್ಧಾರ ಮಾಡಿರುವುದರಿಂದ ತನ್ನ ಮೂಲತನವನ್ನು 
ಉಳನಿಕೊಂಡು ಬಂದಿರುವುದನ್ನು ಕಾಣಬಹುದು. 


122 


ಜಅಸ್ಥೂರು : ಈ ಗ್ರಾಮವು ಮಾಗಡಿಯಿಂದ 18 ಕಿ.ಮೀ. ದೂರದಲ್ಪರುವ ಐತಿಹಾಸಿಕ 
ಗ್ರಾಮವಾಗಿದೆ. ಇಲ್ಲ ಅರ್ಕೇಶ್ವರ. ರುದ್ರೇಶ್ವರ ಎಂಬ ಶೈವ ದೇವಾಲಯಗಳು ಗಂಗರ ಕಾಲದಲಿ 
ನಿರ್ಮಾಣವಾಗಿದ್ದು”” ಇದರಲ್ಲ ಒಂದು ದೇವಾಲಯ ಪಾಳು ಬದ್ದಿದೆ. ಮತ್ತೊಂದು 
ದೇವಾಲಯವನ್ನು ಹೊಸದಾಗಿ ನಿರ್ಮಿಸಲಾಗಿದೆ. ಅಲ್ಲದೇ ಹೋೊಯ್ದಳರ ವೀರಬಲ್ಲಾಳನ ಕಾಲದ 
ಕ್ರಿ.ಪ.13೦7ರ ಶಾಸನವಿದ್ದು ಈ ಗ್ರಾಮವು ಗಂಗರ ಮತ್ತು ಹೊಯ್ದಳರ ಕಾಲದಲ್ಲ ಪ್ರಾಧಾನ್ಯತೆ 
ಪಡೆದಿತ್ತು ಎಂಬುದನ್ನು ತಿಆಯಬಹುದಾಗಿದೆ. 


ಅರ್ಕೇಶ್ವರ ಮತ್ತು ರುದ್ರೇಶ್ವರ ದೇವಾಲಯ: ಈ ದೇವಾಲಯಗಳಗೆ ಸಂಬಂಧಿಸಿದಂತೆ 
ಯಾವುದೇ ಶಾಸನಗಳ ಉಲ್ಲೇಬವಿರುವುದಿಲ್ಲ. ಕಲೆ ಮತ್ತು ವಾಸ್ತುಶಿಲದ್ದ ಲಕ್ಷಣದಲ್ಲಿ ಇವು 
10ನೇ ಶತಮಾನದಲ್ಲ ನಿರ್ಮಾಣವಾಗಿದೆ ಎಂದು ಹೇಳಬಹುದು. ಈ ದೇವಾಲಯಗಳು 
ಬಸ್ಸೂರು ಗ್ರಾಮದ ಈಶಾನ್ಯ ದಿಕ್ಕನಲ್ಲನ ಎತ್ತರವಾದ ಗುಡ್ಡಗಳ ಮೇಲೆ ನಿರ್ಮಾಣವಾಗಿದ್ದು, 
ಇದರ ಒಂದು ದಿಬ್ಣದಲ್ಲನ ಅರ್ಕೇಶ್ವರ ದೇವಾಲಯವು ಪಾಳುಬದ್ದಿದ್ದು ಭಗ್ಗವಶೇಷವಾಗಿದೆ. 
ಗ್ರಾನೈಟ್‌ ಕಲ್ಪನಿಂದ ನಿರ್ಮಾಣವಾಗಿರುವ ಈ ದೇವಾಲಯದ ಗರ್ಭಗುಡಿಯ ದ್ವಾರ 
ಪೂರ್ವಾಭಿಮುಬವಾಗಿದ್ದು. ಮುಖ್ಯದ್ದಾರವು ದಕ್ಷಿಣಾಭಿಮುಬವಾಗಿದೆ. ಇದು ಗರ್ಭಗುಡಿ, 
ಸುಕನಾಸಿ, ನವರಂಗ ಭಾಗಗಳನ್ನು ಹೊಂದಿದ್ದು. ಇಂದು ಪೂರ್ಣ ಭಾಗ ಕುಸಿದು 


ಪಾಳುಬದ್ದಿದೆ”” (ಚಿ.ಸಂ.೦೨). 


ಗರ್ಭಗೃಹ: ಗರ್ಭಗೃಹವು ಚೌಕಾಕಾರವಾಗಿದ್ದು ಒಳಭಾಗದಲ್ಲ ಯಾವುದೇ ಶಿಲ್ಪಗಳು 
ಕಾಣಬರುವುದಿಲ್ಲ ಇದರ ಒಳಭತ್ತಿಯಲ್ಲ ಹೊರಚಾಚಿದಂತಹ ಅಡ್ಡಪಟ್ಟಯ ಕಲ್ಲುಗಳನ್ನು 
ಕಾಣಬಹುದು. ಇದೇ ರೀತಿಯಲ್ಲ ಮಣಸಿಗನಹಳ್ಳಯ ಶೀನಪ್ಪ ದೇವಾಲಯದಲ್ಲ ಕಂಡು 
ಬರುತ್ತದೆ. ಇದರ ಒಳಛಾವಣಿಯಲ್ಲ ನಾಭಭಚ್ಛಂದದ ದ್ವಿತಲ ವಿತಾನವಿದ್ದು ಮಧ್ಯದಲ್ಲ ಅರಆದ 
ಪದ್ಧದಳದ ಫಲಕವಿದೆ. ಗರ್ಭಗುಡಿಯ ದ್ವಾರಬಂಧವೂ ಸಹ ಸರಳವಾಗಿದೆ. ನಂತರದ 
ಸುಕನಾಸಿಯು ಸರಳವಾಗಿ ಇದರ ದ್ವಾರಬಂಧವು ಸಹ ಅಲಂಕಾರಿಕವಾಗಿದ್ದು ಇದರ ಹೊಸ್ಲಿಲಅನ 
ಭಾಗವು ಸ್ಪಲ್ಪ ಎತ್ತರದ ಶಿಲಾ ಫಲಕದಿಂದ ಕೂಡಿದ್ದು ಇದರ ಮಧ್ಯ ಭಾಗವೂ 
ಮುಂಚಾಚಿರುತ್ತದೆ. ಹಾಗೂ ದ್ವಾರದ ಎರಡು ಪಾರ್ತ್ರಗಳಲ್ಲ ಸ್ತಂಭಶಾಖೆಯನ್ನು ಹೊಂದಿದ್ದು 
ಇದರ ಕೆಳಭಾಗದಲ್ಲ ಕುಂಭಗಳ ಉಬ್ಬುಪಿಲ್ಪವಿದೆ. [ol ದ್ವಾರಬಂಧದ ಮೇನ ಪಟ್ಲಕೆಯಲ್ಲ 


ಲಲಾಟವಿದ್ದು ಯಾವುದೇ ಉಬ್ಬು ಶಿಲ್ಪವಿಲ್ಲ. ಇದರ ಮೇಲ್ಲಾಗದಲ್ಲ ಉಬ್ಬುಪಿಲ್ಲಗಳದ್ದು ಒಂದು 


123 


ಕಡೆ ಮಲ್ಲಯುದ್ದ ದೃಶ್ಯ ಮತ್ತೊಂದು ಕಡೆ ಕುಳತಿರುವ ವ್ಯಕ್ತಿ ಜೊತೆಗೆ ನಿಂತಿರುವ ಕೋತಿಯ 
ಶಿಲ್ಪವಿದ್ದು ಇವುಗಳ ನಡುವೆ ಅರಆದ ಪದ್ಧದಳದ ಉಬ್ಬುಪಿಲ್ಪವಿದೆ. 


ನವರಂಗವು ಸುಮಾರು 6 ಅಡಿ ಎತ್ತರವಿರುವ ಬ್ರಹ್ಮಕಾಂತ ಮಾದರಿಯ ಸ್ಥಂಭಗಳವೆ, 
ಇದರ ಪೀಠವೂ ಚೌಕಕಾರವಿದ್ದು ಹೊರ ಮೈಯಲ್ಲ ಸರಕವಾದ ಪದ್ಧದಳಗಳವೆ, ನಂತರದ 
ದಿಂಡಿನ ಆಕಾರವು ಚತುರ್ರಸ, ಘಟವು ಅಷ್ಟಾಶ್ರ, ಮತ್ತು ಮೇಲೆ ಷೋಡಾಶ್ರ ನಂತರ ಚತುರ್ರಸ 
ಪಟ್ಟಿಕೆ ನಂತರ ಮಂಡಿ ಮತ್ತು ಫಲಕಗಳಗಿದ್ದು ಮೇಲೆ ಮುಷ್ಠಿಬಂಧ ಹಪೋತಿಕಾವಿದೆ 
(ಚಿ.ಸಂ೦.3೦). ಈ ಪೋತಿಕಾಕ್ಷೆ ಹೊಂದಿಕೊಂಡಂತೆ ಕಲ್ಪನ ತೊಲೆಗಆ೦ದ ಮೇಲ್ಭಾವಣಿಯನ್ನು 
ನಿರ್ಮಿಸಲಾಗಿದೆ. ಈ ರೀತಿಯ ಬ್ರಹ್ಮಕಾಂತ ಸ್ತಂಭಗಳನ್ನು ಹೆಚ್ಚಾಗಿ ಗಂಗ ಮತ್ತು ನೊಳ೦ಬರ 
ದೇವಾಲಯಗಳಕಲ್ಲ ಕಾಣಬಹುದಾಗಿದೆ.” ಮಧ್ಯದ ಅಂಕಣದ ಒಳಛಾವಣಿಯಲ್ಲ ನಾಭಚ್ಚಂದ 
ವಿತಾನದ ರಚನೆಯುದೆ. 


ನವರಂಗದ ಪೂರ್ವ ಮತ್ತು ದಕ್ಷಿಣದ ತ್ತಿಯು ಪೂರ್ಣವಾಗಿ ಬದ್ದು ಹೋಗಿದೆ. 
ನವರಂಗದ ಮಧ್ಯದ ಅಂಕಣದ ನೆಲಹಾಸನ್ನು ನಿಧಿಗಾಗಿ ಗುಂಡಿ ತೆಗೆದಿರುವುದನ್ನು 
ಕಾಣಬಹುದು. ನವರಂಗದ ದಕ್ಷಿಣದ ಮುಖ್ಯ ದ್ವಾರವು ಸಹ ಸುಕನಾಪಿಯ ದ್ವಾರಬಂಧದಂತೆ 
ಅಲಂಕಾರಿಕವಾಗಿದೆ. ಇಲ್ಪ್ಲಯ ಸ್ಪಂಭಶಾಖಾ ಮತ್ತು ಅದರ ಕೆಳಗೆ ಕುಂಭಗಳ ಅಲಂಕರಣವಿದ್ದು 


ಲಲಾಟದಲ್ಲ ಯಾವುದೇ ಉಬ್ಬುಶಿಲ್ಪವಿಲ್ಲ. 


[ae] 


ಅಧಿಷ್ಠಾನವು ಪೂರ್ಣವಾಗಿ ಮುಚ್ಚಿಹೋಗಿದ್ದು ಇದರ ಲಕ್ಷಣವನ್ನು ಗುರುತಿಸಲು 
ಸಾಧ್ಯವಾಗುವುದಿಲ್ಲ. ಅಲ್ಲದೇ ಇದು ಫಲಕ ಭತ್ತಿಯನ್ನು ಹೊಂದಿದೆ. ಗರ್ಭಗುಡಿ ಮತ್ತು 
ಸುಕನಾಸಿ ಹೊರತುಪಡಿಸಿ ಉಳದಭಾಗ ಜದ್ದು ಹೋಗಿದೆ. ನಂತರದ ಪ್ರಸ್ತರದ ಲಕ್ಷಣವೂ 
ಹಾಳಾಗಿದ್ದು ಮೇಲ್ಭಾವಣಿಯನ್ನು ಗಾರೆ ಮತ್ತು ಇಟ್ಟಿಗೆಯಿಂದ ನೀರು ಸೋರದಂತೆ 
ಮಾಡಲಾಗಿದೆ. ಪ್ರಾಸಾದ ಮತ್ತು ಶಿಖರ ಸಹ ನಶಿಸಿಹೋಗಿದೆ. 


ಈ ದೇವಾಲಯದ ಸ್ವಲ್ಲ ದೂರದಲ್ಲ ಅಂದರೆ 3೦೦ ಮೀಟರ್‌ ಅಂತರದಲ್ಲಿ 
ಮತ್ತೊಂದು ಎತ್ತರವಾದ ದಿಬ್ಬದಲ್ಲ ಉತ್ತರಾಭಮುಖವಾಗಿ ರುದ್ರೇಶ್ವರ ದೇವಾಲಯವಿದ್ದು 
ಇದನ್ನು ಇಂದು ಹೊಸದಾಗಿ ನಿರ್ಮಿಸಲಾಗಿದೆ. ಇಲ್ಲಯ ಪ್ರಾಚೀನ ದೇವಾಲಯದ ಸ್ಪಂಭಗಳು, 
ಹಸ್ನಿ-ಹಸ್ತ ಸೋಪಾನಗಳು ಹೊರಭಾಗದಲ ಬದ್ದಿವೆ. ಇವುಗಳನ್ನು ನೋಡಿದಾಗ 
ವಿಜಯನಗರೋತ್ತರ ಕಾಲದ ನಿರ್ಮಾಣವಾಗಿರುಬಹುದು ಎಂದು ಊಹಿಸಬಹುದಾಗಿದೆ. 
ಇದರ ಪಕ್ಷದಲ್ಲ ಹೊಯ್ಸಳರ 13ನೇಯ ಶತಮಾನದ ಶಾಸನವಿದೆ. ಈ ರೀತಿಯಲ್ಲ ಗಂಗ 


124 


ಮತ್ತು ಹೊಯ್ದಕರ ವಿಜಯನಗರ ಕಾಲದ ಅವಶೇಷಗಳನ್ನು ಈ ಗ್ರಾಮದಲ್ಲ 
ಕಾಣಬಹುದಾಗಿದ್ದು ಇವರು ಆಳ್ವಕೆ ನಡೆಸಿದರ ಬದ್ದೆ ಪ್ರಮುಖ ಅಧಾರಗಳಾಗಿವೆ. ಅಲ್ಲದೇ 
ಮಾಗಡಿ ತಾಲೂಕಿನ ಅತಿ ಪ್ರಾಚೀನ ದೇವಾಲಯವಾದ ಈ ಅರ್ಕೇಶ್ವರ ದೇವಾಲಯ 
ಕಂಡುಬಂದಿರುವುದು ವಿಶೇಷವಾಗಿದೆ. 


ಮಂಗಾಡಹಳ್ಳಿ ಮಲ್ಲೇಶ್ವರ ದೇವಾಲಯ (ಗುಡ್ಡದ ಮಲ್ಲೇಶ್ವರ ದೇವಾಲಯ) 


ಈ ಗ್ರಾಮವು ಚನ್ನಪಟ್ಟಣದಿಂದ ಕೋಡಂಬಳ್ಳಗೆ ಹೋಗುವ ಪ್ರಮುಖ ರಸ್ತೆಯಲ್ಲ 8 
ಕಿ.ಮೀ. ದೂರದಲ್ಪದೆ. ಈ ಗ್ರಾಮವು ಐತಿಹಾಸಿಕವಾಗಿದ್ದು ಇಲ್ಲನ ಗುಡ್ಡದ ಮಲ್ಲೇಶ್ವರ ಹಾಗೂ 
ತಿರುಮಲ ದೇವಾಲಯಗಳು ಪ್ರಮುಖವಾಗಿವೆ. 


ಗುಡ್ಡದ ಮಲ್ಲೇಶ್ವರ ದೇವಾಲಯ: ಈ ದೇವಾಲಯವು ಗ್ರಾಮದಿಂದ ಪೂರ್ವಕ್ಕೆ ಗುಡ್ಡದ ಪಕ್ಷದಲ್ಲ 
ಪೂರ್ವಾಭಿಮುಖವಾಗಿ ಗ್ರಾನೈಟ್‌ ಕಲ್ಲುಗಳ೦ದ ನಿರ್ಮಾಣವಾದಂತಹ ಒಂದು ಸುಂದರ 
ಚೋಳರ ಕಾಲದ ದೇವಾಲಯವಾಗಿದೆ. ಇದರ ಗರ್ಭಗೃಹ. ಸುಕನಾಸಿಯು ಚೋಳರ 
ಕಾಲದ್ದಾಗಿದ್ದು. ನಂತರ ನವರಂಗ ಮತ್ತು ಮುಖಮಂಟಪವು ವಿಜಯನಗರ ಕಾಲದಲ್ಲ 
ನಿರ್ಮಾಣವಾದ ವಾಸ್ಸು ಲಕ್ಷಣವನ್ನು ಹೊಂದಿದೆ. ಇದರಿಂದ ಚೋಳರ ಕಾಲದಲ್ಲಿ 
ನಿರ್ಮಾಣವಾಗಿ ವಿಜಯನಗರ ಕಾಲದವರೆಗೆ ಪೋಷಿಸಲ್ಪಟ್ಟದೆ. ನನ್ನ ಕ್ಷೇತ್ರಕಾರ್ಯದಲ್ಲ 
ಕಂಡುಬಂದ ಇಲ್ಲನ ಅಪ್ರಕಟತ ತಮಿಳು ಶಾಸನವು ಕ್ರಿ.ಪ.1॥1೨7ರ ಕಾಲದಾಗಿದ್ದು ಮೇಲ್ವಾಡಿ 
ಎಂಬ ಪ್ರದೇಶಕ್ಕೆ ಸೇರಿದ ಅ೪ಯಾಂಡಿ ಮಧುಪೂಣ್ಣವನ್‌ ಮಗನಾಧ ಪೊಣ್ಣಮ್ಯೆನು ಶೇ ಕಾಡು 
ಮಲ್ಲೇಶ್ವರ ದೇವರ ಅಮೃತಪಡಿಗೆ ಭೂದಾನ ನೀಡಿದ ಬಧ್ಗೆ ಈ ಶಾಸನದಲ್ಲ ಉಲ್ಲೇಖಸಿದೆ. ಈ 


ಶಾಸನವನ್ನು ಕೇಂದ್ರ ಶಾಸನ ತಜ್ಞ ಅನಿಲ್‌ ಓದಿ ಈ ಮೇಅನ ರೀತಿ ತಿಆಸಿರುತ್ತಾರೆ.”” 


ಶಂ ದೇವಾಲಯವು ಪ್ರಮುಖವಾಗಿ ಗರ್ಭಗುಡಿ. ಸುಕನಾಸಿ, ನವರಂಗ, 
ಮುಖಮಂಟಪವನ್ನು ಹೊಂದಿದೆ. ಹಾಗೂ ಅಧಿಷ್ಲಾನ, ಭತಿ ಮತ್ತು ಆಧುನಿಕವಾಗಿ 
ನಿರ್ಮಾಣವಾದ ಪ್ರಸಾದ ಭಾಗವನ್ನು ಹೊಂದಿದೆ. ಈ ದೇವಾಲಯವು ಇತ್ತೀಚೆಗೆ ಧರ್ಮಸ್ಥಳದ 
ಧರ್ಮೋತ್ಥಾನ ಟಸ್ಟ್‌ನವರಿಂದ ಜೀರ್ಣೋದ್ದಾರವಾಗಿದ್ದರೂ ಸಹ ಅದರ ಕಲೆ ಮತ್ತು 
ವಾಸ್ತುಪಿಲ್ರಕ್ಷೆ ಧಕ್ಕೆಯಾಗದಂತೆ ಕಾರ್ಯ ನಿರ್ವಹಿಸಿದ್ದಾರೆ. ಹಾಗೆಯೇ ಈ ದೇವಾಲಯದ 


ರಕ್ಷಣೆಗಾಗಿ ಸುತ್ತಲೂ ಕಲ್ಪನ ಹಾಗೂ ಅದರ ಮೇಲೆ ಕಜ್ಣಣದ ಕಾಂಪೌಂಡ್‌ ಗೋಡೆಯನ್ನು 


ನಿರ್ಮಿಸಲಾಗಿದೆ. (ಚಿ.ಸಂ೦.31) 


125 


ಗರ್ಭಗುಡಿ: ಇದು 16x14 ಅಡಿ ಅಗಲ ಮತ್ತು ಉದ್ದವನ್ನು ಹೊಂದಿದೆ. ಇದರಲ್ಪ್ಲ ಸುಮಾರು 2 
ಅಡಿ ಎತ್ತರದ ಮಧ್ಯನಾಡಿಯುರುವ ಅಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ಗರ್ಭಗೃಹದ 
ಒಳಛಾವವಣಿಯಲ್ಲ ನಾಭಚ್ಛ್ಚಂದ ವಿತಾನವಿದೆ. ಇದು ಚೌಕಾಕಾರದ ಪಟ್ಟಕೆಗಳು ನಕ್ಷತ್ರಾಕಾರದ 
ರೀತಿಯಲ್ಲ ದ್ವಿತಲದಲ್ಲ ಒಳಸರಿದಿವೆ. ಮೇಲಅನ ಮಧ್ಯದ ಫಲಕದಲ್ಲ ಕಮಲದಳದ ರಚನೆಯುದೆ, 
ಗರ್ಭಗೃಹದ ದ್ವಾರಬಂಧವು ಸರಳವಾಗಿದೆ. 


ಗರ್ಭಗೃಹದ ನಂತರದ ಸುಕನಾಸಿಯುದ್ದು ಯಾವುದೇ ರೀತಿಯ ಶಿಲ್ಲಗಳರುವುದಿಲ್ಲ. 
ಹಾಗೂ ಇದರ ದ್ವಾರಬಂಧವು ಲತಾಬಳ್ಜಗಳಂ೦ದ ಅಲಂಕೃತವಾಗಿದ್ದು ಲಲಾಟದಲ್ಲಿ ಗಜಲಕ್ಷೀಯ 


ಉಬ್ಬು ಶಿಲ್ಪವನ್ನು ಕಾಣಬಹುದಾಗಿದೆ. 


ನವರಂಗ: ನವರಂಗವು ಇದು 25೫x3೦೨ ಅಡಿ ಉದ್ದ ಮತ್ತು ಅಗಲವನ್ನು ಹೊಂದಿದೆ. ಸುಕನಾಸಿ 
ಬಾಗಿಅನ ಪಾರg್ರಗಕಲ್ಲ ಮೂರುವರೆ ಅಡಿ ಎತ್ತರದ ಶೈವ ದ್ವಾರಪಾಲಕರಾದ ಕಾಳ ಮತ್ತು 
ಮಹಾಕಾಳರ ಶಿಲ್ಪಗಳದ್ದು ಇವು ಅಲಂಕಾರಿಕವಾಗಿವೆ. ಈ ನವರಂಗದಲ್ಲ ನಾಲ್ದು ಸ್ರಂಭಗಳದ್ದು 
ಇವುಗಳಕಲ್ಲ ಎರಡು ರುದ್ರಕಾಂತ ಮಾದರಿಯ ಪ್ರಾಚೀನ ಸ್ತಂಭಗಳವೆ. ಈ ಸ್ವಂಭಗಳಕಲ್ಪ ಪಿವಗಣ 
ಆರಾಧಕರ ಉಬ್ಬುಪಿಲ್ಪ್ಲಗಳವೆ. ಈ ತರಹದ ಸ್ಪಂಭಗಳು ಚೋಳರ ದೇವಾಲಯವಾದ 
ಚಾಮರಾಜನಗರದ  ನರಸಮಂಗಲದ ರಾಮೇಶ್ವರದ ದೇವಾಲಯ ಮಂಟಪದಲ್ಲಿ 
ಕಾಣಬರುತ್ತದೆ. ಇನ್ನುಳದ ಎರಡು ಸ್ಪಂಭಗಳು ಇತ್ತೀಚೆಗೆ ಜೀರ್ಣೋದ್ದಾರ ಸಮಯದಲ್ಲ 
ಹೊಸದಾಗಿ ಜೋಡಿಸಲಾಗಿದೆ. ನವರಂಗದಲ್ಲ 15 ಅಡಿ ಎತ್ತರದ ನಂದಿ ಶಿಲ್ಪವಿದೆ. ಹಾಗೂ 


ಇದರ ದ್ವಾರಬಂಧವು ಸರಳವಾಗಿದೆ. ಇದಕ್ಕೆ ಹೊಂದಿಕೊಂಡಂತೆ ೨೫x೦೨ ಅಡಿ ಉದ್ದ ಅಗಲದ 
ನಾಲ್ಲು ಕಂಬಗಳ ಮುಖಮಂಟಪವಿದ್ದು ಇವುಗಳು ಜೀರ್ಣೋದ್ದಾರ ಕಾರ್ಯದ ಸಮಯದಲ್ಲ 
ಹೊಸದಾಗಿ ಸೇರಿಸಲಾಗಿದೆ. ಈ ಸ್ತಂಭಗಳು ಪೀಠವನ್ನು ಹೊಂದಿದ್ದು ನಂತರ ಚತುರಾಶ್ರ, ಅಷ್ಟ. 
ಚತುರಾಶ್ರ, ಅಷ್ಟ. ಚತುರಾಶ್ರ ಹಾಗೂ ಸರಕವಾದ ಬೋದಿಗೆಯನ್ನು ಹೊಂದಿದೆ. ಅದರ ಮೇಲೆ 
ಚೌಕಾಕಾರದ ಕಲ್ಲನ ತೊಲೆಗಳದ್ದು, ಅದರ ಮೇಲೆ ಕಲ್ಲನ ಚಪ್ಪಡಿಯನ್ನು ಮೇಲ್ಲಾವಣಿಗೆ ಹಾಕಿ 
ನಿರ್ಮಿಸಲಾಗಿದೆ. ಈ  ಮುಖಮಂಟಪಕ್ಕೆ ಮೂರು ಕಡೆಗಳಲ್ಲಿ ಮೆಟ್ಟಲುಗಳನ್ನು 


ನಿರ್ಮಿಸಿದ್ದಾರೆ(ಚಿ.ಸಂ.32). 


126 


ಅಧಿಷ್ಲಾನ: ಇದರ ಅಧಿಷ್ಠಾನವು ಪಾದಬಂಧ ಲಕ್ಷಣವನ್ನು ಹೊಂದಿದ್ದು ಇಲ್ಲ ಉಪಾನ, ಜಗತಿ, 
ತಿಪಟ್ಟಕುಮುದ. ಗಳ ಮತ್ತು ಮಹಾಪ್ರತಿಯ ಭಾಗಗಳನ್ನು ಹೊಂದಿದೆ. ಈ ತಿಪಟ್ಟ ಕುಮುದದ 
ಮೇಲೆ ಜೋಳಕರ ಕಾಲದ ತಮಿಳು ಅಪಿಯ ಶಾಸನಗಳ ಉಲ್ಲೇಖವಿದೆ. (ಜಿ.ಸ೦.33) 


ಅತ್ತಿ: ಭತ್ತಿಯಲ್ಲನ ಗರ್ಭಗೃಹ ಮತ್ತು ಅಂತರಾಳದ ಭಾಗ ಅಲಂಕರಣವಾಗಿದ್ದು ನವರಂಗದ 
ಭತ್ತಿಯು ಸಾಧಾರಣವಾಗಿದೆ. ಈ ಗರ್ಭಗೃಹ ಮತ್ತು ಅಂತರಾಳದ ತ್ತಿಯಲ್ಲ ಬಹ್ಯಕಾಂತ 
ಇತ್ತಿಪಾದ ಸಂಭಗಳದ್ದು. ಇವುಗಳನ್ನು ಸೇರಿಸುವ ರೀತಿಯಲ್ಲ ಶಾಲಾಗಕ ರಚನೆಯುದೆ. 
ದಕ್ಷಿಣದ ಇತ್ತಿಯ ಕೋಷ್ಟಕದ ಮೇಅನ ಶಾಲಾದ ಕೆಳಗೆ ಶಿವನ ಮತ್ತು ಪರಿವಾರದ ಉಬ್ಬುಪಿಲ್ಲ 
ಹಾಗೂ ಗರ್ಭಗುಡಿಯ ದಕ್ಷಿಣ ಮತ್ತೊಂದು ಕೋಷ್ಟಕ ಮೇಲನ ಶಾಲಾದಲ್ಲ ಸಮುದ್ರ 
ಮಂಥನದ  ಶಿಲ್ಲ ಹಾಗೂ ಗರ್ಭಗುಡಿಯ ಪಶ್ಚಿಮದ ಕೋಷ್ಟಕದ ಮೇಲೆ ರಾವಣನ 
ಉಬ್ಬುಪಿಲ್ಲವಿದೆ. ಹಾಗೆಯೇ ಗರ್ಭಗುಡಿಯ ಮತ್ತು ಸುಖನಾಸಿಯ ಉತ್ತರ ದಿಕ್ಕಿನ ಭತ್ತಿಯ 
ಕೋಷ್ಟಕಗಳಲ್ಲ ಕಥಾನಕ ಶಿಲ್ಪಗಳ ಕೆತ್ತನೆಯುದ್ದು. ಇದರ  ಮೇಲಅನ ಶಾಲಾಗಕಲ್ಲ 
ನಾಸಿಕೋಷ್ನವಿದ್ದು ಅದರಲ್ಲ ಶಿವನ ಉಬ್ಬುಪಿಲ್ಲವನ್ನು ಸಹ ಕಾಣಬಹುದಾಗಿದೆ. ಹಾಗೆಯೇ 
ಭತ್ತಿಯಲ್ಲ 2 ಅಂಕುಶಗಳ ಉಬ್ಬುಪಿಲವಿದ್ದು ಠೇ ಭಾಗದಲ್ಲ ಅನೆಗಳು ಇದ್ದುದರ 


ಸೂಚಕವಾಗಿವೆ. (ಚಿ.ಸಂ೦.34) 


ಪ್ರಸ್ತರದ ಭಾಗದಲ್ಲ ಬ್ರಹ್ಮಕಾಂತ ತ್ತಿಪಾದಗಳಗೆ ಹೊಂದಿಕೊಂಡಂತೆ ಉತ್ತರ, ವಲಭ 
ಕಪೋತವನ್ನು ಕಾಣಬಹುದು. ಈ ಉತರ್ದದ ಭಾಗವು ಬೋದಿಗೆಯ ರೀತಿಯಲ್ಲ ಮುಂಚಾಚಿದ 
ಪಲ್ಲಿಕೆಯುದೆ. ಇದರ ನಂತರ ವಲ ಸ್ಪಲ್ಪ ಪೀನವಾಗಿ ಉಜ್ಬದ್ದು ಇದರಲ್ಲ ಭೂತಾಮಾಲಾ, 
ಯುದ್ಧದ ಸನ್ನಿವೇಶಗಳು ಮತ್ತು ಗಾಯಗೊಂಡವರು, ಅಥವಾ ಸತ್ತವರನ್ನು 
ಎತ್ತೊಯ್ಯುತ್ತಿರುವುದು ಹಾಗೂ ಹಂದಿ ಬೇಟಿಯ ಉಬ್ಬುಪಿಲ್ಲಗಳ ಅಲಂಕರಣದಿಂದ ಕೂಡಿದೆ. 
ನಂತರ ಮುಂಚಾಚಜಿರುವ ಕಪೋತವಿದ್ದು ಇದು ನಾಸಿಗಳ ಅಲಂಕರಣವನ್ನು ಹೊಂದಿದೆ. ಈ 
ತ್ತಿ ಮತ್ತು ಪ್ರಸ್ತರದಲ್ಪ್ಲನ ಉಬ್ಬುಶಿಲ್ಪ್ಲಗಳು ಸುಂದರವಾಗಿದ್ದರೂ ಪುನರ್‌ ನಿರ್ಮಾಣದ 
ಸಮಯದಲ್ಲ ಅವುಗಳನ್ನು ಉಜ್ಜಿರುವುದರಿಂದ ಅವುಗಳು ಅಸ್ಪಷ್ಟವಾಗಿ ಗೋಚರಿಸುತ್ತವೆ. 


(ಚಿ.ಸಂ೦.3ರ) 


ಪ್ರಾಸಾದ: ಗರ್ಭಗುಡಿಯ ಮೇಲೆ ಪ್ರಸಾದ ಭಾಗವಿದ್ದು ಇದು ಇತ್ತೀಚೆಗೆ ಗಾರೆ ಮತ್ತು 
ನಿಮೆಂಬ್‌ನಿಂದ ನಿರ್ಮಿಸಲಾಗಿದೆ. ಇದನ್ನು ಪರ್ವತ ಪ್ರಸಾದ ರೀತಿಯಲ್ಲ ನಿರ್ಮಿಸಲಾಗಿದ್ದು 
ಇದರಲ್ಲ ರ್ರೀವ, ಶಿಖರ, ಸ್ತೂಪಿಯನ್ನು ಕಾಣಬಹುದಾಗಿದೆ. ಹಾಗೆಯೇ ಅಂತರಾಳ ಮತ್ತು 


127 


ನವರಂಗದ ಮೇಲೆ ಇಟ್ಟಗೆ ಮತ್ತು ಸಿಮೆಂಬ್‌ನಿಂದ ದಿಂಡಿಗೋಡೆಯನ್ನು ನಿರ್ಮಿಸಲಾಗಿದೆ. ಈ 
ದೇವಾಲಯದ ಎಡಭಾಗದಲ್ಲ ಕಾಂಪೌಂಡ್‌ ಗೋಡೆಗೆ ಹೊಂದಿಕೊಂಡಂತೆ 5 ಬಡಿ ಶಿಲ್ಪ್ಲಗಳವೆ. 
ಇವು ಗಣಪತಿ, ಬಸವ, ವಿಷ್ಣು. ನಂದಿ. ನಾಗದೇವತೆಯರ ಶಿಲ್ಪಗಳಾಗಿವೆ. ಬಹುಶಃ ಈ 
ದೇವಾಲಯದ ಜೀರ್ಣೋದ್ದಾರ ಸಮಯದಲ್ಲ ಇಲ್ಲ ಹೊಸದಾಗಿ ತಂದಿಟ್ಣರಬಹುದಾಗಿದೆ. ಈ 
ದೇವಾಲಯ ಸುಸ್ಲಿತಿಯಲ್ಲದ್ದು ವಾಸ್ತುಕಿಲ್ಲ ಮತ್ತು ತಮಿಳು ಶಾಸನಗಳ ದೃಷ್ಟಿಬುಂದ 
ಮಹತ್ವದ್ದಾಗಿದೆ. ಆದರೆ ಜೀರ್ಣೋದ್ದಾರ ಸಮಯದಲ್ಲ ಇವುಗಳ ಬದ್ಗೆ ನಿರ್ಲಕ್ಷಿಸಿದಂತೆ 
ಕಂಡುಬಂದು ಇದರಿಂದ ಶಾಸನಗಳ ಅಕ್ಷರಗಳು ಮತ್ತು ಉಬ್ಬುಪಿಲ್ಲಗಳು ಸವೆತಕ್ಷೆ 
ಒಳಪಲ್ಪರುವುದನ್ನು ನಾವು ಗಮನಿಸಬಹುದಾಗಿದೆ. 


ಸಿದ್ದರಾಮೇಶ್ವರ ದೇವಾಲಯ-ವಿರೂಪಾಪುರ 
ಈ ಗ್ರಾಮವು ಮಾಗಡಿ ತಾಲ್ಲೂಕು ಕೇಂದ್ರದಿಂದ 18 ಕಿ.ಮೀ. ದೂರವಿದೆ. ಈ ಗ್ರಾಮದ 

ಪೂರ್ವದಲ್ಲಿ ಬೆಟ್ಟವಿದ್ದು. ಇದನ್ನು ರಾಮದೇವರ ಬೆಟ್ಟವೆಂದು ಕರೆಯಲಾಗುತ್ತದೆ. ಈ ಬೆಟ್ಟದಲ್ಲ 

ಸಿದ್ದರಾಮೇಶ್ವರ ದೇವಾಲಯ ಮತ್ತು ಅದಕ್ಕೆ ಹೊಂದಿಕೊಂಡ ಮುಖಮಂಟಪ, ಹಾಗೂ 

ಬಂಡೆಯ ಮೇಲಅನ ವೀರಭದ್ರ ಶಿಲ್ಪಗಳು ಹಾಗೂ ಶಾಸನಗಳು ನಮಗೆ ದೊರೆಯುತ್ತವೆ. 

ಶೇ ದೇವಾಲಯ ಹೋೊಯ್ದಳರ ಕಾಲದಲ್ಲ ನಿರ್ಮಾಣವಾಗಿ ನಂತರ ಕಾಲಫಘಟ್ಟಗಳಲ್ಲ 


[ae] 


ವಿಸ್ತರಿಸಲಾಗಿದೆ. ಈ ದೇವಾಲಯಕ್ಷೆ ಸಂಬಂಧಿಸಿದಂತೆ ರಾಮದೇವರ ಬೆಟ್ಟದ ಮೇಲಅನ ಚಕ್ರಕ್ಕೆ 


[oa 


ಹೋಗುವ ದಾರಿಯಲ್ಲನ ಬಲಗಡೆ ಗುಂಡಿನ ಮೇಲಅನ ಶಾಸನವು ಅಸ್ಪಷ್ಟವಾಗಿದ್ದು ಇದು 
ವೀರಬಲ್ಲಾಳನ ಹೆಸರನ್ನು ಉಲ್ಲೇಖಸಿ ಆತನ ಜಬರುದಾವಳಗಳನ್ನು ವಿವರಿಸಿದೆ.”” ಹಾಗೂ ಅದೇ 
ದಾರಿಯಲ್ಲ ಎಡಗಡೆ ಗುಂಡಿನ ಮೇಅನ ಶಾಸನವು ಸಹ ಬಲ್ಲಾಳನ ಕಾಲದಾಗಿದ್ದು ವೀರೇಶ್ವರ 
ದೇವರಪುರ ಗುರುಚಿತ್ತ ದೇವರಿಗೆ ಎಂದು ಉಲ್ಲೇಖಸಿದೆ. ಹಾಗೂ ದೇವಾಲಯದ ಉತ್ತರ ಕಡೆಗೆ 
ಹೊರಭತಿಯಲ್ಲ ರಾಮನಾಥ ದೇವರಿಗೆ ನೀಡಿದ ಭೂದಾನದ ಉಲ್ಲೇಬವಿದೆ."” ಈ 
ದೇವಾಲಯವು ಬೆಟ್ಟದ ಮೇಲೆ ಪೂರ್ವಾಭಿಮುಖವಾಗಿ ಕಣಪಿಲೆುಂದ ನಿರ್ಮಾಣವಾಗಿದ್ದು. 
ಇದು ಗರ್ಭಗೃಹ. ಸುಕನಾಸಿ. ನವರಂಗ ಮತ್ತು ಮುಖಮಂಟಪ ಸುತ್ತಲೂ ಪ್ರಾಕಾರ ಗೋಡೆ 
ಹಾಗೂ ಪೂವಕಕ್ಕೆ ಮಹಾದ್ದಾರ ಹೊಂದಿದೆ (ಚಿ.ಸಂ.36). ಹಾಗೂ ದೇವಾಲಯದ ಪ್ರವೇಶ 
ದ್ವಾರವು ದಕ್ಷಿಣಾಭಿಮುಖವಾಗಿದ್ದು ನವರಂಗಕ್ಕೆ ಹೊಂದಿಕೊಂಡಿದೆ. ಹೊರಗಿನ ತೆರೆದ 
ಮುಖಮಂಟಪವು ವಿಜಯನಗರ ಕಾಲದಲ್ಲ ರಚಿತವಾಗಿದೆ ಎಂಬುದು ಅದರ ಲಕ್ಷಣಗಳ೦ದ 
ತಿಆಯಬಹುದಾಗಿದೆ. 


128 


ಗರ್ಭಗೃಹ: ಗರ್ಭಗೃಹದ ಒಳಭತ್ತಿಯನ್ನು ವೆಟ್ರಫೈಡ್‌ ಟೈಲ್ಡ್‌ಗಳ೦ದ ಬಳಸಿ ಫ್ಲಾಸ್ತರಿಂಗ್‌ 
ಮಾಡಲಾಗಿದೆ. ಮಧ್ಯಭಾಗದಲ್ಲ ಉಧ್ಭವ ಅಂಗವಿದ್ದು ಯಾವುದೇ ನಿರ್ದಿಷ್ಟ ಆಕಾರವಿರುವುದಿಲ್ಲ. 
ಬಹುಶಃ ನೈಸರ್ಗಿಕವಾಗಿರುವ ಹುಟ್ಟುಬಂಡೆಯ ಮದ್ಯದಲ್ಲ ಒರಟಾದ ಕಪ್ಪುಬಣ್ಣದ ಅಂಗದ 
ರೀತಿಯ ಆಕಾರವಿರುವಂತೆ ಕಾಣುತ್ತದೆ. ಅಲ್ಲದೆ ಆ ಹುಟ್ಟುಬಂಡೆಯಲ್ಲನ ಅಂಗದ ಸುತ್ತಲೂ 
ಅಭಿಷೇಕದ ನೀರು ನಿಲ್ಲುವಂತೆ ಮಾಡಲು ಸುತ್ತಲೂ ಉಬ್ಬು ಪಟ್ಟಿಯನ್ನು ಸಹ ಮಾಡಲಾಗಿದೆ 
(ಚಿ.ಸಂ೦.37). ಇದರ ಸುತ್ತಲೂ ಹೊಸ ಮಾರ್ಬಲ್‌ ಗ್ರಾನ್ಯಬ್‌ಗಳಂದ ನೆಲಹಾಸನ್ನು 
ಹಾಕಲಾಗಿದೆ. ಗರ್ಭಗುಡಿಯ ಒಳಛಾವಣಿಯಲ್ಲ ದ್ವಿತಲ ನಾಭಭ್ಯಂದ ವಿತಾನವಿದ್ದು ಅದರ 
(ಚಿ.ಸಂ೦.38) ಮಧ್ಯದ ಮುಚ್ಚಿದ ಫಲಕದಲ್ಲ ಅರಳದ ಪದ್ಯದ ಹಾಗೂ ಅದರ ನಾಲ್ದು ಮೂಲೆ 
ಪಟ್ಲಗಳಲ್ಲ ಸಿಂಹದ ಮುಖದ ಜೊತೆಗೆ ಹೂಬಳ್ಳಗಳ ಅಲಂಕರಣದ ರಚನೆಯುದೆ. ಗರ್ಭಗುಡಿಯ 
ಲಲಾಟದಲ್ಲ ಗಜಲಕ್ಷೀಯ ಉಬ್ಬು ಶಿಲ್ಪವಿದ್ದು ಅದರ ಅಕ್ಕಪಕ್ಕದಲ್ಲ ವಾದ್ಯ ನುಡಿಸುತ್ತಿರುವ 
ಹಾಗೂ ನೃತ್ಯಗಾತಿೀಯರ ಶಿಲ್ಪಗಳವೆ. ಇದರ ದ್ಹಾರಪಾರ್ಶ್ರಗಳಲ್ಲ ಸರಳತೆಯಿಂದ ಕೂಡಿದ 
ಪಟ್ಟಕೆಯಬುದ್ದು ಇದಕ್ಕೆ ಹೊಂದಿರುವಂತೆ ಸ್ತಂಭಗಳ ರಚನೆಯುದೆ. ಈ ಸ್ತಂಭಗಳ ಕೆಳಗೆ 
ಕುಂಭಗಳನ್ನು ಹೊಂದಿದ್ದು. ಇದು ಕುಂಭ ಶಾಖೆಯ ಲಕ್ಷಣಗಳಾಗಿವೆ. ಶೇ ಕುಂಭವು ಕೆಳಗೆ 
ಪೀಠ ಕುಂಭ, ದಂಡ, ತಡಿ, ಮಂಡಿ ಮತ್ತು ಫಲಕ ಅಧಾರಪೋತಿಕಾವಿದೆ. 


ಸುಕನಾಸಿ:- ಸುಕನಾಸಿಯಲ್ಲ ಅಂಗಕ್ಕೆ ಅಭಿಮುಖವಾಗಿ 2 ಅಡಿ ಎತ್ತರವಾದ ಮತ್ತು 3 ಅಡಿ 
ಉದ್ದದ ಸೌಮ್ಯವಾಗಿ ತಲೆ ತಧ್ಗಿಸಿ ನಿಂತಿರುವ ನಂದಿಯುದ್ದು ಇದರ ಕೊರಕಲ್ಪ್ಲ ಎರಡು 
ಘಂಬಾಸರ. ಹಣೆಪಲ್ಟ ಮತ್ತು ಫಲಕಗಳ ಅಲಂಕರಣದಿಂಧ ಕುಳತಿರುವುದನ್ನು ಕಾಣಬಹುದು. 
ಇದು ಪ್ರಾಚೀನ ನಂದಿಯಾಗಿದ್ದು ಇದರ ಪಕ್ಷದಲ್ಲ ಮತ್ತೊಂದು ಹೊಸದಾದ ನಂದಿಯ 
ವಿಗ್ರಹವಿದೆ. ಹಾಗೂ ಸುಕನಾಸಿಯ ಬಲಭಾಗದಲ್ಲ ಎತ್ತರವಾದ ಸಿಮೆಂಟ್‌ ಕಟ್ಟಡದ ಪೀಠದ 
ಮೇಲೆ ಗಣಪತಿಯ ಶಿಲ್ಪವಿದ್ದು ಇದು ಸಹ ಇತ್ತೀಚಿಗೆ ತಂದಿಡಲಾಗಿದೆ. ಅಲ್ಲದೆ ಸುಕನಾಸಿಯ 
ಮೂಲೆಗಳ್ಲ ಅಲಂಕರಿಕವಾದಂತಹ ಅರೆಗಂಭಗಳದ್ದು ಇವುಗಳಗೆ ಸುಣ್ಣದ ಲೇಪನ 
ಮಾಡಿರುವುದರಿಂದ ಅದರ ಅಲಂಕಾರದ ವರ್ಣನೆ ಕಷ್ಟವಾಗುತ್ತವೆ. ಇದರ ದ್ವಾರಬಂಧದ 
ಲಲಾಟದಲ್ಲಿ ಗಜಲಕ್ಷೀಯ ಕೆತ್ತನೆಯದ್ದು. ದ್ವಾರಶಾಖೆಯಲ್ಲ ಸ್ವಂಭಶಾಖೆಗಳವೆ. ಇದರ ಮುಂದೆ 
4 ಅಡಿಯ ಶೈವದ್ದಾರ ಪಾಲಕರ ಶಿಲ್ಪಗಳನ್ನು ಇಟ್ಟಿರುವುದರಿಂದ ಇದು ಮರೆಮಾಚಿದೆ. ಬಹುಶಃ 
ತದ ನಂತರ ಕಾಲದಲ್ಲ ಇವುಗಳನ್ನು ತಂದಿಟ್ಟರಬಹುದೆಂದು ತೋರುತ್ತದೆ. 


129 


ನವರಂಗ: ನವರಂಗವು ನಾಲ್ದು ಸ್ವಂಭಗಳಂದ ಕೂಡಿದ ೨ ಅಂಕಣಗಳನ್ನು ಹೊಂದಿದೆ 
(ಚಿ.ಸ೦.3೨9). ಈ ಸ್ಪಂಭಗಳು ಸೌಮ್ಯಕಾಂತ ಸ್ತಂಭಗಳ ಲಕ್ಷಣವಿದ್ದು ಇದರ ಮಧ್ಯದ 
ಅಂಕಣದ ಒಳಛಾವಣಿಯಲ್ಲ ನಾಭಭಚ್ಯಂದ ವಿತಾನವಿದ್ದು ದ್ವಿತಲ ವಿನ್ಯಾಸದಲ್ಲಿದೆ. ಇದರ 
ಮೊದಲ ತಲದ ನಾಲ್ಲು ಮೂಲೆಗಳಲ್ಲ ಅರಆದ ಪದ್ಧದಳ ಕೆತ್ತನೆಯಬುದೆ. ನಂತರದ ಎರಡನೇ 
ತಲದಲ್ಲ ಕುಅತಿರುವ ನಂದಿ. ಅರಳದ ಪದ್ಯದಳ. ಎಲೆಗಳ ಆಕಾರದ ಉಬ್ಬುಕಿಲ್ಪಗಳವೆ. ನಂತರ 
ಮುಚ್ಚಿದ ಫಲಕದಲ್ಲ ಅರಳದ ವೃತ್ತಾಕಾರದ ಪದ್ಯದಳಗಳು ಹಾಗೂ ಕೀರ್ತಿಮುಖ/ಸಿಂಹ ಮುಖ 
ಅದರ ಜೊತೆಯಲ್ಲ ಹೂಲತೆಗಳ ಅಲಂ೦ಕರಣವನ್ನು ಮಾಡಲಾಗಿದೆ. ನವರಂಗದ ಬಲಭಾಗದಲ್ಲಿ 
ಒಂದೂವರೆ ಅಡಿಯ ಎಡಮುರಿ ಗಣಪತಿ, ೭2 ಅಡಿಯ ಸೂರ್ಯ ಶಿಲ್ಪ ಹಾಗೂ ಪ್ರಾಚೀನವಾದ 
ಕುಳತಿರುವ ೭ ನಂದಿಗಳ ಶಿಲ್ಪ್ಲಗಳದ್ದು. ಇದರ ಜೊತೆ ದೃಷ್ಟಿಬಸವ ಎಂದು ಕರೆಯುವ ಅಸ್ಪಷ್ಟ 
ಆಕಾರವಿರುವ ಬಸವ ಶಿಲ್ಪವಿದೆ. ಹಾಗೂ ಎಡಭಾಗದಲ್ಲ ಶೈವ ದ್ಹಾರಪಾಲಕರ ಕೆಳಗಡೆಯ 
ಪೀಠದಂತಿರುವ ಫಲಕದಲ್ಪ ಶಿವಭಕ್ತ ದಂಪತಿಗಳ ಉಬ್ಬುಪಿಲ್ಪವಿದೆ. ಅಲ್ಲದೇ ಗಣೇಶ ಸೂರ್ಯ, 
ಸಪ್ತಮಾತೃಕೆಯರ ಸಾಅನ ಶಿಲ್ಪಗಳನ್ನು ಕಾಣಬಹುದು ಹಾಗೂ ತ್ತಿಯಲ್ಲ ಅಲಂಕಾರಿಕವಾದ 
ಅರೆಸ್ತಂಭಗಳದ್ದು ಇವು ಹೊಯ್ದಳರ ಕಾಲದಲ್ಲನ ಕಂಬಗಳ ಲಕ್ಷಣಗಳನ್ನು ಹೋಲುತ್ತವೆ. 
ನವರಂಗದ ಮುಖ್ಯದ್ವಾರ ದಕ್ಷಿಣಕ್ಕೆ ಕಂಡುಬರುತ್ತದೆ. ಪೂರ್ವದಿಕ್ಕಿನ ಭತ್ತಿಯಲ್ಲ ಬೆಳಕಿಗಾಗಿ 
ಒಂದು ಸಣ್ಣ ಕಿಂಡಿಯನ್ನು ಮಾಡಿರುವುದನ್ನು ಸಹ ಕಾಣಬಹುದು. ಈ ದಕ್ಷಿಣ ದಿಕ್ಕನ ದ್ವಾರವು 
ಸರಳತೆಯುಂದ ಕೂಡಿರುವುದು. 


ಮುಖಮಂಟಪ: ಪೂರ್ವಕ್ಷೆ ಮತ್ತು ದಕ್ಷಿಣದ ಅತ್ತಿಗೆ ಹೊಂದಿಕೊಂಡಂತೆ ಎತ್ತರವಾದ ಜಗತಿಯ 
ಮೇಲೆ ತೆರೆದ ಮುಖಮಂಟಪವಿದೆ. ಇದು ದಕ್ಷಿಣ ಮತ್ತು ಪೂರ್ವಕ್ಕೆ ಎಲ್‌ ಆಕಾರದಲ್ಲಿದ್ದು. ಈ 
ಮಂಟಪವು 12 ಚಿತ್ರಖಬಂಡ ಸ್ವಂಭಗಳಂದ ಕೂಡಿದೆ. ವಿಜಯನಗರ ಕಾಲದ ಲಕ್ಷಣವನ್ನು 
ಹೊಂದಿದೆ. ದಕ್ಷಿಣ ದಿಕ್ಕನ 6 ಚಿತ್ರಖಂಡ ಸ್ತಂಭಗಳಲ್ಲ ಪುಷ್ಟ ಪೋತಿಕಾವನ್ನು. ಪೂರ್ವ ದಿಕ್ಕಿನ 
ಸ್ವಂಭಗಕಲ್ಲ ಆಧಾರ ಪೋತಿಕಾ ಹೊಂದಿದೆ. ಈ ಸ್ವ್ತಂಭಗಳು ಚತುರ್ರಸ., ಅಷ್ಟಾಶ್ರ. ಚತುರ್ರಸ, 
ಅಷ್ಟಾಶ್ರ. ಚತುರ್ರಸ ಆಧಾರ ಅಥವಾ ಪುಷ್ಟ ಪೋತಿಕಾ ಭಾಗಗಳವೆ. ಸ್ವ್ತಂಭದ ಪಟ್ಟಿಕೆ 
ಅಲಂಕಾರಿಕವಾಗಿದ್ದು. ಇವುಗಳಕಲ್ಲ ಪೂರದಿಕ್ತಿನಿಂದ ದಕ್ಷಿಣಕ್ಕೆ ಹೋದಂತಾ ಸ್ಪಂಭಗಕಲ್ಲ 
ನವಿಲು. ನಂದಿ. ಅಗ್ಗಿಕುಂಡ, ಯತಿ. ಕುಳತಿರುವ ಮಹಿಳೆ. ಉಗ್ರನರಸಿಂಹ, ಹಂದಿ. 
ಕುಆತಿರುವಸಿಂಹ. ಅಂಗ, ಕುಂಭ. ಅರಳದ ಪದ್ಧ. ಧ್ಯಾನಾಸಕ್ತ ಯಷಿ. ವೃತ್ತ. 


ಅಪಸ್ಥ್ಕಾರಮೂರ್ತಿ, ಕೈಮುಗಿದು ನಿಂತಿರುವ ಭಕ್ತ, ಅನೆ. ಮತ್ತಿತರ ಅಸ್ಪಷ್ಟವಾದ 


130 


ಉಬ್ಬುಪಿಲ್ಲಗಳವೆ. ಅಲ್ಲದೇ ಪೂರ್ವ ಮತ್ತು ದಕ್ಷಿಣ ದಿಕ್ಕಿನಲ್ಪ್ಲ ಹಸ್ತಿ ಹಸ್ತ ಸೋಪಾನಗಳನ್ನು 


ಕಾಣಬಹುದು. (ಜಿ.ಸ೦.4೦) 


ಗರ್ಭಗುಡಿ ಮತ್ತು ಸುಖವಾಸಿ ಸಮನಾಂತರವಾಗಿ ಪೂರ್ವ ದಿಕ್ಷಗೆ ಮುಖಮಾಡಿದಂತೆ 
ಮುಖಮಂಟಪದಲ್ಲ ಎರಡು ಗುಡಿಗಳದ್ದು, ಒಂದರಲ್ಲ ನಾಗರಕಲ್ಲುಗಳ ಶಿಲ್ಪ್ಲಗಕು ಮತ್ತು 
ಮಧ್ಯದಲ್ಲ ಶಿವಅಂಗವನ್ನು ಕಾಣಬಹುದು. 


ಅಧಿಷ್ಲಾನ: ಈೇ ದೇವಾಲಯದ ಅಧಿಷ್ಠಾನವನ್ನು ಎತ್ತರವಾದ ಪೀಠದ ಮೇಲೆ ನಿರ್ಮಾಣ 
ಮಾಡಲಾಗಿದೆ. ಯಾಕಂದರೇ ಬಂಡೆಯ ಮೇಲೆ ಸಮನಾಂತರ ಕಾಪಾಡಲು ಮೂದಲು ಪೀಠ 
ರಚಿಸಲಾಗಿದೆ. ನಂತರ ಅಧಿಷ್ಠಾನವನ್ನು ಹೋೊಯ್ದಳರಲ್ಲ ಕಾಣಬರುವಂತಹ ಪ್ರತಿಬಂಧ ಅದಿಷ್ಠಾನ 
ಮಾದರಿಯಾಗಿದೆ. ಇದರಲ್ಲ ಉಪಾನ, ಜಗತಿ, ಕುಮುದ ಇದರಲ್ಲ ವ್ಯಾಕಮುಖವಿದೆ. ನಂತರ 
ಗಳ, ಪ್ರತಿ, ಪ್ರತಿಯ ಮೇಲೆ ವ್ಯಾಕಮುಖ ಲಕ್ಷಣವಿದ್ದು, ಈ ಭಾಗಗಳು ಹಿಂದೆ ಮತ್ತು ಸ್ನಲ್ಲ 
ಮುಂದೆ ಸರಿತವಾಗಿರುವುದು ಕಂಡು ಬಂದಿದೆ. ಆದರೆ ನವರಂಗ ಭಾಗದಲ್ಪ್ಲನ ಅಧಿಷ್ಠಾನದಲ್ಲಿ 
ಉಪಾನ, ಜಗತಿ, ತ್ರಿಪಟ್ಟಕುಮುದಗಳ ಮತ್ತು ಪ್ರತಿಯ ಭಾಗಗಳರುವುದನ್ನು ಕಾಣಬಹುದು. 
ಅಧಿಷ್ಠಾನ ಭಾಗಗಳಲ್ಪ ವುತಿ ಎಂಬ ಶೀ್ರಿಯ ಹೆಸರನ್ನು ಕೆತ್ತಲಾಗಿದೆ. 


ಜತ್ತಿಯ ಫಲಕದ ರೀತಿಯಲ್ಪ್ಲದೆ ಹಾಗೂ ಉತ್ತರದ ಹೊರಛಿತ್ತಿಯಲ್ಲ ಬಲ್ಲಾಳನ ಕಾಲದ 
ಶಾಸನವಿದೆ. ಅಲ್ಲದೇ ಪಕ್ಕದಲ್ಲ ಜೈನ ಯತಿಗಳ ಸಲ್ಲೇಖನ ವ್ರತದಲ್ಲ ಕೈಗೊಳ್ಳುವಂತಹ 
ಸಮಯದಲ್ಲನ ದಿನಗಕ ಗುರುತು ಹಾಕುವಂತಹ ಗೀಟುಗಳ ಲಕ್ಷಣಗಳರುವುದನ್ನು 
ಕಾಣಬಹುದು. ಬಹುಶಃ ದೇವಾಲಯದ ನಿರ್ಮಾಣದ ಕೆಲಸದ ದಿನಗಳ 
ಲೆಕ್ಲಾಚಾರವಾಗಿರಬಹುದು. 


ಪ್ರಾಸಾದ: ಪ್ರಾಸಾದ ಭಾಗಕ್ಕೆ ಹೊಂದಿಕೊಂಡಂತೆ ಅದರಿಂದ ಮುಂಚಾಚಿದ ಸುಕನಾಸಿಯನ್ನು 
ಹೊಂದಿದೆ. ಇದರಲ್ಲ ಯಾವುದೇ ದೇವತೆಯ ಶಿಲ್ಪವಿಲ್ಲದೆ ಸರಳವಾಗಿದೆ. ಶಿಖರವು ಕದಂಬ 
ಫಾಂಸನ ಮಾದರಿಯಲ್ಪದೆ (ಜಿ.ಸಂ೦.41). ಅದರ ಮೇಲ್ಭಾಗದಲ್ಲ ಕಲ್ಪನ ಸ್ಥೂಫಿಯುದ್ದು ಅದನ್ನು 
ಇತ್ತೀಚೆಗೆ ಕಳ್ಳರು ನಿಧಿಗಾಗಿ ಕೆಳಕ್ಕೆ ಕೆಡವಿದ್ದಾರೆ. ಈ ಕಲ್ಪನ ಸ್ತೂಫಿಗಳನ್ನು ನಿರ್ಮಾಣದಲ್ಲಿ 
ಹೋೊಯ್ದಳರು ನಿಷ್ಣಾತರಾಗಿದ್ದರೆ೦ಂದು ವಿದ್ವಾಂಸರ ಅಭಿಪ್ರಾಯವಾಗಿದೆ. 


131 


ನವರಂಗದ ಮತ್ತು ಮುಖಮಂಟಪದ ಮೇಲ್ಲಾವಣಿ ಸುತ್ತಲೂ ಗಾರೆ ಇಟ್ಟಗೆಯಬುಂದ 
ಇತೀಚೆಗೆ ದಿಂಡಿಗೋಡೆಯನ್ನು ನಿರ್ಮಿಸಿದ್ದು ಹಾಗೂ ನಾಲ್ದು ದಿಕ್ಲುಗಕಲ್ಲ ಜೋಡಿದೇಹದ ಏಕ 
ತಲೆಯುರುವ ಕುಅತಿರುವ ನಂದಿ ಶಿಲ್ಪಗಳವೆ. 


ಈ ದೇವಾಲಯದ ಸುತ್ತಲೂ ಪ್ರಾಕಾರ ಗೋಡೆಯುದೆ. ಹಾಗೂ ಪೂರ್ವದ ಕಡೆಯಲ 
ಮಹಾದ್ದಾರವಿದೆ. ಇದರ  ಮೇಲನ ಗೋಪುರವನ್ನು ಇತ್ತೀಚೆಗೆ ಪುನರ್‌ ನಿರ್ಮಾಣ 
ಮಾಡಲಾಗಿದೆ. ಮಹಾದ್ವಾರದ ಎಡ ಮತ್ತು ಬಲ ಭಾಗದ ಜಗತಿಯ ಸ್ಪಂಭಗಳು 
ಚಿತ್ರಖಂಡದ್ದಾಗಿದ್ದು. ಪಟ್ಟಕೆಯಲ್ಲ ಉಬ್ಬು ಶಿಲ್ಪ್ಲಗಳ೦ದ ಕೂಡಿದೆ. ಈ ಸ್ತ್ರಂಭಗಳಲ್ಲ ಅಂಗ, ಶಂ. 
ಸೂರ್ಯ, ಅರಳದ ಪದ್ಯ. ಷಿ. ಬೇಟಿಗಾರ, ಭಕ್ತರ ಶಿಲ್ಲಗಳವೆ. ಅಲ್ಲದೇ ಈ ಸ್ಪ್ತಂಭ ಮೇಲೆ 
ಅರೆಬರೆ ರಚನೆಯಾದ ಪುಷ್ಟಹೋತಿಕಾವನ್ನು ಹೊಂದಿದೆ. ಹಾಗೂ ಈ ಬೆಟ್ಟದ ಕೆಕಭಾಗದಲ್ಲ 
ಬಂಡೆಯ ಮೇಲೆ ವೀರಭದ್ರನ ಉಬ್ಬುಪಿಲ್ಲವನ್ನು ಸಹ ಕಾಣಬಹುದಾಗಿದೆ. ಹಾಗೂ ಬೆಟ್ಟದ 
ಮೇಲ್ಕಾಗದಲ್ಲ ಪ್ರಾಚೀನ ಕಾವಲು ಗೋಪುರಗಳನ್ನು ಸಹ ಹೊಂದಿದೆ. 


ಶೇ ದೇವಾಲಯ ಇಂದೂ ಸು್ಳಿತಿಯಲ್ಲದ್ದು ಹೊಯ್ದಳರ ಕಾಲದಲ್ಲ ನಿರ್ಮಾಣವಾಗಿ 
ವಿಜಯನಗರದ ಕಾಲದಲ್ಲ ಹಪೋಷಿಸಲ್ಪಟ್ಟ ಪ್ರಾಚೀನ ದೇವಾಲಯವಾಗಿದೆ. ಹಾಗೂ ಒಳಗಿನ 
ಮೂರ್ತಿಶಿಲ್ಲಗಳು ಗಂಗರ ಕಾಲದಲ್ಲ ನಿರ್ಮಾಣವಾದಂತಹುಗಳಾಗಿದ್ದು ಸಂಪೂರ್ಣ ಹಾಳಾದ 
ದೇವಾಲಯವನ್ನು ಹೊಯ್ದಕರು ಪೂರ್ಣಪ್ರಮಾಣದಲ್ಲ ನಿರ್ಮಿಸಿದ್ದಾರೆ. ಆದ್ದರಿಂದ ಗಂಗರ 
ಕಾಲದ ದೇವಾಲಯದ ಭಾಗ ದೊರೆಯದೆ ಕೇವಲ ಮೂರ್ತಿಶಿಲ್ಪ್ಲಗಳನ್ನು ಕಾಣಬಹುದು. 
ರಾಮನಗರ ಜಲ್ಲೆಯಲ್ಲ ರೇಖಾನಗರ ಶೈಅಯಲ್ಲ ನಿರ್ಮಾಣವಾದಂತಹ ಏಕೈಕ 


ದೇವಾಲಯವೆಂದು ಗುರುತಿಸಬಹುದಾಗಿದೆ. 
ಶಿವನಂಕಾರೇಶ್ವರ ದೇವಾಲಯ-ಮಡಿವಾಳ 


ಈ ದೇವಾಲಯ ಕನಕಪುರದ ಸಂಗಮದಿಂದ 6 ಕಿ.ಮೀ. ಅರಣ್ಯದಲ್ಲರುವ ಮಡಿವಾಳ 
ಎಂಬ ದೊಡ್ಡಿಯ ಹತ್ತಿರದ ಕಾವೇರಿ ನದಿಯ ಸುತ್ತುವರೆದು ಎತ್ತರವಾದ ದಿಬ್ಬದ ಮೇಲೆ 
ಪೂರ್ವಾಭಮುಖವಾಗಿ ಕಣಪಿಲೆಬಂದ ನಿರ್ಮಿೀತವಾಗಿರುವುದು. ಇದಕ್ಕೆ ಸಂಬಂಧಿಸಿದಂತೆ 
ಯಾವುದೇ ಶಾಸನಾಧಾರಗಳು ದೊರೆಯದಿದ್ದರೂ ಇದರ ಕಲೆ ಮತ್ತು ವಾಸ್ತುಲಕ್ಷಣಗಳ 
ಆಧಾರದ ಮೇಲೆ ಜೋಳರು, ಹೊಯ್ದಕರು ಮತ್ತು ವಿಜಯನಗರ ಅರಸರ 
ಪ್ರಭಾವವಿದೆಯೆಂದು ವಿದ್ವಾಂಸರ ಅಭಿಪ್ರಾಯವಾಗಿದೆ. ಈ ದೇವಾಲಯ ಚೋಳರ ಕಾಲದಲ್ಲ 
ನಿರ್ಮಾಣವಾದ ವೀರಭದ್ರ ದೇವಾಲಯ, ಗರ್ಭಗೃಹ ಮತ್ತು ಸುಕನಾಸಿ ಅದರ ಸಾಲಅನಲ್ಲ 


132 


ಸ್ಥಾಲಗಿತ್ತಮನ ಗರ್ಭಗೃಹ ಹಾಗೂ ವಿಜಯನಗರ ಕಾಲದಲ್ಲಿ ನಿರ್ಮಾಣವಾದ 
ಶಿವನಂಕಾರೇಶ್ವರ ದೇವಾಲಯ ಗರ್ಭಗೃಹ ಒಳಗೊಂಡಂತೆ ವಿಸ್ತಾರವಾದ ತೆರೆದ 


ಮುಖಮಂಟಪವಿದ್ದು ಅದಕ್ಕೆ ಇತ್ತೀಚಿನ ದಿನಗಳಲ್ಲ ಭತ್ತಿಯನ್ನು ನಿರ್ಮಿಸಲಾಗಿದೆ.*' (ಚಿ.ಸಂ೦.4೨) 


ಈ ದೇವಾಲಯದೊಳಗಿನ ಎಡಭಾಗದಲ್ಲ ಮೂಲತಃ ಚೋಳರ ಕಾಲದಲ್ಲ 
ನಿರ್ಮಾಣವಾದ ವೀರಭದ್ರ ದೇವಾಲಯದ ಗರ್ಭ್ಥಗೃಹವಿದ್ದು ಇದರ ಹೊರವಿನ್ಯಾಸದ ಪ್ರಕಾರ 


14x12 ಅಡಿ ಅಗಲ ಮತ್ತು ಉದ್ದವನ್ನು ಹೊಂದಿದೆ. ಇದರಲ್ಲ ಮೂಲ ದೇವರಾದ ವೀರಭದನ 
ಸ್ಥಾನಿಕ ಭಂಗಿಯಲ್ಲರುವ 4 ಅಡಿ ಎತ್ತರದ ಶಿಲ್ಪವಿದೆ. ಚರ್ತುಭುಜಧಾರಿಯಾದ ವೀರಭದ್ರನು 
ಕತ್ತಿ, ಬಾಣ, ಜಲ್ಲು, ಗುರಾಣಿಯನ್ನು ಹಿಡಿದು ಸರ್ವಾಭರಣಗಳ ಅಲಂಕಾರವಿರುವುದಲ್ಲದೇ 
ಬಲಭಾಗದಲ್ಲ ದಕ್ಷಯಜ್ಞನ ಶಿಲ್ಪ ಹಾಗೂ ತ್ರಿಶೂಲವನ್ನು ಸಹ ಕಾಣಬಹುದು." ಇದರ ಹಿಂದೆ 
ಕಲ್ಪನ ಪ್ರಭಾವಳಲಯುರುವುದನ್ನು ಗುರುತಿಸಬಹುದು. ಈ ಮೂರ್ತಿಯು ಚೋಳ ಶಿಲ್ಪದ ಲಕ್ಷಣ 
ಹೊಂದಿವೆ. ಹಾಗೆಯೇ ಇದರ ಬಲಭಾಗದ 3 ಅಡಿ ಎತ್ತರದ ಭಛದಕಾಳ ಶಿಲ್ಪವನ್ನು 
ಕಾಣಬಹುದು. ಇದರಲ್ಲ ಒಳಛಾವಣಿಯಲ್ಲ ಎರಡು ಕಲ್ಪನ ಚಪ್ಪಡಿಯ ಸ್ತರದ ಮೇಲಅನ ಅರಳದ 
ಪದ್ಯದಳಗಳ ಕೆತ್ತನೆಯಿರುವ ಫಲಕವಿರುವ ನಾಭಚ್ಛಂದ ವಿತಾನವನ್ನು ಕಾಣಬಹುದು. 


ಇದರ ದ್ವಾರಬಂಧವು ಅಲಂಕೃತವಾಗಿದ್ದು ಅದರ ಲಲಾಟಗಳ ಮೇಲೆ ಚಿನ್ನದ 
ಲೇಪಿತವಾದ ತಗಡನ್ನು ಹೊದಿಸಲಾಗಿದೆ. ಬಹುಶಃ ಇದರ ಲಲಾಟಜಂಬದಲ್ಲ ಗಜಲಕ್ಷೀಯ 
ಉಬ್ಬುಪಿಲ್ಲವಿರಬಹುದು. ಶೇ ಶಾಖೆಗಳ ಲತೆಬಳ್ಳಗಳ ಅಲಂಕಾರವಿದ್ದು ಇದರ ಪಾರ್ಶ್ರಗಳಲ್ಲ 
ಸ್ತಂಭ ಶಾಖೆಯನ್ನು ಕಡೆಯಲಾಗಿದೆ. ಸ್ಪಂಭಶಾಖೆಯ ಪಕ್ಷದ ಭಾಗದಲ್ಲಿ ಶೈವ ಸ್ರೀ 
ದ್ವಾರಪಾಲಕರ ಉಬ್ಬುಪಿಲ್ಲಗಳು ಆಕರ್ಷಿತವಾಗಿವೆ. ದ್ವಿಶಪಾಖಾ ಮಾದರಿಯಲ್ಲರುವ ದ್ವಾರದ 
ಒಳಗಿನ ಶಾಖೆಯಲ್ಲ ವಲ್ಲಮಂಡಲವಿದೆ. ಬಾಹ್ಯಶಾಖೆಯಲ್ಲ ಸ್ತಂಭಶಾಖೆಯ ಅಲಂಕರಣವಿದೆ. 
ಅಲ್ಲದೇ ಹೊಸ್ತಿಅನ ಎಡ ಮತ್ತು ಬಲದಲ್ಲ ಆನೆಯ ಉಬ್ಬುಶಿಲ್ಪ್ಲಗಳವೆ. ನವರಂಗದಲ್ಲಿ 
ಸೌಮ್ಯಯುತವಾದ 1.5 ಅಡಿ ಉದ್ದ ಕುಳತಿರುವ ನಂದಿ ವಿಗ್ರಹವಿದೆ. ಇದು ಒಕಛಾವಣಿಯಲ್ಲ 
ಸರಳವಾದ ಪದ್ಯದಳದ ಫಲಕವನ್ನು ಕಾಣಬಹುದು. (ಜಿ.ಸಂ.43) ಇದರ ದ್ವಾರಬಂಧದಲ್ಲನ 
ಲಲಾಟದಲ್ಲ ಗಜಲಕ್ಷೀಯ ಉಬ್ಬುಕೆತ್ತನೆಯನ್ನು ಮಾಡಲಾಗಿದೆ. ಇದರಲ್ಲ ಅಂತರಶಾಖೆಯಲ್ಲ 
ಹೂಬಳ್ಳಿ ಅಲಂಕರಣದ ವಲ್ಲಮಂಡಲವಿದೆ ಹಾಗೂ ಬಾಹ್ಯಶಾಖೆಯಲ್ಲ ಸ್ತಂಭ ಶಾಖೆಯುದ್ದು 
ಇದನ್ನು ಸಹ ಮಾರ್ಬಲ್‌್‌ನಿಂದ ಮುಚ್ಚಲಾಗಿದೆ. 


133 


ವೀರಭದ್ರ ಗುಡಿಗೆ ಸಮನಾಗಿ ಹೊಂದಿಕೊಂಡಂತೆ ಬಲಭಾಗದ ಮಧ್ಯದ ಗುಡಿಯಲ್ಲ 
ಸ್ಹಾಲಗಿತ್ತಮ್ಮ ಎಂದು ಕರೆಯುವ 2.5 ಅಡಿ ಎತ್ತರ ಶಿಲ್ಪವಿದೆ. ಚತುರ್ಭುಜಧಾರಿಯಾದ ಈ 
ದೇವಿ ತ್ರಿಶೂಲ, ಕಪಾಲ, ಕತ್ತಿ, ಥಮರುಗವನ್ನು ಹಿಡಿದಿರುವಂತಹ ಭದ್ರಕಾಆಯಾಗಿದ್ದು ಎಡ 
ಮತ್ತು ಬಲದಲ್ಲ ಚಾಮರಧಾರಣಿಯರ ಉಬ್ಬುಪಿಲ್ಲ ಹಿಂದಿನ ಭಾಗದಲ್ಲ ಸಿಂಹಮುಖದ 
ಪ್ರಭಾವಳಿಯನ್ನು ಕಾಣಬಹುದು." ಅಲ್ಲದೇ ಈ ದೇವಿ ಶಿಲ್ಪದ ಎಡ ಬಲಭಾಗದಲ್ಲ ಎರಡು 
ಶಿವಅಂಗವು ಸಹ ಇದೆ. ಈ ಗುಡಿಯ ದ್ವಾರಬಂಧವು ಸರಳವಾಗಿದೆ. ಇದು ವೀರಭದ್ರನ 
ಗುಡಿಯ ಸುಕನಾಸಿಗೆ ಸಮವಾಗಿರುವ ಸ್ಥಾಲಗಿತ್ತಮ್ಮ ಎನ್ನುವ ಭದಕಾಆ ಗರ್ಭ್ಥಗೃಹವಾಗಿದೆ. 
(ಚಿ.ಸ೦.44) ಇದರ ಹಿಂದಿನ ಭಾಗವು ಪಶ್ಚಿಮಾಭಿಮುಖವಾಗಿ ದ್ವಾರವಿದ್ದು ರಥವನ್ನು ನಿಲ್ಪ್ಲಸುವ 
ಮಂಟಪದ ರೀತಿಯಲ್ಲ ಆಧುನಿಕವಾಗಿ ನಿರ್ಮಿಸಿದ್ದಾರೆ. ಈ ಸ್ಥಾಲಗಿತ್ತಮನ ಬಲಭಾಗಕ್ಕೆ 
ಶಿವನಂಕಾರೇಶ್ವರ ಗುಡಿಯುದ್ದು ಇದರಲ್ಲ ಶಿವಅಂಗವಿದೆ. ಎತ್ತರವಾದ ಪೀಠದ ಮೇಲೆ 
ಶಿವಅಂಗವಿದ್ದು ಇದಕ್ಕೆ ಕಂಚಿನ ಮುಖವಾಡವನ್ನು ಧರಿಸಿದ್ದು ಹಿಂಭಾಗದಲ್ಲ ಕಂಚಿನ ಪ್ರಭಾವಳ 
ಸಹ ಇದೆ(ಚಿ.ಸಂ.45). ಠೇ ಗುಡಿಯ ಒಳಛಾವಣಿಯೇಂ ಯಾವುದೇ ಅಲಂಕಾರಿಕ 
ವಿತಾನವಿಲ್ಲ. ಇದರ ದ್ವಾರಬಂಧಕ್ಕೆ ಚಿನ್ನಲೇಪಿತವಾದ ಕಂಚಿನ ಹೊದಿಕೆಯನ್ನು ಹಾಕಲಾಗಿದೆ. 
ಸುಕನಾಸಿ ಬಲಭಾಗದಲ್ಲ ಆಧುನಿಕವಾದ ಗಾರೆ ಪೀಠದ ಮೇಲೆ 1.5 ಅಡಿ ಎತ್ತರದ ಎಡಮುರಿ 
ಗಣಪತಿ ಮತ್ತೊಂದು ಕಡೆ ಗುಂಡ ಬಹ್ವಯ್ಯನ ಶಿಲ್ಪವನ್ನು ಇದರಲ್ಲಿ ಇದ್ದು ಆಯುಧಗಳನ್ನು 
ಹಿಡಿದಿರುವಂತಿದೆ."” ಇದೇ ರೀತಿ ಮಾಗಡಿ ಸಾವನ ದುರ್ಗದ ವೀರಭದ್ರ ದೇವಾಲಯ 
ಕಾಣಬಹುದಾಗಿದೆ. ಆದರೆ ಇದೊಂದು ಸುಂದರವಾದ ದುಂಡುಶಿಲ್ಪವಾಗಿದೆ ಹಾಗೂ 
ಅಂತರಾಳದಲ್ಲ ಕುಅತಿರುವ ಜೋಡಿ ನಂದಿಗಳವೆ. ಅಂತರಾಳದ ದ್ವಾರಬಂಧವು ಸರಳವಾಗಿದೆ. 
ಬಹುಶಃ ಶಿವನಂಕಾರೇಶ್ವರ ಗುಡಿಯ ಅಧಿಷ್ಠಾನ, ಜತಿ ಹಾಗೂ ದ್ವಾರಗಳ ಲಕ್ಷಣಗಳ೦ದ 
ಇದನ್ನು ವಿಜಯನಗರ ಕಾಲದಲ್ಲ ನಿರ್ಮಾಣ ಮಾಡಲಾಗಿದೆ ಎಂದು ಗುರುತಿಸಬಹುದಾಗಿದೆ. 
ವೀರಭದ್ರ ದೇವಾಲಯಕ್ಕೆ ಸಮಾನಾಂತರವಾಗಿ ಶಿವನಂಕಾರೇಶ್ವರ ನಿರ್ಮಾಣದ ಜೊತೆಗೆ 
ಮುಂದೆ ಕಂಡುಬರುವ ೭25 ಸ್ಪಂಭಗಳಂದ ಕೂಡಿದಂತಹ ತೆರೆದ ಮುಖಮಂಟಪವನ್ನು ಸಹ 
ನಿರ್ಮಿಸಲಾಗಿದೆ (ಚಿ.ಸ೦.46). ಈ ಸ್ತಂಭಗಳ ವಿನ್ನು ಲಕ್ಷಣಗಳ೦ದ ಕೂಡಿದ್ದು ವಿಜಯನಗರ 
ಕಾಲದ ದೇವಾಲಯದಲ್ಲ ಕಂಡುಬರುವ ಸಂಭಗಳನ್ನು ಹೋಲುತ್ತವೆ. ವೀರಭದ ಹಾಗೂ 
ಶಿವನಂಕಾರೇಶ್ವರ ದೇವಾಲಯಗಳು ಅದಕ್ಷೆ ಹೊಂದಿಕೊಂಡಂತೆ ಮುಖಮಂಟಪಕ್ಕೆ ನಂತರದ 
ಜೀರ್ಣೋದ್ದಾರ ಸಮಯದಲ್ಲ ಇವೆರಡರ ನಡುವೆ ಉಳದ ಜಾಗದಲ್ಲ ಸ್ಥಾಲಗಿತ್ತಮ್ಮ ಗುಡಿ 
ನಿರ್ಮಾಣ, ಹಿಂದೆ ರಥಮಂಟಪ ಹಾಗೂ ತೆರೆದ ಮುಖಮಂಟಪಗಳಗೆ ಭತ್ತಿಯನ್ನು 


ನಿರ್ಮಿಸಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ." 
134 


ಈ ಮುಖಮಂಟಪದಲ್ತ್ಲ ಶ್ರೀಬಂಡ ಸ್ತಂಭ, ಶ್ರೀವಜ್ರ ಸ್ತಂಭ, ಸಂಯುಕ್ತ ಸ್ತಂಭಗಳ 
ಮಾದರಿ ಸಂಭಗಳನ್ನು ಕಾಣಬಹುದು. ಅತಿ ಹೆಚ್ಚು ಅಲಂಕಾರಿಕ ಸ್ತಂಭಗಳನ್ನು ನಾವು 
ಶಿವನಂಕಾರೇಶ್ವರ ಗುಡಿಯ  ಮುಂಭಾಗದಲ್ಲ ಕಾಣಬಹುದಾಗಿದ್ದು ಇದರ ಪಟ್ಣ್ಲಕೆಗಳ 
ಕೆತ್ತನೆಯುದ್ದು ಉಬ್ಬು ಶಿಲ್ಪವಿಲ್ಲದ ಸ್ರಂಭಗಳನ್ನು ವೀರಭದ ಗುಡಿಯ ಮುಂಭಾಗದಲ್ಲಿ 
ಕಾಣಬಹುದು. ಬಹುಶಃ ಶಿವನಂಕಾರೇಶ್ವರ ಮತ್ತು ಮುಖಮಂಟಪ ಒಂದೇ ಸಮಯದಲ್ಲಿ 
ನಿರ್ಮಾಣ ಮಾಡಿದ್ದರಿಂದ ಅತಿ ಹೆಚ್ಚು ಪ್ರಾಧಾನ್ಯತೆ ಇದಕ್ಕೆ ನೀಡಿರುವುದು ಸ್ಪಂಭಗಳ 
ನಿರ್ಮಾಣದಿಂದ ತಿಆದುಬರುತ್ತದೆ. ಬಹಳ ಮುಖ್ಯವಾಗಿ ಈ ಸ್ತಂಭಗಳ ಪಣ್ಣಕೆಗಕಳ ಮೇಲೆ 
ಉಬ್ಬುಪಿಲ್ಲಗಳ ರಚನೆಯುದೆ. ಅಲ್ಲದೇ ಸ್ತಂಭಗಳು ಅಧಾರಪೋತಿಕಾ, ಪುಷ್ಟಪೋತಿಕಾಗಳ೦ದ 
ಕೂಡಿವೆ. ಈೇ ಪೋತಿಕಾದ ಪಟ್ಲಕೆಯಲ್ಲ ಉಬ್ಬುಶಿಲ್ಲಗಳ ಅಲಂಕರಣಗಳವೆ. ಈ ಸ್ಪಂಭದ 
ಅಡ್ಡಪಟ್ಟಕೆಗಳಲ್ಲ ಪಿವನ ಏಳು ನೃತ್ಯ ಭಂಗಿಗಕಲ್ಲ ಒಂದಾದ ಆನಂದ ತಾಂಡವ ಉಬ್ಬುಪಿಲ್ಲ, 
ದೇವಿಶಿಲ್ಲ, ಬೇಡರಕಣ್ಣಪ್ಪ. ಉಗ್ರನರಸಿಂಹ, ಜಲ್ಲುಖಾಣ ಹಿಡಿದಿರುವ ಅರ್ಜುನ, ಶಿರಚ್ಛೇದನ 
ಮಾಡಿಕೊಳ್ಳುತ್ತಿರುವ ಮೂರ್ತಿ. ದಕ್ಷಿಣಾಮೂರ್ತಿ. ನೃತ್ಯಮೂರ್ತಿ. ಗಣಪತಿ. ಗರುಡಮೂರ್ತಿ, 
ಚಾಮುಂಡಿಯ ಉಬ್ಬುಶಿಲ್ಪ್ಲಗಳವೆ. ಈ ಪೋತಿಕಾದ ಪಟ್ಟಕೆಯಲ್ಲ ನಂದಿ. ಅರಳದ ಕಮಲ. 
ನವಿಲು. ಜಲ್ಲು ಪ್ರಯೋಗದ ವ್ಯಕ್ತಿಗಳ ಸ್ರೀ ಶಿಲ್ಪಗಳನ್ನು ಕಾಣಬಹುದು. ಹಾಗೂ 
ಮುಖಮಂಟಪದ ಮುಂದಿನ ಸಾಅನಲ್ಲ ಸಂಯುಕ್ತ ಸ್ವಂಭಗಳಲ್ಲನ ಒಂದು ಲಕ್ಷಣವಾದ 
ಉಪಸ್ಪಂಭವಿರುವಂತಹ (ಚಿ.ಸ೦.47) ಸುಪ್ರತೀಕಾಂತ ಸಂಭಗಳದ್ದು ಇದರ ಅರ್ಧಭಾಗವು 
ಹೊಸ ಅತ್ತಿ ನಿರ್ಮಾಣದಿಂದ ಮುಚ್ಚಹೋಗಿದೆ. ಈ ಸಂಭಗಳಲ್ಲೂ ಸಹ ಪುಷ್ಟಪೋತಿಕಾ ಮತ್ತು 
ಆಧಾರ ಪೋತಿಕಾದ ಲಕ್ಷಣವನ್ನು ಕಾಣಬಹುದು. ಇಲ್ಲಿ ಹೊಸದಾದ ತೆರೆದ 
ಮುಖಮಂಟಪವಿದ್ದು ಇದನ್ನು ಮಾರ್ಬಲ್‌ ನೆಲಹಾಸು, ಕಬ್ಬ. ಇಲ್ಲಗೆ ಹಾಗೂ ಗಾರೆಯ 


ಮೇಲ್ಗಾವಣಿಯನ್ನು ಕಾಣಬಹುದು. 


ಅಧಿಷ್ಲಾನ: ಇಲ್ಲ ಎರಡು ರೀತಿಯ ಅಧಿಷ್ಠಾನವಿದೆ. ವೀರಭದ್ರ ಗುಡಿಯ ಭಾಗದಲ್ಪ್ಲ ಪಾದಬಂಧ 
ಅಧಿಷ್ಲಾನವಿದ್ದು ಉಪಾನ, ಜಗತಿ. ತಿಪಟ್ಟ ಕುಮುದ, ಗಳ, ಪಟ್ಟಿ. ಗೆಳ, ಪ್ರತಿಯನ್ನು ಹೊಂದಿದೆ. 
ಆದರೆ ಶಿವನಂಕಾರೇಶ್ವರ ಗುಡಿಯ ಅಧಿಷ್ಠಾನ ಮುಚ್ಚಿಹೋಗಿದೆ. ಮಂಚಬಂಧ ಬಹುಶಃ 
ಲಕ್ಷಣವಿದ್ದು ಭತ್ತಿಯಲ್ಲ ಶಿವನಂಕಾರೇಶ್ವರ ದೇವಾಲಯದಲ್ಲ ಕಲ್ಪನ ಫಲಕ ಭತ್ತಿಯುದ್ದು 
ಸರಳವಾಗಿದೆ. ಆದರೆ ವೀರಭದ್ರ ಗುಡಿಯ ತ್ತಿಯಲ್ಲ ಬ್ರಹ್ಮಕಾಂತ ಇತ್ತಿಪಾದ ಹಾಗೂ 
ತೋರಣದ ಅಲಂಕಾರದಿಂದ ಕೂಡಿದೆ. ನಂತರ ವೀರಭದ್ರ ಗುಡಿಯಲ್ಪನ ಪ್ರಸ್ತರದಲ್ಲ 
ಸರಕವಾದ ಉತ್ತರ ಮತ್ತು ವಲ, ಮುಖಮಂಟಪ, ಕಪೋತ ಅದರಲ್ಲ ನಾಸಿಗಕ 


135 


ಅಲಂಕರಣವಿದ್ದು ಇದು ಶಿವನ೦ಕಾರೇಶ್ವರ ದೇವಾಲಯದಲ್ಲಯೂ ಸಹ ಕಂಡುಬರುತ್ತದೆ. 
ಮುಖಮಂಟಪದಲ್ಲನ ಪ್ರಸ್ತರವೂ ಅತ್ಕ್ಯಾಕರ್ಷಕವಾಗಿದ್ದು ಇಲ್ಲನ ಉತ್ತರಭಾಗ ಸರಳ, ನಂತರದ 
ವಲಭಿಯಲ್ಲ ಸಾಲುಸಾಲಾದ ಸಿಂಹಗಳ ಮತ್ತು ವ್ಯಾಳಗಳ ಉಬ್ಬುಪಿಲ್ಲಗಳ೦ದ 


ಅಲಂಕೃತವಾಗಿದೆ. 


ಈ ದೇವಾಲಯದ ಪ್ರಾಸಾದ ಭಾಗವು ನಶಿಸಿಹೋಗಿದೆ. ಅಲ್ಲದೇ ಪ್ರಸ್ತರದ ಮೇಲೆ ಗಾರೆ 
ಇಲ್ಟಗೆಗಳಂದ ದಿಂಡಿಗೋಡೆಯನ್ನು ನಿರ್ಮಾಣ ಮಾಡಿ ನಾಲು ದಿಕ್ಲುಗಳ ಮೂಲೆಯಲ್ಲ 


ಬಸವನ ಗಾರೆ ಶಿಲ್ಲಗಳವೆ (ಚಿ.ಸಂ. 48). 


ಮುಖಮಂಟಪದ ಮುಂದೆ ನಾಲು ಸ್ಪಂಭಗಳ ಮಂಟಪವಿದ್ದು ಇದರ ಮೇಲೆ ಐದು 
ಸರಗಳ ಗೋಪುರವನ್ನು ಇತ್ತೀಚೆಗೆ ನಿರ್ಮಿಸಲಾಗಿದೆ. ಅದರ ಮುಂದೆ ಧ್ವಜಸ್ತಂಭದ ಜೊತೆಗೆ 
ಕೊಂಡವನ್ನು ಹಾಯುವ ಗುಂಡಿಯನ್ನು ಕಾಣಬಹುದು. 


ಈೇ ದೇವಾಲಯದಿಂದ 30೦೦ ಮೀಟರ್‌ ಮುಂದೆ ಇನ್ನೊಂದು ದೇವಾಲಯ ಇದ್ದುದರ 
ಕುರುಹಾಗಿ ಅಧಿಷ್ಠಾನ ಭಾಗವಿದೆ. ಇಲ್ಲ ಮುರಿದು ಬದ್ದಿರುವ ಸಂಯುಕ್ತ ಸ್ಪ್ತಂಭ, ಪಿಂಡಿ 
ಭಾಗಗಳು, ಕೋಷ್ಟ ಸ್ಪಂಭಗಳು, ಇಲ್ಟಗೆಗಳವೆ. ಹಾಗೂ ಮುಚ್ಚಿಹೋಗಿರುವ ಅಧಿಷ್ಠಾನ. ಅದರ 
ಎರಡು ಕಡೆಯಲ್ಲ ಹಸ್ತಿಹ್ತ ಸೋಪಾನ ಮೆಟ್ಟಲುಗಳು. ಮುರಿದಿರುವ ಶಿಲ್ಪ್ಲಗಳದ್ದು ಆ 
ತಲೆಯುಲ್ಲದ ಶಿಲ್ಪ. ದೇವಿಯ ಲಕ್ಷಣವಿರುವ ಶಿಲ್ಪ, ವೀರಗಲ್ಲು. ಮಾಸ್ತಿಗಲ್ಲು. ನಂದಿ. ೭2 ಗಣಪತಿ. 
ಸೂರ್ಯಶಿಲ್ಪ್ಲಗಳನ್ನು ಸಾಲಾಗಿ ಇಡಲಾಗಿದೆ. ಬಹುಶಃ ಇವು ವಿಜಯನಗರ ದೇವಾಲಯದಲ್ಲ 
ಕಂಡುಬರುವ ಅವಶೇಷಗಳಾಗಿದ್ದು. ಇದು ಕಾವೇರಿ ನದಿಯ ಪವಾಹಕ್ಕೆ ತುತ್ಪಾಗಿರುವಂತೆ 
ಕಂಡುಬರುತ್ತದೆ. ಅಲ್ಲದೇ ಈ ದೇವಾಲಯದ ಅವಶೇಷಗಳು ನದಿಯ ಒಳಗೆ ಬದ್ಗಿರುವುದನ್ನು 
ಸಹ ಕಾಣಬಹುದು (ಚಿ.ಸ೦.4೨). ಆದ್ದರಿಂದ ಅವನತಿಯಾದ ದೇವಾಲಯವನ್ನು ಬಹುಶಃ 
ವೀರಭದ್ರ ದೇವಾಲಯದ ಸ್ಥಳಕ್ಕೆ ಘಂ ಈಶ್ವರ ದೇವರನ್ನು ತಂದು ಹೊಸದಾಗಿ ನಿರ್ಮಾಣ 
ಮಾಡಿರಬಹುದೆಂದು ಹೇಳಬಹುದು. ಹಾಗು ಇದನ್ನು ಇತೀಚೆಗೆ ಶಿವನಾಂಕಾರೇಶ್ವರ 
ದೇವಾಲಯವೆಂದು ಕರೆಯಲಾಗುತ್ತಿರಬಹುದು. 


ಅಲ್ಲದೇ ವೀರಭದ ದೇವಾಲಯದ ಎಡಭಾಗದಲ್ಲ ವೀರಗಲ್ಲು, ಬಲೀಪೀಠ ಮತ್ತು 
ನಾಗಶಿಲ್ಪ. ಭೈರವ ಶಿಲ್ಪ್ಲಗಳವೆ. ಬಹುಮುಖ್ಯವಾಗಿ ಅತ್ತಿಗೆ ಅಳವಡಿಸುವ ದೊಡ್ಡ ಫಲಕವಿದ್ದು 
ಅದರಲ್ಲ ಗಣಪತಿ, ಇತ್ತಿಪಾದ ಸ್ಪಂಭ ಹಾಗೂ ಹೋೊಯ್ದಳರ ಲಾಂಛನವಾದ ಸಳನು ಹುಅಯನ್ನು 
(ಸಿಂಹಮುಖ) ಕೊಲ್ಲುವ ಮತ್ತು ಜೊತೆಗೆ ಕೋತಿಯೊಂದು ಸ್ತಂಭದ ಮೇಲೆ ಕುಅತಿರುವ 


136 


ಉಬ್ಬುಪಿಲ್ಲವಿರುವ ದೊಡ್ಡ ಫಲಕವನ್ನು ಕಾಣಬಹುದು. ಇದರಿಂದ ಈ ಭಾಗದಲ್ಲಿ ಚೋಳರ 
ನಂತರ ಹೊೋಯ್ದಳರ ಪ್ರಾಬಲ್ಯವಿತ್ತೆಂದು ಹೇಳಲು ಪ್ರಮುಖ ಆಧಾರವಾಗಿದೆ. ಅಲ್ಲದೇ 
ಹೊೋಯ್ದಕಳರ ಲಾಂಛನದ ಗುರುತು ರಾಮನಗರ ಜಲ್ಲೆಯ ಈ ಒಂದು ಭಾಗದಲ್ಲ ಮಾತ್ರ 
ಕಂಡುಬಂದಿರುವುದು ಒಂದು ವಿಶೇಷವಾಗಿದೆ (ಚಿ.ಸಂ.5೦). ಒಲ್ಲಾರೆಯಾಗಿ ಈ ದೇವಾಲಯ 
ರಾಮನಗರ ಜಲ್ಲೆಯ ತಮಿಳು ಗಡಿನಾಡಿನ ಕಾವೇರಿ ತೀರದ ಕಂಡುಬರುವ ವಿಶೇಷ 
ಪ್ರಾಚೀನ ದೇವಾಲಯವಾಗಿದೆ. ಯಾವುದೇ ಶಾಸನ ಆಧಾರಗಳಲ್ಲದಿದ್ದರೂ ಸಹ ವೀರಭದ 
ದೇವಾಲಯದ ಮೂರ್ತಿ, ಅದರ ಅಧಿಷ್ಠಾನ ಜತ್ತಿಯ ಭಾಗಗಳು 1 ಮತ್ತು 1೭2ನೇ 
ಶತಮಾನದಲ್ಲ ಚೋಳರ ನಿರ್ಮಾಣ ಮಾಡಲಾಗಿದೆ. ಇದೇ ರೀತಿಯ ಅತ್ತಿಯ ಲಕ್ಷಣಗಳನ್ನು 
ಚಿಕ್ಕಮಳೂರಿನ ಗೋಪಾಲಕೃಷ್ಣ. ಮಳೂರುಪಟ್ಟ ನಾರಾಯಣ. ಹೊಂಗನೂರಿನ ಹೊನ್ನಾಕೇಶ್ವರ 
ದೇವಾಲಯಗಕಲ್ಪ್ಲ ಕಾಣಬಹುದು. 


ಕೋಡಂಬಳ್ಳಿ-ಮರಳೇಶ್ವರ/ಮಳಲೇಶ್ವರ ದೇವಾಲಯ 


ಚನ್ನಪಟ್ಟಣದಿಂದ 13 ಕಿ.ಮೀ. ದೂರದಲ್ಲರುವ ಈ ಕೋಡಂಬಳ್ಳ ಗ್ರಾಮವು ಐತಿಹಾಸಿಕ 
ಹಿನ್ನೆಲೆಯನ್ನು ಹೊಂದಿದೆ. ಇದರ ಸ್ಥಕನಾಮವನ್ನು ಅವಲೋಕಿಸಿದಾಗ ಬೆಟ್ಟಗುಡ್ಡದ 
ತಪ್ಪಅನಲ್ಲರುವ ಗ್ರಾಮವಾಗಿದ್ದು ಬೆಟ್ಟದ ಕೋಡಿನಲ್ಲರುವಹಳ್ಳ ಎಂಬರ್ಥದಲ್ಲ ಈ ಗ್ರಾಮಕ್ಕೆ 
ಕೋಡಂಬಳ್ಳ ಎಂಬ ಹೆಸರು ಬಂದಿದೆ. ಈ ಗ್ರಾಮವು ವಿಜಯನಗರ ಕಾಲದಲ್ಲ ಪ್ರಮುಖ 
ಆಡಳತ ಪ್ರದೇಶವಾಗಿರುವಂತೆ ತೋರುತ್ತದೆ ಅಲ್ಲದೇ ದೇವಾಲಯವು ದಕ್ಷಿಣ ತಳಭಾಗದ 
ಕಲ್ಪನಲ್ಪ ಕ್ರಿ.ಶ.1॥೦೦ರ ತಮಿಳು ಶಾಸನವಿದೆ.” ವಿಜಯನಗರದ ದೊರೆ ಇಮ್ಮಡಿ ನರಸಿಂಹನ 
ಶಾಸನಪೊಂದರಲ್ಲ ಪೊಯಸಣನಾಡ ಚನ್ನಪಟ್ಟಣದ ಕೋಡಂಬಳ್ಞ ನೀಮೆ ಎಂದು ತಿಆಸಿದ್ದು 
ಹಾಗೂ ಕ್ರಿ.ಶ.1534ರ ಅಚ್ಚುತ ರಾಯನ ಕಾಲದ ಶಾಸನದಲ್ಲ ಭಂಡಾರ ತಿಮ್ಮಪ್ಪಯ್ಯನವರ 


ನಾಯಕತನಕ್ಕೆ ಸಲ್ಲುವ ಚನ್ನಪಟ್ಟಣ ರಾಜ್ಯದ ಕೋಡಂಬಳ್ಳ ಸೀಮೆ ಎಂಬ ಉಲ್ಲೇಖವಿದೆ." 


ಆದ್ದರಿಂದ ವಿಜಯನಗರ ನಾಯಕರ ಕಾಲದಲ್ಲ ಪ್ರಮುಖ ಆಡಳತ ಕೇಂದ್ರವಾಗಿದೆ. 


ಪ್ರಮುಖವಾಗಿ ಕಂಡುಬರುವ ಮರಳೇಶ್ವರ ದೇವಾಲಯವು ವಾಸ್ತು ಲಕ್ಷಣದ ಪ್ರಕಾರ 
ಗಂಗರ ಕಾಲದಲ್ಲ ನಿರ್ಮಾಣವಾಗಿ ಚೋಳ, ವಿಜಯನಗರ ಕಾಲದಲ್ಲ ಮನ್ನಣೆಯನ್ನು 
ಪಡೆದಿರುವುದನ್ನು ಶಾಸನಗಳು ಸ್ಪಷ್ಟಪಡಿಸುತ್ತವೆ. ಚೋಳರ ಕಾಲದ ಶಾಸನದಲ್ಲ ಮಣಲೇಶ್ವರ 
ಎಂದು ಉಲ್ಲೇಖಸಿದ್ದು ನಂತರ ವಿಜಯನಗರ ಕಾಲದಲ್ಲ ಮಳಲೇಶ್ವರ ಎಂದು ಕರೆಯುತ್ತಿದ್ದ 
ಇಂದು ಮರಳೇಶ್ವರ ಎಂದೂ ಕರೆಯಲಾಗುತ್ತಿದೆ. ಪಶ್ಲಿಮಾಭಿಮುಬವಾಗಿರುವ ಈ 


137 


ದೇವಾಲಯವನ್ನು ಗ್ರಾಮದ ಪೂರ್ವಕ್ಕೆ ಗ್ರಾನೈಟ್‌ ಕಲ್ಲನಿಂದ ನಿರ್ಮಿಸಲಾಗಿದೆ. ಈ 
ದೇವಾಲಯವು ಗರ್ಭಗೃಹ. ಸುಕನಾಸಿ, ನವರಂಗ; ಮುಖಮಂಟಪ ಹಾಗೂ ಮುಖ್ಯದ್ವಾರ 
ಮಂಟಪಗಳನ್ನು ಹೊಂದಿದೆ. ಆದರೆ ಪ್ರಸ್ತುತವಾಗಿ ದೇವಾಲಯದ ಹೊರ ತ್ತಿ. ಪ್ರಸ್ತರ. 
ವಿಮಾನ, ಶಿಖರಗಳ ಪುನರ್‌ನಿರ್ಮಾಣ ಗೊಂಡಿರುವುದರಿಂದ ತನ್ನ ಪ್ರಾಚೀನತೆಯನ್ನು 
ಕಳೆದುಕೊಂಡಿರುವುದನ್ನು ಕಾಣಬಹುದು. 


ಗರ್ಭಗೃಹ: ಗರ್ಭಗೃಹವು ಚೌಕಾಕಾರವಾಗಿದ್ದು 13X13 ಉದ್ದ ಮತ್ತು ಅಗಲವನ್ನು 
ಹೊಂದಿದ್ದು ಇದರಲ್ಲ ಎರಡು ಸರಳವಾದ ಸ್ರಂಭಗಳದ್ದು ಇವುಗಳ ನಡುವೆ 2.5 ಅಡಿ ಎತ್ತರದ 
ಪಾಣಿಪೀಠದ ಮೇಲೆ ೨ ಅಡಿ ಎತ್ತರದ ಅಂಗವಿದ್ದು ಇದು ಬಾಣದಾಕಾರದ ಮಧ್ಯನಾಡಿಯನ್ನು 
ಹೊಂದಿದ್ದು ಇದೇ ರೀತಿಯಲ್ಲ ಕೂಡ್ಲೂರಿನ ಮಂಗಳೇಶ್ವರ ದೇವಾಲಯವು ಸಹ 
ಪಶ್ಲಿಮಾಭಿಮುಖವಾಗಿ ನಿರ್ಮಾಣವಾಗಿದ್ದು ಇವುಗಳ ಪೀಠ ಬದಲಾವಣೆಯುದ್ದರೂ ಸಹ ಅಂಗ 
ಒಂದೇ ತರಹ ಇರುವುದನ್ನು ಇಲ್ಲ ಕಾಣಬಹುದು. ಬಹುಶಃ ಇದರಿಂದ ಈ ದೇವಾಲಯವು 
ಗಂಗರ ಕಾಲದಲ್ಲ ರಚನೆಯಾಗಿ ಪ್ರಸಿದ್ಧಿಯನ್ನು ಪಡೆದಿತ್ತು ಎಂದೂ ಊಹಿಸಬಹುದಾಗಿದೆ. 
ಗರ್ಭಗೃಹದ ಒಳಛಾವಣಿಯಲ್ಪ ಚಿಕ್ಷದಾದ ನಾಭಭಚ್ಛಂದ ವಿತಾನವಿದೆ. ಇದರ ದ್ವಾರಬಂಧವು 
ಸರಳವಾಗಿದ್ದು ಯಾವುದೇ ಅಲಂಕರಣವನ್ನು ಹೊಂದಿರುವುದಿಲ್ಲ. 


ಸುಕನಾಸಿ: ಸುಕನಾಸಿಯು ಆಯಾತಾಕಾರವಾಗಿದ್ದು 5.5x13.5 ಅಡಿ ಉದ್ದ ಮತ್ತು ಅಗಲವಿದೆ. 
ಪುನರ್‌ ನವೀಕರಣದಲ್ಲ ತಮ್ಮ ಅನುಕೂಲಕ್ಕೆ ತಕ್ಕಂತೆ ನಿರ್ಮಿಸಿಕೊಂಡಿರುವುದು ಕಂಡು 
ಬರುತ್ತದೆ. ಅಂತರಾಳದಲ್ಲಿ ಶಿವಅಂಗಕ್ಕೆ ಎದುರಾಗಿ ಈುಳಅತಿರುವ ಸೌಮ್ಯಭಾವದ 
ನಂದಿವಿಗ್ರಹವಿದೆ. ಇದರ ನೆಲಹಾಸನ್ನು ಗ್ರಾನೈಟ್‌ ಕಲ್ಪನಿಂದ ಅಲಂಕರಿಸಲಾಗಿದೆ. ಇದರ 
ದ್ವಾರಬಂಧವು ಸಹ ಯಾವುದೇ ರೀತಿಯ ಅಲಂಕರಣವನ್ನು ಹೊಂದಿಲ್ಲ. (ಚಿ.ಸಂ.51) 


ನವರಂಗ: ನವರಂಗವು ಚೌಕಾಕಾರವಾಗಿದ್ದು 2೭೨೫೩೭೭ ಅಡಿ ಉದ್ದ ಮತ್ತು ಅಗಲ ಹೊಂದಿದ್ದು 
ನಾಲ್ಲು ಸ್ವಂಭಗಳಂದ ಕೂಡಿದ ೨ ಅಂಕಣಗಳನ್ನು ಹೊಂದಿದೆ. ನವರಂಗದ ಬಲಭಾಗದಲ್ಲನ 
ದಕ್ಷಿಣದಲ್ಲಿ ಇತ್ತೀಚೆಗೆ ನಿರ್ಮಾಣ ಮಾಡಿದಂತೆ ಕಾಣುವ ಪಾರ್ವತಿದೇವಿಯ ಗುಡಿಲುದೆ 
ಹಾಗೂ ಇದಕ್ಕೆ ಎದುರಾಗಿ ನವರಂಗದ ದಕ್ಷಿಣ ಭತ್ತಿಯಲ್ಲ ದ್ವಾರ ನಿರ್ಮಿಸಲಾಗಿದೆ. ನವರಂಗದ 
ಬಲಭಾಗದಲ್ಲ ಹೊಸದಾದ ವೇದಿಕೆಯ ಮೇಲಅನ ಪೀಠದ ಮೇಲೆ ನಾಲು ಕೈಗಳುಳ್ಳ 
ಗಣಪತಿಯ ವಿಗ್ರಹವಿದೆ. ಗಣಪತಿಯು ಪದ್ಯದಳದ ಪೀಠದ ಮೇಲೆ ಕುಳತಿದ್ದು ಆಭರಣಗಳಂ೦ದ 
ಅಲಂಕೃತವಾಗಿರುವುದನ್ನು ಕಾಣಬಹುದು. 


138 


ಹಾಗೆಯೇ ನವರಂಗದ ಎಡಭಾಗದಲ್ಲ 2 ಅಡಿ ಎತ್ತರದ ಕೈಮುಗಿದು ನಿಂತಿರುವ 
ಚಂಡಿಕೇಶ್ವರ ಶಿಲ್ಪವಿದೆ. ಮೂರ್ತಿ ಆಭರಣಗಳಂ೦ದ ಅಲಂಕೃತವಾಗಿ ಬಲಭಾಗದ ಕೈಯಲ್ಲಿ 
ಕೊಡಲಯನ್ನು ಹೊಂದಿದ್ದಾನೆ. ಈತನ ಹಿಂದೆ ಪ್ರಭಾವ ಮತ್ತು ಕೀರ್ತಿಮುಖದ 
ಅಲಂಕರಣವನ್ನು ಮಾಡಲಾಗಿದೆ. ಹಾಗೆಯೇ ಇದರ ಪಕ್ಷದಲ್ಲ ಗೋಡೆಗೆ ಹೊಂದಿಕೊಂಡಂತೆ 
ಸಪ್ತಮಾತೃಕೆಯ ಪಟಣ್ಣಯನ್ನು ಕಾಣಬಹುದಾಗಿದೆ. ಈ ಸಪ್ತಮಾತೃಕೆಯರು ತಮ್ಮ ವಾಹನ 
ಸಮೇತ ಅಲಂಕಾರಿಕವಾಗಿವೆ. ಆದರೆ ಎಣ್ಣೆ ಮತ್ತು ಕುಂಕುಮಗಳ ಬಳಕೆಯಿಂದ ಈ 
ಉಬ್ಬುಪಿಲ್ಲಗಳ ಲಕ್ಷಣಗಳು ಅಳಸಿಹೋಗುತ್ತಿರುವುದನ್ನು ಕಾಣಬಹುದಾಗಿದೆ. ಈ ಸಪ್ತಮಾತೃಕೆ 
ಮತ್ತು ಗಣಪತಿ. ನಂದಿ, ಚಂಡಿಕೇಶ್ವರ ವಿಗ್ರಹಗಳು ಗಂಗರ ಕಾಲದಲ್ಲನ ಲಕ್ಷಣಗಳನ್ನು 
ಹೊಂದಿವೆ. ನವರಂಗದ ಸ್ತಂಭಗಳು ಅಲಂಕರಣವಾಗಿದ್ದು 6 ಅಡಿ ಎತ್ತರವನ್ನು ಹೊಂದಿದೆ. ಈ 
ಸ್ತಂಭಗಳು ಪೀಠವನ್ನು ಹೊಂದಿದ್ದು ನಂತರ ಚತುರಾಶ್ರ ಪಿಂಡಿ. ಆರು ಮುಖ ಮತ್ತು ಅಷ್ಟಾಶ್ರ 
ಮತ್ತೆ ಅಷ್ಟಾಶ್ರ ಕುಂಭದ ಅಷ್ಣಾಶ್ರ ನಂತರ ಮುಚ್ಚಳಕಕಾರದ ಬೋಧಿಗೆಯಿದ್ದು ನಂತರ ಚತುರಾಶ್ರ 
ದಿಂಡು ಅದರ ಮೇಲೆ ಸರಳವಾದ ಅಧಾರ ಪೋತಿಕಾವಿದೆ. ಅದರ ಮೇಲೆ ಚೌಕಾಕಾರದ 
ತೊಲೆಗಳದ್ದು ಮೇಲ್ಲಾವಣಿಯನ್ನು ನಿರ್ಮಿಸಲಾಗಿದೆ(ಚಿ.ಸಂ.5೭). ನವರಂಗದ ಮಧ್ಯದ 
ಒಕಳಛಾವಣಿ ವಿತಾನದಲ್ಲ ಅರಳದ ಕಮಲ ದಳಗಳ ಉಬ್ಬು ರಚನೆಯುದೆ. ಹಾಗೂ 
ಬಾಗಿಲುವಾಡವು ಹೂಬಳ್ಳಗಳ೦ದ ಅಲಂಕೃತವಾಗಿದ್ದು ಲಲಾಟದಲ್ಲಿ ಗಜಲಕ್ಷೀಯ 


ಉಬ್ಬುಪಿಲ್ಲವಿದೆ. 


ಮುಖಮಂಟಪ: ಮುಖಮಂಟಪ ನಾಲ್ಲು ಸ್ತಂಭಗಳಂದ 2೭ ಅಡಿ ಅಗಲ ಮತ್ತು 10೦ ಅಡಿ 
ಉದ್ದವನ್ನು ಹೊಂದಿದೆ. ಈ ಕಂಬಗಳು ಪೀಠ, ಅದರ ಮೇಲೆ ಚತುರ್ರಸ ಮತ್ತು ಅಷ್ಟ, ಚತುರ್ರಸ 
ಜೊತೆಗೆ ಅಧಾರ ಪೋತಿಕಾವಿದೆ. ಈ ಕಂಬದ ಕೆಳ ಭಾಗದಲ್ಲ ಗಣಪತಿ, ಯತಿ 
ಉಬ್ಬುಪಿಲ್ಪಗಳವೆ. ಹಾಗೂ ಎಡಭಾಗದಲ್ಲ ಎರಡು ಪಾರ್ತ್ಯದ ಜಗತಿಯ ಮೇಲೆ ವಿಜಯನಗರದ 
ಕಾಲದ ಶಾಸನಗಳವೆ(ಚಿ.ಸಂ.53). ಮುಖಮಂಟಪದ ಎಡ ಮತ್ತು ಬಲಭಾಗದಲ್ಲ 
ಸುಂದರವಾದ ಸೋಪಾನದ ಮೆಟ್ಟಲುಗಳವೆ. ಹಾಗೂ ಮುಂಭಾಗದಲ್ಲ ಇತ್ತೀಚೆಗೆ ನಿರ್ಮಿಸಿದ 
ಮೆಟ್ಷಲುಗಳದ್ದು ಇದು ಸಿಂಹಹಸ್ತ ಸೋಪಾನವನ್ನು ಹೊಂದಿದೆ. ಇದರ ಕೆಳಗೆ ಕುಆತಿರುವ 
ಅಭಯ ಮುದ್ರೆ ಮತ್ತೊಂದು ಕೈಯಲ್ಲ ಕಮಲದ ಮೊದ್ಗನ್ನು ಹೊಂದಿದ್ದು, ಕರಂಡ ಮುಕುಟ 
ಧರಿಸಿರುವ ದಿವ್ಯ ಪುರುಷರ ಲಕ್ಷಣವಿರುವ ವ್ಯಕ್ತಿಗಳ ಉಬ್ಬುಪಿಲ್ಪವಿದೆ. ಹಾಗೆಯೇ ಬಲಭಾಗದ 
ಸೋಪಾನದಲ್ಲ ಯಕ್ಷನು ಒಂದು ಕೈಯಲ್ಲ ಅಭಯಮುದ್ರೆ ಮತ್ತು ಎಡಬಲದಲ್ಲ ಶಂಬವನ್ನು 


139 


ಹೊಂದಿರುವ ಹಾಗೂ ಕರಂಡ ಮುಕುಟ, ಕಿವಿಯಲ್ಲಿ ಮಕರಕುಂಡಲ. ಯಜ್ಞೋಪವೀತ, 
ನಡುಪಟ್ಟ ಹಾಗೂ ಕಡಗಗಳನ್ನು ಧರಿಸಿರುವುದನ್ನು ಕಾಣಬಹುದು. (ಚಿ.ಸಂ೦.54) 


ಅಧಿಷ್ಲಾನ: ದೇವಾಲಯದ ಅಧಿಷ್ಠಾನವು ಪೂರ್ಣವಾಗಿ ಜೀರ್ಣೋದ್ದಾರ ಸಮಯದಲ್ಲ 
ಮುಚ್ಚದ್ದಾರೆ. ಆದರೆ ಮುಖಮಂಟಪದ ಭಾಗದ ಸೋಪಾನ ಅಲಂಕರಣವನ್ನು 
ತೋರಿಸುವುದಕ್ಷಾಗಿ ಸ್ವಲ್ಪ ಭಾಗ ತೆರೆದಿರುವುದರಿಂದ ಈ ದೇವಾಲಯವು ಪಾದಬಂಧ 
ಅಧಿಷ್ಠಾನದ ಲಕ್ಷಣವನ್ನು ಹೊಂದಿರುವುದು ತಿಆಯುತ್ತದೆ. ಅದರ ಭಾಗಗಳಾದ ಉಪಾನ, 
ಜಗತಿ, ತಿಪಟ್ಟಕುಮುದ. ಮಹಾಪಟ್ಲಕೆಗಳವೆ. ಇದರ ತ್ತಿಯ ಭಾಗವನ್ನು ಪೂರ್ಣವಾಗಿ 
ಹೊಸದಾಗಿ ತೆಗೆದು ನಿರ್ಮಿಸಲಾಗಿದೆ. ಇದನ್ನು ಹಳೆಯ ಅಧಿಷ್ಠಾನದಿಂದ ಒಳಭಾಗಕ್ಕೆ ಸರಿದಂತೆ 


ಠೇ ಇತ್ತಿ ನಿರ್ಮಿಸಲಾಗಿದೆ. 


ನಂತರದ ಪ್ರಸ್ತರ ಮತ್ತು ಪ್ರಾಸಾದ ಭಾಗವನ್ನು ಗಾರೆ ಮತ್ತು ಇಲ್ಲಗೆಗಳಂದ 
ಪುನರ್‌ನಿರ್ಮಾಣ ಮಾಡಲಾಗಿದೆ. ದೇವಾಲಯದ ಸುತ್ತಲೂ ವಿಜಯನಗರ ಕಾಲದ 
ಪ್ರಾಕಾರವಿದ್ದು ಅದು ಇತ್ತೀಚೆಗೆ ನಶಿಸಿ ಹೋಗಿದೆ. ಆದರೆ ಮಹಾದ್ದಾರ ಮಂಟಪ ಮಾತ್ರ 
ಉಳದಿದೆ. ಇದು ಎತ್ತರದ ಜಗತಿಯ ಮೇಲೆ ನಿರ್ಮಿಸಿದ್ದು. ಇದರ ಎರಡೂ ಕಡೆಯ ದ್ವಾರದಲ್ಲನ 
ಮೆಟ್ಟಅನ ಬಳ ಹಸ್ತಿಹಸ್ತ ಸೋಪಾನವಿದೆ. ಇದರ ಬಾಗಿಲುವಾಡವು ಲತಾಬಳ್ಜ ಪುಷ್ಟಗಳ೦ಂದ 
ಅಲಂಕೃತವಾಗಿದೆ. ಲಲಾಟಬಂಬದಲ್ಲ ಗಜಲಕ್ಷೀಿಯ ಶಿಲ್ಪವಿದೆ. ರಸ್ತೆಯ ಕಡೆ ಸಿಂಹವ್ಯಾಳ 
ಹಸ್ತಿಹಸ್ತ ಸೋಪಾನವಿದೆ. ಇದರಲ್ಲ ಸಿಂಹದ ದೇಹ ಮೊಸಳೆ ಬಾಯ ನಂತರ ಆನೆಯ 
ಸೊಂಡಿಆರುವುದನ್ನು ಕಾಣಬಹುದು. ಇದರ ಐಬಲಭಾಗದಲ್ಲ ಇತ್ತೀಚಿನ ಗಣಪತಿ 
ದೇವಾಲಯವಿದೆ. ಹಾಗೂ ಇದರ ಪಕ್ಷದಲ್ಲ ೨ ಅಡಿ ಸುಂದರ ಸೂರ್ಯಶಿಲ್ಪವಿದೆ. ಇದು 
ಪ್ರಾಚೀನವಾದುದಾಗಿದ್ದು ಒಳಭಾಗದಿಂದ ಜೋರ್ಣೋದ್ದಾರ ಸಮಯದಲ್ಲ ಹೊರತಂದು 
ಇಡಲಾಗಿದೆ. ಹಾಗೆಯೇ ಆಂಜನೇಯ ಮತ್ತು ನಾಗರಕಲ್ಲುಗಳನ್ನು ಒಂದು ವೇದಿಕೆಯ 
ಸಾಅನಲ್ಲ ನಿರ್ಮಾಣ ಮಾಡಿ ನಿಲ್ಪಸಲಾಗಿದೆ. ಅಲ್ಲದೇ ದೇವಾಲಯದ ಗರ್ಭಗುಡಿಯ ಹೊರಗಿನ 
ಬಲಭಾಗದಲ್ಲ ಪ್ರಾಚೀನವಾದ ಬಹ್ಯನಾಡಿಯುರುವ ೨ ಅಡಿ ಎತ್ತರದ ಶಿವಅಂಗವಿದೆ ಇದರ 
ಹೀಠವು ಮುಚ್ಚಿ ಹೋಗಿದೆ. ಇದು ಸಹ ಒಂದು ಪ್ರಾಚೀನ ಅಂಗವಾಗಿದೆ. ಹಾಗೂ ಅದರ 
ಪಕ್ನದಲ್ಲ ಇತ್ತೀಚೆಗೆ ನವಗ್ರಹಗಳ ಗುಡಿಯನ್ನು ನಿರ್ಮಿಸಲಾಗಿದೆ. 


ರ [ae 


ಬಹುಶಃ ಠೇ ದೇವಾಲಯ ಮೂರ್ತಿಗಳ ಲಕ್ಷಣವನ್ನು ಗಮನಿಸಿದಾಗ ಗಂಗರ ಕಾಲದಲ್ಲ 
ರಚನೆಯಾಗಿದೆ. ನಂತರ ನವರಂಗದ ಭಾಗಗಳು ಜೋಕರ ಕಾಲದಲ್ಲ ನಿರ್ಮಾಣವಾದಂತೆ 


140 


ಹಾಗೂ ಮುಖಮಂಟಪ ಹಾಗೂ ಮುಖ್ಯದ್ದಾರವು ವಿಜಯನಗರ ಕಾಲದಲಿ 
ನಿರ್ಮಾಣವಾಗಿರುವುದನ್ನು ಗುರುತಿಸಬಹುದಾಗಿದೆ (ಚಿ.ಸಂ.55). ಅಲ್ಲದೇ ಚೋಳ ಮತ್ತು 
ವಿಜಯನಗರ ಕಾಲದ ದಾನ ಶಾಸನಗಳು ಇದನ್ನು ಪುಷ್ಟೀಕರಿಸುತ್ತವೆ. 


ಬೇವೂರು: ಚನ್ನಪಟ್ಟಣ ತಾಲೂಕು ಕೇಂದದಿಂದ 12 ಕಿ.ಮೀ. ದೂರದಲ್ಲ ಪಶ್ಚಿಮ ದಿಕ್ಷಗೆ ಇರುವ 
ಗ್ರಾಮ. ಈ ಗ್ರಾಮವು ಗಂಗರ ಕಾಲದಲ್ಲ ಪ್ರಸಿದ್ಧ ಜೈನ ಕೇಂದ್ರವಾಗಿತ್ತು. ಇಲ್ಲ ಮಣ್ಣಿನ ಮಡಿಕೆ- 
ಕುಡಿಕೆಗಳನ್ನು ಮಾಡುವುದಿರಂದ ಕುಡಿಕೆ ಬೇವೂರು ಎಂದು ಕರೆಯಲ್ಲಡುತ್ತದೆ. ಈ ಗ್ರಾಮದಲ್ಪ 
6 ಶಾಸನಗಳು ಕಂಡು ಬಂದಿದ್ದು, ೨ನೇ ಶತಮಾನದ ಶಾಸನವೊಂದು ಈ ಗ್ರಾಮವನ್ನು 
"ನಿಂಬುಗ್ರಾಮ” ಎಂಬ ಹೆಸರಿನಿಂದ ಕರೆಯುತ್ತಿದ್ದ ಬಗ್ಗೆ ಹಾಗೂ ಸನ್ಷಿಕ ಗ್ರಾಮದವರಾದ 
ಚಂದ್ರಸೇನ ಎಂಬ ಜ್ಯನಮುನಿಯು ನಿಂಬು ಗ್ರಾಮದಲ್ಲದ್ದರು ಎಂಬ ಉಲ್ಲೇಖ 
ಕಂಡುಬರುತ್ತದೆ." ಕ್ರ.ಶ.೨85ರ ಶಾಸನದಲ್ರ “ಜಂಪೂರು” ಎಂಬ ಉಲ್ಲೇಖವಿದೆ. ಮತ್ತು 
ಕ್ರಿ.ಪ.1331ರ ಶಾಸನದಲ್ರ ಬೇಹೂರು ಎಂದಿದೆ." ಕ್ರ.ಶ.1661ರ ಶಾಸನದಲ್ಲ "ಭೇ ಊರು” 
ಎಂದಿದೆ. ನಂತರ ಇದು ಬೇವೂರು ಎಂಬುದಾಗಿ ಪ್ರಚಅತವಾಗಿದೆ. ನಿಂಬು ಎಂಬ ಪದಕ್ಕೆ 
ಸಂಸ್ಥೃತದಲ್ಲ ಮೇವು ಎಂಬರ್ಥವಿದೆ. ಬೇವಿನ ಮರಗಳು ಯಥೇಚ್ಛವಾಗಿ ಬೆಕೆಯುತ್ತಿದ್ದರಿಂದ ಘಂ 
ಹೆಸರು ಬಂದಿರಬೇಕು. ಈ ಗ್ರಾಮದಲ್ಲ ತಿಮ್ಮಪ್ಪ ಬೆಟ್ಟ ಮತ್ತು ಸಿದ್ದರಾಮೇಶ್ವರ ದೇವಾಲಯ 
ಬೆಟ್ಟ ಎಂಬ ಎರಡು ಪ್ರಮುಖವಾದ ಬೆಟ್ಟಗಳವೆ. ತಿಮೃಪ್ಪ ಬೆಟ್ಟವು (ಕಿರುಕುಂದ) ಪ್ರಾಚೀನ 
ಜೈನಕೇಂದ್ರವಾಗಿತ್ತು. ಈಗ ವೆಂಕಟರಮಣ ದೇವಾಲಯವಾಗಿದೆ. ಅಲ್ಲದೇ ಈ ಗ್ರಾಮದಲ್ಲ 
ಉಸಲಮ್ಮ ಚೌಡೇಶ್ವರೀ, ಶ್ರೀರಾಮ. ಮಾರಮ್ಮ ಮತ್ತು ಕೆಂಪಮ್ಮ ದೇವಾಲಯಗಳು ಹಾಗೂ 
ಅರ್ಕೇಶ್ವರ, ಗಣೇಶ ದೇವಾಲಯಗಳವೆ. ಹಾಗೂ ಪ್ರಾಚೀನ ಶೈವ ಮಠವನ್ನು 
ಕಾಣಬಹುದಾಗಿದೆ. ಈ ಗ್ರಾಮವು ಗಂಗರ ಕಾಲದಿಂದಲೂ ಪ್ರಸಿದ್ಧವಾದ ಸ್ಥಳವಾಗಿದ್ದು ನಂತರ 
ಹೊಯ್ದಕ, ವಿಜಯನಗರ ಅರಸರ ಮತ್ತು ನಾಯಕರ ಕಾಲದಲ್ಲೂ ಅನೇಕ ದಾನದತ್ತಿಗಳನ್ನು 
ಪಡೆದಿರುವುದನ್ನು ಶಾಸನಗಳು ಉಲ್ಲೇಖಸುತ್ತವೆ.”” 


ಸಿದ್ದರಾಮೇಶ್ವರ ದೇವಾಲಯ-ಬೇವೂರು ಬೆಟ್ಟ 


ಇದು ಗ್ರಾಮದ ನೈಖಯತ್ಯಕ್ಕೆ ೭2 ಕಿ.ಮೀ. ದೂರದಲ್ಲರುವ ಸಿದ್ದರಾಮೇಶ್ವರ ಎಂಬ ಬೆಟ್ಟದ 
ಮೇಲಅನ ದೇವಾಲಯವಾಗಿದೆ. ಈ ದೇವಾಲಯವು ಹೊಯ್ದಳರ ಕಾಲದಲ್ಲ ವೀರಘಂಟಿ 
ರಾಮನಾಥ ಎಂದು ಪ್ರಸಿದ್ಧವಾದ ಈ ದೇವರಿಗೆ ದಾನ ನೀಡಿದ ಬಗ್ಗೆ ಕ್ರಿ.ಶ.1272ರ ಶಾಸನವು 
ಉಲ್ಲೇಖಸಿದೆ.”' ಆದ್ದರಿಂದ ಈ ದೇವಾಲಯವು  ಹೊಯ್ದಕರ ಕಾಲದಲ್ಲ 


141 


ಪುನರ್‌ನಿಮ್ಮೀತವಾಗಿರಬಹುದು. ಪೂರ್ವಾಭಿಮುಖವಾಗಿರುವ ಈ ದೇವಾಲಯವನ್ನು 
ಗ್ರಾನೈಟ್‌ ಕಲ್ಪನಿಂದ ನಿರ್ಮಾಣಮಾಡಲಾಗಿದೆ. ಇದು ಗರ್ಭಗೃಹ. ಅಂತರಾಳ, ನವರಂಗ, 
ಮುಖಮಂಟಪ ಹೊಂದಿದ್ದು ಅಲಂಕೃತವಾದ ಹೊಯ್ದಳ ಶೈೇಅಯ ದೇವಾಲಯವಾಗಿದೆ. 


ಗರ್ಭಗೃಹ: ಗರ್ಭಗೃಹದ ಹೊರಭಾಗದ ಅಳತೆಯುದೆ. 12x10 ಅಡಿ ಅಗಲ ಮತ್ತು ಉದ್ದವನ್ನು 
ಹೊಂದಿದ್ದು. ಗರ್ಭಗುಡಿಯಲ್ಲ ಒಂದು ಅಡಿ ಎತ್ತರದ ಪಾಣಿಪೀಠದ ಮೇಲೆ ಅಂಗವಿದೆ 
(ಚಿ.ಸಂ೦.5ರ6). ಇದನ್ನು ಕಂಚಿನ ಮುಖವಾಡದಿಂದ ಮುಚ್ಚ ಅಲಂಕರಿಸಲಾಗಿದೆ. ಹಾಗೆಯೇ 
ಗರ್ಭಗುಡಿಯ ೩ಒಕಛಾವಣಿಯಲ್ಲ ಸರಳವಾದ ಅರಳದ ಪದ್ಯದಳದ  ಕೆತ್ತನೆಯುದೆ. 
ಗರ್ಭಗುಡಿಯ ಬಾಗಿಲುವಾಡ ಸರಳವಾಗಿದ್ದು ಯಾವುದೇ ಅಲಂಕರಣವಿರುವುದಿಲ್ಲ. ಮುಂದಿನ 


ಸುಕನಾಸಿಯು 12 x 8 ಅಡಿ ಅಗಲ ಮತ್ತು ಉದ್ದವಿದ್ದು ಯಾವುದೇ ರೀತಿಯ ವಿಗ್ರಹಗಳನ್ನು 
ಹೊಂದಿರುವುದಿಲ್ಲ. ಸುಖನಾಸಿಯ ದ್ವಾರಬಂಧವು ಸರಳವಾಗಿದ್ದು ಯಾವುದೇ ಅಲಂಕರಣವನ್ನು 
ಹೊಂದಿರುವುದಿಲ್ಲ (ಚಿ.ಸಂ.57). 


ನವರಂಗ: ನವರಂಗವು ಹೊರಭಾಗದ ಅಳತೆಯ ಪ್ರಕಾರ 12೩೨ ಅಡಿ ಅಗಲ ಮತ್ತು 
ಉದ್ದವನ್ನು ಹೊಂದಿದೆ. ಮಧ್ಯದಲ್ಲ ಆರು ಅಡಿ ಎತ್ತರದ ನಾಲ್ದು ಪಿಂಡಿಪಾದದ ಸ್ಪಂಭ 
ಲಕ್ಷಣಗಳನ್ನು ಕಾಣಬಹುದಾಗಿದೆ. ಆದರೆ ನವರಂಗವು ಮುಂದಿನ ಮತ್ತು ಹಿಂದಿನ ಎರಡೆರಡು 
ಸ್ತಂಭಗಳ ಅಲಂಕರಣದಲ್ಲ ವ್ಯತ್ಯಾಸವನ್ನು ಕಾಣಬಹುದಾಗಿದೆ. ಈ ಸ್ಪಂಭಗಳು ಪೀಠ, 
ಚೌಕಾಕರದ ಪಾದ, ಅಲಂಕಾರಿಕ ವೃತ್ತಾಕಾರ, ತಾಟಕಾ. ತಡಿ, ಮಂಡಿ, ಫಲಕ, ವೀರಕಂಠ 
ಮತ್ತು ಮುಷ್ಟ್ಣಿಬಂಧ ಹೋತಿಕಾವು ಕಂಡುಬರುತ್ತದೆ (ಚಿ.ಸಂ.58). ಆದರೆ ನವರಂಗದ 
ಮುಂದಿನ ಸ್ವ್ತಂಭಗಳಲ್ಲ ಫಟಾ, ಮಂಡಿ, ಫಲಕಗಳು, ಲತೆಬಳ್ಳಗಳಂ೦ದ ಅಲಂಕರಣಗೊಂಡಿದ್ದು 
ಉಳದ ಭಾಗಗಳು ಮೇಲಅನ ಸ್ತಂಭಗಳ ವಿವರಣಿಯಂತೆಯೇ ಕಂಡುಬರುತ್ತವೆ. ನವರಂಗದಲ್ಲ 
[od ನಾಲ್ಲು ಸ್ತಂಭಗಳ ೨ ಅಂಕಣಗಳನ್ನು ಹೊಂದಿದ್ದು ಮಧ್ಯದ ಅಂಕಣದ ವಿತಾನವು 
ಸುಂದರವಾದ ನಾಭಭಚ್ಯಂದ ವಿತಾನವಾಗಿದ್ದು ಒಂದೇ ಕಲ್ಪನ ತೊಲೆಯನ್ನು ಒಳಚಾಚುವಂತೆ 
ಅಲಂಕರಿಸಿ ನಂತರದಲ್ಲಿ ಚೌಕದ ಭಾಗವನ್ನು ಕಲ್ಪನ ಸ್ತರದಲ್ಲ ಮುಚ್ಚಲಾಗಿದೆ. ಈೇ ಮೂಲೆ 
ಸ್ತ್ಷರಗಕಲ್ಲ ಸಿಂಹ ಭೂತ ಮುಖಗಳನ್ನು ಕೆತ್ತಲಾಗಿದೆ ಮತ್ತು ಮತ್ತೊಂದು ಸ್ತರದಲ್ಲನ 
ಮೂಲೆಗಳಲ್ಲ ಅರಆದ ಪದ್ಯದ ಕೆತ್ತನೆಯುದೆ. ಮೇಲ್ಭಾಗದಲ್ಲ ಅರeದ ಪದ್ಯದ ಪಿಲಾಫಲಕದಿಂದ 
ಮುಚ್ಚಲಾಗಿದೆ (ಚಿ.ಸಂ.5೨). ಸುಕನಾಸಿಯ ದ್ವಾರಬಂಧದ ಮುಂದೆ ಮತ್ತು ಎಡ ಮತ್ತು 
ಬಲಭಾಗಗಕಲ್ಲ ಚಿಕ್ಕದಾದ ಪದ್ಯಶಿಲೆಯ ವಿತಾನವು ಕಂಡುಬರುತ್ತದೆ. 


142 


ನವರಂಗದ ಅತ್ತಿಯಲ್ಲ ಆರು ಪ್ರಮುಖ ಅರೆಗಂಭಗಳದ್ದು ಇವು ಹೋಯ್ದಳರ ಕಾಲದ 
ವರ್ಧಮಾನ ಸ್ಪಂಭಗಳ ಲಕ್ಷಣಗಳನ್ನು ಹೊಂದಿವೆ. ನವರಂಗದ ಬಲಭಾಗದಲ್ಲ ಎರಡು 
ಗಣಪತಿಯ ಶಿಲ್ಪಗಳು ಕಂಡುಬರುತ್ತವೆ. ನವರಂಗದ ದ್ವಾರಬಂಧವು ಅಲಂಕರಣವಾಗಿದ್ದು 
ಸುಣ್ಣವನ್ನು ಬಳದಿರುವುದರಿಂದ ಅದರ ಅಲಂಕಾರ ಮುಚ್ಚಿದೆ. ದಾರ್ಲಶಾಖೆಯ ಪೇದ್ಯದಲ್ಲ 
ಯಾವುದೇ ಅಲಂಕರಣವಿಲ್ಲ. ಆದರೆ ದ್ಹಾರಶಾಖೆಯ ಮೇಲೆ ಹೂಬಳ್ವಗಳ ಮತ್ತು ಪದ್ಯದಳಗಳ 
ಎರಡು ಸಾಲುಗಳ ಕೆತ್ತನೆಯನ್ನು ಮಾಡಲಾಗಿದೆ. 


ತೆರೆದ ಮುಖಮಂಟಪ: ಮುಖಮಂಟಪ ಮತ್ತು ನವರಗಂದ ದ್ವಾರಬಂಧದ ನಡುವೆ ಉತ್ತರ 
ಮತ್ತು ದಕ್ಷಿಣ ಪಾರ್ತ್ರಗಳಲ್ಲ ಹಸ್ತಿಹಸ್ತ ಸೋಪಾನಗಳನ್ನು ಮಾಡಲಾಗಿದೆ. ಆದರೆ ಮೆಟ್ಟಲುಗಳ 
ಭಾಗ ಮುಚ್ಚಲ್ಪಟ್ಟಿವೆ. ಮುಖಮಂಟಪವು ನಾಲ್ದು ಸ್ವಂಭಗಳಂದ ಅಲಂಕೃತವಾಗಿದೆ. [od 
ಸ್ತಂಭಗಳು ಪಿಂಡಿಪಾದ ಮತ್ತು ಮುಷ್ಣಿಬಂಧ ಬೋಧಿಗೆಯನ್ನು ಹೊಂದಿದೆ. ಬೋದಿಗೆಯ 
ಮೇಲೆ ಪಸರ ಭಾಗದ ಸರಳವಾದ ವಲಭಲಯದ್ದು ಅದರ ಮೇಲೆ ಮುಂಚಾಚಿರುವ 
ಕಪೋತವಿದೆ. ಕಪೋತವು ನಾಸಿಗಳಂದ ಕೂಡಿದೆ. ಮುಖಮಂಪಟದ ಮೇಲೆ ಗಾರೆ ಮತ್ತು 
ಇಲ್ಲಗೆಗಳಂದ ಪ್ಯಾರಪಿಟ್‌ ಅಥವಾ ದಿಂಡಿಗೋಡೆ ನಿರ್ಮಿಸಿದ್ದು ಇದು ದೇವಾಲಯದ 
ಹಪೂರ್ವಭಾಗದವರೆಗೂ ಮುಂದುವರೆಯುತ್ತದೆ. ಮುಖಮಂಟಪದ ಮೇಲೆ ಎರಡು ದೇಹದ 
ಒಂದೇ ತಲೆಯ ಕುಅತಿರುವ ಬಸವಣ್ಣನ 2 ಶಿಲ್ಪಗಳವೆ. ಮುಖಮಂಟಪದ ಭುವನೇಶ್ವರಿಯು 
ಸರಕ ಪದ್ಯದಳದ ವಿತಾನವನ್ನು ಹೊಂದಿದೆ. ಹಾಗೆಯೇ ಗರ್ಭಗುಡಿಯ ಶಿವಅಂಗಕ್ಕೆ 


ಅಭಿಮುಖವಾಗಿ ಎರಡು ಅಡಿ ಎತ್ತರದ ಅಲಂಕೃತವಾದ ನಂದಿಯ ಶಿಲ್ಪವಿದೆ. (ಚಿ.ಸಂ೦.6೦) 


ಅಧಿಷ್ಲಾನ: ಅಧಿಷ್ಠಾನದ ಕೆಕಭಾಗವು ಕೆಲವು ಕಡೆ ಮಣ್ಣಿನಿಂದ ಮುಚ್ಚಿವೆ. ಇದು ಪ್ರತಿಬಂಧ 
ಅಧಿಷ್ಠಾನವನ್ನು ಹೊಂದಿದ್ದು. ಅಧಿಷ್ಠಾನದಲ್ಲ ಉಪಾನ, ಜಗತಿ, ವೃತ್ತಕುಮುದ., ಗಳ, 
ಮುಂಚಾಚಿರುವ ಕಪೋತ ಹೊಂದಿದ್ದು ಪ್ರತಿಯ ಭಾಗವಿರುವುದಿಲ್ಲ. ಪ್ರತಿಯ ಬದಲು 
ಕಪೋತವಿದೆ. ಈ ಪ್ರತಿಬಂಧ ಅಧಿಷ್ಠಾನದಲ್ಲ ವೃತ್ತಕುಮುದವು ಪ್ರಮುಖವಾಗಿರುವ 
ಲಕ್ಷಣವಾಗಿರುತ್ತದೆ. 


ಅತ್ರಿ: ಗರ್ಭಗುಡಿ ಇದು ಫಲಕ ಭತ್ತಿಯಾಗಿದ್ದು. ಸುಕನಾಸಿ ಮತ್ತು ನವರಂಗದ 
ಹೊರಭತ್ತಿಯಲ್ಲ ಪ್ರಮುಖವಾಗಿ ಬ್ರಹ್ಮಕಾಂತ ಅತ್ತಿಪಾದಗಳ ಅರೆಸ್ತಂಭಗಳನ್ನು ಯಥೇಚ್ಛವಾಗಿ 
ಕಾಣಬಹುದಾಗಿದೆ. ಹಾಗೆಯೇ ಕೋಷ್ಟಗಳದ್ದು ಇವುಗಳು ಬಹ್ಯಕಾಂತ ಜತಿಪಾದಸ್ತಂಭಗಳ 
ರೀತಿಯ ರಚನೆ ಮೇಲೆ ಪ್ರಸ್ತರ, ರ್ರೀವ. ಶಿಬರವಿದ್ದು ಮೇಲ್ಲಾಗದಲ್ಲ ಸರಳವಾದ ಸ್ಪ್ಹೂಪಿಯ 


143 


ರಚನೆ ಹೊಂಕಿದರಲ್ಲ ಶಾಲಾ ಕೋಷಕ್ಕಗಳಾಗಿವೆ. ಭಿತ್ತಿಯ ಕೋಷ್ಟಗಳಲ್ಲ ಯಾವುಡೇ 
ಶಿಲ್ಪಗಅಲ್ಲ. ಇತ್ತಿ ಪಾದಸ್ತಂಭಗಕಲ್ಲ ಅಧಾರ ಪೋತಿಕಾವಿದೆ. ಈ ನವರಂಗದ ಅತ್ತಿಯ 
ಗೋಡೆಯು ಜೀಳುವುದು ಕಂಡುಬಂದಿದ್ದು ಅದಕ್ಕೆ ಉದ್ದವಾದ ಚಪ್ಪಡಿಯ ಕಲ್ಲನ್ನು ಒರಗಿಸಿ 


ನಿಲ್ಲಸಲಾಗಿದೆ. 


ಪ್ರಸ್ತರ: ಭತ್ತಿಯ ಮೇಲಅನ ಅಂತ್ಯದಲ್ಲರುವ ಪ್ರಮುಖ ಭಾಗವಾಗಿದೆ. ಇಲ್ಲ ಉತ್ತರ ಭಾಗವಿದ್ದು 
ಇದನ್ನು ಭತ್ತಿಸ್ತಂಭಗಳ ಮೇಲೆ ನಿರ್ಮಿಸಲಾಗಿದೆ. ನಂತರ ವಾಜನವಿದ್ದು ಉತ್ತರಕ್ಕೆ ಸ್ಪಲ್ಪ 
ಮುಂಚಾಜಿದೆ. ವಲಭಿಯು ಸಹ ಸ್ಪಲ್ಪ ಮುಂಚಾಚಿದ್ದು ಸರಳವಾಗಿದೆ. ಅದರ ಮೇಲೆ 
ಕಪೋತವಿದ್ದು ದೇವಾಲಯದ ಗೋಡೆಗೆ ನೀರು ಜಳದಂತೆ ತಡೆಯಲು ಎಲ್ಲ ಅಂಗಗಳಗಿಂತ 
ಹೊರಚಾಚಿದೆ. ಈ ಕಪೋತದಲ್ಲ ನಾಸಿಗಳವೆ. ಪ್ರಸ್ತರದ ಮೇಲ್ಲಾಗದಲ್ಲ ಗಾರೆ ಮತ್ತು 
ಇಟ್ಟಿಗೆಯಿಂದ ನಿರ್ಮಿತವಾದ ಶ್ರೀಕರ ಪ್ರಸಾದವನ್ನು ಕಾಣಬಹುದು. ಇದು ಚೌಕಾಕಾರದ 
ಎತ್ತರವಾದ ವೇದಿಕೆಯ ಮೇಲೆ ದ್ರೀವವಿದೆ. ಅದರ ಮೇಲೆ ಶ್ರೀಕರ ಮಾದರಿಯ ಶಿಖರ ಮತ್ತು 
ನಂತರ ಸ್ಥೂಫಿಯನ್ನು ನಿರ್ಮಿಸಲಾಗಿದೆ (ಜಿ.ಸಂ. 61). ಈ ದೇವಾಲಯದ ಬಲಭಾಗದಲ್ಲ 
ದಕ್ಷಿಣಕ್ಕೆ ಕಪೋತಬಂಧ ಅಧಿಷ್ಠಾನವನ್ನು ಹೊಂದಿರುವ ಮಹಾದ್ದಾರ ಮಂಟಪದ ರೀತಿಯ 
ಕಟ್ಟಡವಿದ್ದು ಅದರ ದ್ವಾರಬಂಧದ ಶಾಖೆ ಹೂಬಳ್ಳಗಳ೦ದ ಅಲಂಕೃತವಾಗಿವೆ. ಹಾಗೂ ಭಿತ್ತಿಯು 
ಇತ್ತೀಚೆಗೆ ಸಣ್ಣ ಸೈಜುಕಲ್ಲನಲ್ಲ ನಿರ್ಮಿತವಾಗಿದೆ. ಇದು ಅಪೂರ್ಣವಾದ ಒಂದು 
ಮಹಾದ್ದಾರವಾಗಿದೆ. ಹಾಗೆಯೇ ನೈಖತ್ಯಕ್ಕೆ ಒಂದು ಪ್ರಾಚೀನ ಕೊಳವು ಸಹ ಕಂಡುಬರುತ್ತದೆ. 
ಈ ದೇವಾಲಯವು ಒಂದು ಪ್ರಾಚೀನವಾದ ಪ್ರಮುಖ ದೇವಾಲಯವಾಗಿದ್ದು ಗಂಗರ 
ಕಾಲದಲ್ಲನ ಕುರುಹು ಈ ಗ್ರಾಮದಲ್ಲರುವುದರಿಂದ ಇದು ಸಹ ಗಂಗರ ಕಾಲದಲ್ಲೇ 
ನಿರ್ಮಾಣವಾಗಿರಬಹುದೇನೋ. ಅದರೂ ಹೊಯ್ದಕರ ಕಾಲದಲ್ಲ ಪುನರ್‌ನಿರ್ಮಿತವಾದ 
ಲಕ್ಷಣವನ್ನು ಹೊಂದಿದೆ. ವೀರಬಲ್ಲಾಳನ ಕಾಲದ ವೀರಗಲ್ಲು ಶಾಸನವು ಸಹ ಈ 
ಬೆಟ್ಟದಲ್ಲರುವುದರಿಂದ ಮೊದಲೇ ಶಿವ ದೇವಾಲಯವಿದ್ದಂತೆ ಕಂಡುಬರುತ್ತದೆ. ಅಲ್ಲದೇ ದಕ್ಷಿಣ 
ದ್ವಾರ ವಿಜಯನಗರ ಕಾಲದಲ್ಲ ನಿರ್ಮಾಣವಾದಂತೆ ತೋರುತ್ತದೆ. 


ಅರ್ಕೇಶ್ವರ ದೇವಾಲಯ-ಬೇವೂರು 


ಈ ದೇವಾಲಯವು ಗ್ರಾಮದ ಕೆರೆಯ ದಂಡೆಯ ಮೇಲೆ ವೀರಶೈವ ಮಠದ ಹಿಂಭಾಗ 
ಕಂಡುಬರುತ್ತದೆ. ಈ ದೇವಾಲಯದ ಅವಶೇಷಗಳನ್ನು ಗಮನಿಸಿದಾಗ ಇದು ಗಂಗರ 


144 


ಕಾಲದಲ್ಲ ನಿರ್ಮಾಣವಾದ ದೇವಾಲಯವಾಗಿದೆ. ಆದರೆ ಪಸ್ಲುತ ಠೀ ಮೂಲ ದೇವಾಲಯ 
ಸಂಪೂರ್ಣವಾಗಿ ಜೀರ್ನೋದ್ಧಾರಗೊಂಡು ತನ್ನ ಮೂಲ ಪ್ರರೂಪವನ್ನು ಕಳೆದುಕೊಂಡಿದೆ. ಈ 
ದೇವಾಲಯದ ಅಂಗ, ವಿತಾನ ಫಲಕ ಹಾಗೂ ಅದೇ ದೇವಾಲಯದ ಸ್ಪಂಭಗಳು, 
ದೇವಾಲಯದ ಹೊರಗೆ ತಂದು ನಿಲ್ತಸಿರುವ ಸ್ತಂಭಗಳ ಅವಶೇಷಗಳವೆ. ಹಾಗೂ ಈಗ ಇದು 
ಗರ್ಭಗುಡಿ ಸುಕನಾಸಿ ಮತ್ತು ನವರಂಗವನ್ನು ಹೊಂದಿದ್ದು ಹೊಸದಾಗಿ ಮಾರ್ಬಲ್‌ 
ಶಿಲೆಗಳನ್ನು ನೆಲ ಮತ್ತು ಅತ್ತಿಗೆ ಹಾಕಲಾಗಿದೆ.” 


ಗರ್ಭಗೃಹ: ದೇವಾಲಯದಲ್ಲನ ಗರ್ಭಗುಡಿಯಲ್ಲ 3 ಅಡಿ ಎತ್ತರದ ಚಚ್ಲಔಕಾರದ ಪಾಣಿ 
ಪೀಠವಿದ್ದು ಇದು ಅಥಧೋಪದ್ಯ್ಧ. ಗಳ. ತ್ರಿಪಟ್ಟ ಕುಮುದ. ಗಳ. ಊರ್ಧ್ವ್ಯಪದ್ಯವನ್ನು ಹೊಂದಿದೆ. 
ಈ ಪೀಠವು ಗ್ರಾನ್ಯೈಟ್‌ನಿಂದ ನಿರ್ಮಿತವಾಗಿದ್ದು ಅದರ ಮೇಲೆ 1.5 ಅಡಿ ಎತ್ತರದ ಬಳಪದ 
ಕಲ್ಲನ ಗಂಗರ ಕಾಲದ ಲಕ್ಷಣದ ಬ್ರಹ್ಮನಾಡಿಯನ್ನು ಹೊಂದಿರುವ ಅಂಗವನ್ನು 
ಕಾಣಬಹುದಾಗಿದೆ. ಗರ್ಭಗುಡಿಯ ಒಳೆಛಾವಣಿಯಲ್ಲ ನಾಭಿಚ್ಛಂದ ವಿತಾನವಿದ್ದು ಕಲ್ಪನ 
ತೊಲೆಗಳ ಜೋಡಣಿಗಳ೦ದ ಮುಚ್ಚಲಾಗಿದೆ. ಈ ಜೋಡಣೆ ನಾಲ್ಲು ಸ್ತರಗಳದ್ದು ಪ್ರತಿಸ್ತರವು 
ತೆರೆದ ಚೌಕಾಕಾರದಲ್ಪ್ಲದ್ದು, ಮೂಲೆ ಭಾಗವನ್ನು ಮಾತ್ರ ಮುಚ್ಚಲಾಗಿದೆ. ಈ ರೀತಿ ಎರಡು 
ಸ್ತರವಿದ್ದು ನಂತರ ಮೇಲ್ಭಾಗದಲ್ಲ ಭಾಗದಲ್ಲ ಅರಆದ ಪದ್ಯದ ಪಿಲಾಫಲಕದಿಂದ ಮುಚ್ಚಲಾಗಿದೆ. 
ನವರಂಗದಲ್ಲ ಯಾವುದೇ ರೀತಿಯ ಶಿಲ್ಪಗಳು ಕಂಡುಬರುವುದಿಲ್ಲ. ಆದರೆ ದೇವಾಲಯದ 
ಮುಂದೆ ನಾಲ್ಲು ಗಂಗರ ಕಾಲದ ರುದ್ರಕಾಂತ ಸ್ತಂಭಗಳದ್ದು, 5 ಅಡಿ ಎತ್ತರವನ್ನು ಹೊಂದಿದೆ. 
ಇವರು ಚತುರಾಶ್ರ ಮತು ಅಷ್ಟಾಶ್ರ ವೃತ್ತಾಕಾರ. ತಾಟಕಾ. ಕಲಶ, ತಾಟಕ್‌ಾ. ಘಟವನ್ನು 
ಹೊಂದಿದೆ. 


ಠೇ ದೇವಾಲಯದ ಹಳೆಯ ಸ್ಥಿತಿಯನ್ನು ದೇವರಕೊಂಡಾರೆಡ್ಗಿಯವರು ತಲಕಾಡಿನ ಗಂಗರ 
ದೇವಾಲಯಗಳು ಎಂಬ ಕೃತಿಯಲ್ಲ ತಿಆಸಿದ್ದಾರೆ. ಇದರಲ್ಲ ಈ ದೇವಾಲಯ ಪಾದಬಂಧ 
ಅಧಿಷ್ಠಾನವನ್ನು ಹೊಂದಿದ್ದು ಗರ್ಭಗೃಹ, ಸುಕನಾಸಿ ಮತ್ತು ನವರಂಗವಿದ್ದು, ನವರಂಗದ 
ಕಂಬಗಳು ರುದ್ರಕಾಂತ ಮಾದರಿಯವಾಗಿವೆ (ಚಿ.ಸಂ. 62). (ಅವುಗಳನ್ನು ಠಗ ಹೊರಗಡೆ 
ಸ್ವತಂತ್ರವಾಗಿ ನಿಲ್ಪಸಲಾಗಿದೆ) ಎಂದು ತಿಳಸಿದ್ದಾರೆ.' ಅಲ್ಲದೇ ಕೆರೆಯ ಅಂಗಳದಲ್ಲ ಗಂಗರ 
ಕಾಲದ ನಂದಿ, ದೇವಾಲಯದ ಶಿಖರದ ತುದಿಯಲ್ಲ ಕಲ್ಪನ ಕಳಶವನ್ನು ತೆಗೆಯಲಾಗಿದೆ. 


ಗಣೇಶ ದೇವಾಲಯ: ಅರ್ಕೇಶ್ವರ ದೇವಾಲಯದ ಪಕ್ಕದಲ್ಲಯೇ ಕೆರೆಯ ಹತ್ತಿರ ಗಣಪತಿ 
ದೇವಾಲಯವಿದೆ. ಇದು ಗಾರೆ ಮತ್ತು ಇಟ್ಟಿಗೆಯಿಂದ ನಿರ್ಮಿಸಲಾಗಿದೆ. ಈ ದೇವಾಲಯ 


145 


ಗರ್ಭಗುಡಿಯನ್ನು ಮಾತ್ರ ಹೊಂದಿದ್ದು ಇದರಲ್ಲ 2 ಅಡಿ ಎತ್ತರದ ಗಣಪತಿಯ ಉಬ್ಬುಪಿಲ್ಪವಿದೆ. 
ಗಣಪತಿಯು ಸುಖಾಸೀನನಾಗಿ ಕರಂಡ ಮುಕುಟ. ಕತ್ತಿನಲ್ಲ ಹಾರ. ಕೈಗಳಲ್ಲ ತೋಳ್ಸಂದಿ. 
ಕಾಲ್ಲಳಗೆ ಕಾಲ್ಲಂದಿ ಹಾಗೂ ಉದರಬಂಧವನ್ನು ಧರಿಸಿದ್ದಾನೆ. ಬಲ ಹಿ೦ಗೈಅ ಪರಶು. ಎಡ 
ಹಿಂಗೈಅ ಪಾಶವನ್ನು ಹಿಡಿದಿರುವಂತೆ ಕಾಣುತ್ತದೆ. ಹಾಗೆಯೇ ಅದರ ಕೆಳಗೆ ಗಣಪತಿಯ 
ವಾಹನವಾದ ಇಲಯ ಉಬ್ಬುಪಿಲ್ಪವಿದೆ. ಆದರೆ ಈ ಶಿಲ್ಪವನ್ನು ಬೇರೆಡೆಯಿಂದ ತಂದು 
ದೇವಾಲಯದಲ್ಲ ಇರಿಸಲಾಗಿರುವ ಶಿಲ್ಪವಾಗಿದೆ. 


ಈ ದೇವಾಲಯದ ಭಾಗದಲ್ಲ ಬೇರೆಡೆಯಿಂದ ತಂದು ಇಟ್ಟಿರುವ ಅನೇಕ ಶಿಲ್ಪ್ಲಗಳವೆ. ಇದರ 
ಬಲಭಾಗದಲ್ಲ ಸಪ್ತಮಾತೃಕೆಯರ ಸಾಅನ ಫಲಕ ಶಿಲ್ಪಗಳನ್ನು ಕಾಣಬಹುದು. ಇದರಲ್ಪನ 
ಫಲಕದ ಕ್ರಮವಾಗಿ ವೀರಾಸನ ಭಂಗಿಯಲ್ಲ ಅಲಂಕಾರಿಕವಾಗಿ ಆಯುಧಗಳ ಅದರ 
ವಾಹನವನ್ನು ಹೊಂದಿರುವ ಬ್ರಾಹ್ಮೀ ಮಾಹೇಶ್ವರೀ. ಕೌಮಾರೀ. ವೈಷ್ಣವೀ. ವರಾಹೀ. 
ಇಂದ್ರಾಣೀ. ಚಾಮುಂಡಿಯರ ಶಿಲ್ಪಗಳನ್ನು ಕಾಣಬಹುದು. ಇದೇ ರೀತಿಯಲ್ಲ 
ಸಪ್ತಮಾತೃಕೆಯರ ಜೊತೆಗೆ ಬಲಭಾಗದಲ್ತ್ಲ ವೀಣಾಧರ ಶಿವ ಮತ್ತು ಎಡಭಾಗದ ಗಣೀಶನ 
ಉಬ್ಬುಪಿಲ್ಪವಿದೆ. ಇದೇ ರೀತಿ ಚಿಕ್ಷಮಳೂರಿನ ಅರ್ಕೇಶ್ವರ ದೇವಾಲಯದಲ್ಲಯು ಸಹ 
ಕಾಣಬಹುದಾಗಿದೆ. ಆದರೆ ಗಣಪತಿ ದೇವಾಲಯದ ಒಳಗಿನ ಗಣಪತಿ ಉಬ್ಬುಪಿಲ್ಲವೂ ಸಹ 
ಸಪ್ತಮಾತೃಕೆಯರ ಸಾಅನ ಬಲಭಾಗದಲ್ಲಿ ಇದ್ದಿರಬಹುದಾದಂತಹ ಭಾಗವಾಗಿದ್ದು ಇದು ಈ 
ದೇವಾಲಯದ ಮುಂದಿರುವ ಸಪ್ತಮಾತೃಕೆಯರ ಫಲಕದಲ್ಲ ಬರಲಾಗದಿದ್ದರೂ ಬೇರೆ ಕಡೆಯ 
ಸಪ್ತಮಾತೃಕೆಯರ ಫಲಕದಲ್ಲದ್ದಿರಬಹುದೇನೋ ಎಂದು ಹೇಳಬಹುದಾಗಿದೆ. ಹಾಗೆಯೇ ಈ 
ದೇವಾಲಯದ ಮುಂದೆ ಸೌಮ್ಯಕಾಂತ ಸಂಭವನ್ನು ತಂದು ನಿಲ್ಪಸಲಾಗಿದೆ. ಇದರ 
ಎಡಭಾಗದಲ್ಲ ಮಣ್ಣಿನಲ್ಲ ಮುಚ್ಚಿರುವ ನವಗ್ರಹಗಳ ಫಲಕವಿದೆ. ಜೊತೆಗೆ ಯತಿಯೊಬ್ಬರ 
ಉಬ್ಬುಪಿಲ್ಪವಿದೆ. ಇಲ್ಪ್ಲನ ಅರ್ಕೇಶ್ವರ ದೇವಾಲಯವು ತನ್ನು ಪ್ರರೂಪವನ್ನು ಕಳೆದುಕೊಂಡಾಗ 
ಅದರ ಅವಶೇಷಗಳನ್ನು ಈ ರೀತಿಯಲ್ಲ ಬೇರೆ ಬೇರೆ ಕಡೆಯಲ್ಲ ಇಡಲಾಗಿದೆ. ಈ 
ದೇವಾಲಯಗಳ ಬಣದ್ಧೆ ಯಾವುದೇ ಶಾಸನಗಳಲ್ಲ ಉಲ್ಲೇಖವಾಗಿಲ್ಲದಿದ್ದರೂ ಅದರ ಲಕ್ಷಣಗಳು 


ಇವು ಗಂಗರ ಕಾಲದವು ಎಂಬುದಾಗಿ ತಿಆಸುತ್ತವೆ.”” 


ಕೃಷ್ಣಾಪುರ: ಇದು ಚನ್ನಪಟ್ಟಣದಿಂದ 16 ಕ&.ಮೀ. ದೂರದಲ್ಲದ್ದು [ol ಗ್ರಾಮವನ್ನು 
ಬೆಟ್ಟಹಳ್ಳಯೆಂತಲೂ ಕರೆಯುತ್ತಿದ್ದ ಬಣ್ಣೆ ಕ್ರಿ.ಪ.12ರ ಶಾಸನದಲ್ಲದೆ.”” ಅಂದರೆ ಈ ಗ್ರಾಮ 
ಬೆಟ್ಟದ ತಪ್ಪಅನಲ್ಲರುವ ಹಳ್ಳಯಾಗಿದ್ದರಿಂದ ಆ ಹೆಸರು ಇರಬಹುದು. ಅಲ್ಲದೇ ಕ್ರಿ.ಶ.1438ರ 
ಶಾಸನವು ಈ ಗ್ರಾಮ ನಾಶವಾದ ಬಗ್ಯೆ ಮತ್ತು ಇಡೀ ಶಾಸನದಲ್ಲ ಬೆಟ್ಟಹಳ್ಳ ಇದ್ದ ಸ್ಥಳದಲ್ಲ 


೪ 
146 


ತಿರುಮಲನಾಥಪುರ ಪಟ್ಟಣ ನಿರ್ಮಿಸಿದ ಬಗ್ದೆ ಉಲ್ಲೇಖಸಿದೆ.”” ಈ ಗ್ರಾಮದಲ್ಲ ಈಶ್ವರ 


ದೇವಾಲಯ ಅಂಕನಾಥೇಶ್ವರ ಬಸವ ದೇವಾಲಯ ಹಾಗೂ ವೀರಗಲ್ಲುಗಳು ಕಂಡುಬರುತ್ತವೆ. 
ಈಶ್ವರ/ಅಂಕನಾಥೇಶ್ವರ/ಅಂ೦ಕಕಾರೇಶ್ವರ ದೇವಾಲಯ 


ಈ ದೇವಾಲಯವು ಗ್ರಾಮದ ಪಶ್ಲಿಮ ದಿಕ್ಕೆ ಊರಿನ ಹೊರವಲಯದಲ್ಲ 1 ಕಿ.ಮೀ. 
ದೂರದಲ್ಲದೆ. ಈ ದೇವಾಲಯ  ಹೊಯ್ದಕರ ಕಾಲದಲ್ಲ ದಾನದತ್ತಿಯನ್ನು ಹಾಗೂ 
ವಿಜಯನಗರ ಪ್ರತಾಪದೇವರಾಯನ ಕಾಲದಲ್ಲ ಜೀರ್ಣೋದ್ಧಾರ ಮಾಡಿ ಶಿಖರ ನಿರ್ಮಿಸಿದ 
ಬಗೆ ಉಲ್ಪೇಖಐಸಿದೆ. ಈೇ ದೇವಾಲಯವು ಗರ್ಭಗೃಹ. ಸುಕನಾಸಿ, ನವರಂಗ, 
ಮುಖಮಂಟಪಗಳನ್ನು ಹೊಂದಿದೆ. ಶಿಬರ ನಿರ್ಮಿಸಿದ ಬದ್ಧೆ ಶಾಸನದಲ್ಲಿ ಉಲ್ಲೇಬವಿದ್ದರೂ ಅದು 
ಈಗ ನಾಶವಾಗಿದೆ. ಈ ದೇವಾಲಯವನ್ನು ಪಶ್ಲಿಮಾಭಿಮುಬವಾಗಿದ್ದು ಗ್ರಾನೈಟ್‌ ಕಲ್ತನಿಂದ 


ನಿರ್ಮಿಸಲಾಗಿದೆ. (ಚಿ.ಸಂ. 63) 


ಗರ್ಭಗೃಹ: ಗರ್ಭಗೃಹವು 1x7 ಅಡಿ ಉದ್ದ ಮತ್ತು ಅಗಲವನ್ನು ಹೊಂದಿದ್ದು ಇದರಲ್ಲೂ 
ಎರಡೂವರೆ ಅಡಿ ಎತ್ತರದ ಚೌಕಾಕಾರದ ಭದಪೀರಠವಿದ್ದು, ಇದರ ಜಗತಿ ಮಣ್ಣಿನಲ್ಲ ಮುಚ್ಚಿದ್ದು. 
ಮೇಲೆ ಅಥಧೋಪದ್ಯ, ಗಳ, ತ್ರಿಪಟ್ಟಕುಮುದ. ಗಳ. ಪ್ರತಿಯ ಲಕ್ಷಣಗಳನ್ನು ಹೊಂದಿದೆ. ಇದರ 
ಮೇಲೆ ಬಹ್ಯಸೂತ್ರವನ್ನು ಹೊಂದಿರುವ ಅಂಗವಿದೆ (ಜಿ.ಸಂ. 64). ಇದರ ಒಳಛಾವಣಿಯಲ್ಲ 
ಸರಳವಾದ ಪದ್ಯದಳದ ಫಲಕವಿದೆ. ಗರ್ಭಗೃಹದ ದ್ವಾರಬಂಧಕ್ಷೆ ದಪ್ಪನಾದ ಸರಳ ಕಲ್ಲಿನಿಂದ 


ನಿರ್ಮಿಸಲಾಗಿದೆ. ನಂತರ ಸುಕನಾಸಿಯು 1%x9.6 ಅಡಿ ಅಗಲ ಮತ್ತು ಉದ್ದವನ್ನು ಹೊಂದಿದ್ದು 
ಸರಳವಾಗಿದ್ದು ಮೇಲ್ದಾವಣಿಯ ಭಾಗವು ಕುಸಿದಿದೆ. ದ್ವಾರಬಂಧವೂ ಸಹ ಸಪರಕತೆಯುಂದ 
ಕೂಡಿದ್ದು ಇದರ ಪಾರ್ತ್ರಗಳಲ್ಲ ಅರೆಗಂಭಗಳನ್ನು ಸೇರಿಸಲಾಗಿದೆ (ಚಿ.ಸಂ.6ರ). 


ನವರಂಗ: ನವರಂಗವು 4 ಸ್ರಂಭಗಳನ್ನು ಹೊಂದಿದ್ದು ೨ ಅಂಕಣಗಳಂದ ಕೂಡಿದೆ. ಸಂಭಗಳೂ 
5.5 ಅಡಿ ಎತ್ತರವಿದ್ದು ಇವು ರುದಕಾಂತ ಸ್ಪಂಭಗಳಾಗಿವೆ. ಇದರ ಪೀಠಭಾಗ ಮಳಣ್ಣಿನಲ್ಲ 
ಮುಚ್ಚಿದ್ದು ಸ್ರಂಭದಲ್ಲ ದಿಂಡು. ತಡಿ ಮತ್ತು ವೃತ್ತಾಕಾರದ ಮಂಡಿ ಮತ್ತು ನಂತರ ಅಧಾರ 
ಹೋತಿಕಾವಿದೆ (ಚಿ.ಸಂ.66). ಈೇ ರೀತಿಯ ಸ್ಥಂಭಗಳು ಬೇಗೂರಿನ ನಾಗೇಶ್ವರ 
ದೇವಾಲಯಗಳನ್ನು ಕಾಣಬಹುದಾಗಿದೆ.” ಹಾಗೆಯೇ ನವರಂಗದ ಒಳಭತ್ತಿಗಳ್ಲು ಸರಳವಾದ 
ಅರೆಗಂಭಗಳು ಸಹ ಕಂಡುಬರುತ್ತದೆ. ನವರಂಗದ ಮಧ್ಯದ ಅಂಕಣದಲ್ಲ ಗರ್ಭಗುಡಿ ಅಂಗಕ್ಕೆ 
ಅಭಿಮುಖವಾಗಿ ಕುಅತಿರುವ ನಂದಿಯ ಶಿಲ್ಪವಿದೆ ಹಾಗೂ ಸುಕನಾಸಿಯ ಬಾಗಿಲಅನ 


ಬಲಭಾಗದಲ್ಲ 2.5 ಅಡಿ ಎತ್ತರದ ಸೂರ್ಯಶಿಲ್ಪವಿದೆ. ಹಾಗೆಯೇ ಇನ್ನೊಂದು ಪಾರ್ತ್ರದಲ್ಲ 
147 


ನಾಗರಕಲ್ಪದೆ. ನವರಂಗದ ಎಡಭಾಗದ ಮೇಲ್ದಾವಣಿ ಕುಸಿದಿದೆ. ನವರಂಗದ ದ್ವಾರಬಂಧ 


ಸರಳವಾಗಿದ್ದು ಲಲಾಟಜಂಬದಲ್ಲ ನಂದಿಯ ಉಬ್ಬುಪಿಲ್ಪವಿದೆ. ಇದರ ಮುಖಮಂಟಪವು 11x22 
ಅಡಿ ಉದ್ದ ಮತ್ತು ಅಗಲವನ್ನು ಹೊಂದಿದ್ದು ಪೂರ್ಣಪ್ರಮಾಣದಲ್ಲ ಹಾಳಾಗಿರುವುದನ್ನು 
ಕಾಣಬಹುದು. 


ಅಧಿಷ್ಲಾನ: ಈ ದೇವಾಲಯದ ಅಧಿಷ್ಠಾನದ ಭಾಗವು ಮಣ್ಣು ಮತ್ತು ಗಿಡಗಳಂದ 
ಮುಚ್ಚಿಹೋಗಿದೆ. ಹಾಗೆಯೇ ಭತ್ತಿಯು ಸರಳವಾದ ಗ್ರಾನ್ಯಟ್‌ನ ದಪ್ಪಕಲ್ಪ್ಲನಲ್ಲ ನಿರ್ಮಿಸಲಾಗಿದೆ. 
ಹಾಗೆಯೇ ಪ್ರಸ್ತರದ ಸ್ವಲ್ಲ ಭಾಗ ಕಂಡುಬಂದು ಅಲ್ಲ ಸರಳವಾದ ಉತ್ತರ, ವಲಭ ಹಾಗೂ 
ಮಳೆಯ ನೀರನ್ನು ಅತ್ತಿಗೆ ಜಳದಂತೆ ತಡೆಯಲು ಮುಂಚಾಚಿದ ಕಪೋತವಿದೆ. ಅದರ 
ಮೇಲಅನ ಪ್ರಾಸಾದ ಭಾಗ ನಾಶವಾಗಿರುವಂತೆ ಕಂಡುಬರುತ್ತವೆ (ಚಿ.ಸಂ. 67). ಹೊೋೊಯ್ದಕಳರ 
ಕಾಲದಲ್ಲ ದಾನವನ್ನು ಮತ್ತು ವಿಜಯನಗರದ ಕಾಲದಲ್ಲ ಪುನರ್‌ನಿರ್ಮಾಣವಾಗಿದೆ. ಇಲ್ಲ 
ಗ್ರಾಮ ನಾಶವಾದ ಬದ್ದೆ ಶಾಸನ ಉಲ್ಲೇಬವಿರುವುದರಿಂದ ಮುಂದೆ ಈ ದೇವಾಲಯದ 
ನಿರ್ವಹಣಿ ನಿಂತು ಹೋಗಿ ನಶಿಸಿರಬೇಕು. ಶಾಸನದ ಪ್ರಕಾರ ತಿರುಮಲನಾಥರು ಪಟ್ಟಣವನ್ನು 
ನಿರ್ಮಿಸಿದ್ದು ಈ ಪಟ್ಟಣವೂ ಈಗಿರುವ ಊರಾಗಿದ್ದು, ಹಳೆಯ ಬೆಟ್ಟಹಳ್ಳಯ ಈ 
ದೇವಾಲಯವಿರುವ ಪ್ರದೇಶದಲ್ಲರಬಹುದೆಂದು ಊಹಿಸಬಹುದು. ಆದರೆ ಗ್ರಾಮವಿದ್ದ ಬಗ್ದೆ 
ಯಾವುದೇ ಅವಶೇಷದ ಕುರುಹುಗಳು ಇಲ್ಲ ದೊರೆಯುವುದಿಲ್ಲ. 


ಈಶ್ವರ/ಶೀನಪ್ಪ ದೇವಾಲಯ- ಮೆಣಸಿಗನ ಹಳ್ಳಿ 


ಈ ಗ್ರಾಮವು ಚನ್ನಪಟ್ಟಣದಿಂದ 16 ಕಿ.ಮೀ. ದೂರದಲ್ಲದ್ದು, ಈ ಗ್ರಾಮದ ಕೇಂದ್ರದಿಂದ 
ಪೂರ್ವಕ್ಕೆ 1 ಕಿ.ಮೀ. ದೂರದಲ್ಲ ತೆರಿಗೆ ರಸ್ತೆ ಅಥವಾ ಬೇಅಕೊತ್ತನೂರು ರಸ್ತೆಯ ಎಡಭಾಗದಲ್ಲ 
ಶೀನಪ್ಪ ದೇವಾಲಯವೆಂದು ಕರೆಯುವ ಪಾಳುಜದ್ದಿರುವ ಪುರಾತನ ದೇವಾಲಯವಿದೆ. ಇದು 
ಗ್ರಾನೈಟ್‌ ಕಲ್ಲನಿಂದ ನಿರ್ಮಿತವಾಗಿದ್ದು ದೇವಾಲಯದ ಮೇಲ್ಲಾಗದಲ್ಲನ ಪ್ರಸ್ತರ ಮತ್ತು ಶಿಖರವು 
ಇಟ್ಟಿಗೆ ಗಾರೆಯುಂದ ನಿರ್ಮಿತವಾಗಿದೆ. ಈ ದೇವಾಲಯದ ಕಲೆ ಮತ್ತು ವಾಸ್ತುಶಿಲ್ಪದ ಆಧಾರದ 
ಮೇಲೆ ಗಂಗರ ಕಾಲದ ದೇವಾಲಯವೆಂದು ಗುರುತಿಸಬಹುದು.” ಅದರ ಮುಂದೆ ಅಪ್ರಕಟತ 
ಶಾಸನವಿದ್ದು ನನ್ನು ಕ್ಷೇತ್ರಕಾರ್ಯದಲ್ಲಿ ಕಂಡು ಬಂದಿದ್ದು ಇದರ ಅಪಿಯ ಲಕ್ಷಣದ ಆಧಾರದ 
ಮೇಲೆ ಈ ಶಾಸನವು ಹೊಯ್ದಳರ ಕಾಲದ್ದಾಗಿದೆ. ಇದನ್ನು ಶಾಸನತಜ್ಞ ಅನಿಲ್‌ರವರು ಓದಿ ಈ 
ರೀತಿ ಹೇಳದ್ದಾರೆ. ವಿಷು ಸಂವತ್ಸರದ ಹೊಯ್ದಳರ ನರಸಿಂಹನ ಕಾಲದಲ್ಲ ರಾಮಯ್ಯನ 


148 


ಮಕ್ಕಳು...ಪ್ರತಿಷ್ಠೆ ಮಾಡಿ ಭಛೂಮಿಕೊಂಡು ದಾನಬಟ್ಟ ಬಣ್ಣಿಯುದೆ ಎಂದಿದ್ದಾರೆ.” ಆದ್ದರಿಂದ ಈ 


ದೇವಾಲಯವು ಗಂಗರ ಕಾಲದಲ್ಲ ನಿರ್ಮಾಣವಾಗಿ ಹೊೋಯ್ದಕರ ಕಾಲದಲ್ಲಯೂ ಸಹ 


ಪ್ರೋತ್ಸಾಹಕ್ಕೆ ಒಳಪಲ್ಪರುವುದನ್ನು ಕಾಣಬಹುದು. (ಜಿ.ಸಂ. 68) 


ಗರ್ಭಗುಡಿ: ಠೇ ದೇವಾಲಯವು ಪೂರ್ವಾಭಮುಖವಾಗಿ ನಿರ್ಮಿಸಲಾಗಿದೆ. ಗರ್ಭಗುಡಿಯು 


ಬೌಕಾಕರವಾಗಿದ್ದು ಹೊರ ಅಳತೆಯ ಪ್ರಕಾರ 14x14 ಅಡಿ ಅಗಲ ಮತ್ತು ಉದ್ದವನ್ನು 
ಹೊಂದಿದೆ. ಗರ್ಭಗುಡಿಯಲ್ಲಿ ಯಾವುದೇ ಮೂರ್ತಿಯು ಕಂಡುಬರುವುದಿಲ್ಲ. ಇದರ ಒಳ 
ಛಾವಣಿಯ ವಿತಾನವು ನಾಭಿಚ್ಛಂದ ಲಕ್ಷಣವನ್ನು ಹೊಂದಿದ್ದು ಇದರಲ್ಲ ಕಲ್ಪನ ತೊಲೆಗಳ 
ಜೋಡಣಿಗಳ೦ದ ಮುಚ್ಚಿದ ರೀತಿಯಲ್ಲ ಮೂರು ಸ್ಪರಗಳದ್ದು ಪ್ರತಿ ಸ್ಪರವು ತೆರೆದ ಚೌಕದ 
ಮೂಲೆ ಭಾಗವನ್ನು ಮಾತ್ರ ಮುಚ್ಚಿದೆ. ಈ ರೀತಿ ಎರಡು ಸ್ತರಗಕಳಲ್ಲ ಜೋಡಿಸಿದ ನಂತರ 
ಉಳದ ಭಾಗಕ್ಕೆ ಒಂದು ಶಿಲಾಘಲಕವನ್ನು ಮೇಲ್ಲಾಗದಲ್ಲ ಮುಚ್ಚಲಾಗಿದೆ. ಈ ಶಿಲಾಫಲಕದಲ್ಲ 
ಅರಳದ ಕಮಲ ದಳದ  ಕೆತ್ತನೆಬುದೆ. ಗರ್ಭಗುಡಿಯ ಮೂಲೆಗಕೊೂ ಚೌಕಾಕಾರದ 
ಅರೆಸ್ತಂಭಗಳದ್ದು ಹಾಗೂ ಗರ್ಭಗುಡಿಯ ಒಂದು ತ್ತಿಯ ಮಧ್ಯದಲ್ಲ ಹೊರಚಾಚಿದಂತೆ 
ಕಾಣುವ ಒಂದು ಚೌಕಾಕಾರದ ಗ್ರಾನೈಟ್‌ ಚಪ್ಪಡಿಯನ್ನು ಕಾಣಬಹುದು. ಬಹುಶಃ ಇದನ್ನು 
ದೇವರ  ಪೂಜಾಕಾರ್ಯದ ಸಾಮಾದ್ರಿಗಳನ್ನು ಇಡುವುದಕ್ಷಾಗಿ ನಿರ್ಮಿಸಿರಬಹುದಾಗಿದೆ. 
ಗರ್ಭಗೃಹದ ದ್ವಾರಬಂಧವು ಸರಳವಾಗಿದೆ. 


ಸುಕನಾಸಿ: ಸುಕನಾಸಿಯು 10x13 ಅಳತೆ ಉದ್ದ ಅಗಲವನ್ನು ಹೊಂದಿದೆ. ಬಲಭಾಗದ 2 
ಅಡಿ ಎತ್ತರದ ಗಣಪತಿಯ ಶಿಲ್ಪವಿದೆ. ಇದರ ದ್ವಾರವು ಲತೆಬಳ್ಳಗಳಂ೦ದ ಅಲಂಕಾರಿಕ ವಾಗಿದ್ದು 


ಲಲಾಟದಲ್ಲಿ ಗಜಲಕ್ಷೀಯ ಉಬ್ಬುಪಿಲ್ಪವಿದೆ. 


ಅಧಿಷ್ಠಾನ: ಈೇ ದೇವಾಲಯದ ಅಧಿಷ್ಠಾನ ಭಾಗವು ಕಲ್ಲು ಮತ್ತು ಮಣ್ಣಿನಿಂದ ಮುಚ್ಚಿಹೋಗಿದ್ದು 
ಯಾವ ಲಕ್ಷಣವನ್ನು ಹೊಂದಿದೆ ಎಂದು ಗುರುತಿಸಲಾಗುವುದಿಲ್ಲ. 


ಜತ್ತಿಯ ಅಲಂಕಾರಿಕವಾದ ಅರ್ಧಭಾಗ ಹೊರ ಚಾಚಿದಂತಹ ಅತ್ತಿಪಾದಗಳನ್ನು 
ಕಾಣಬಹುದು. ಇವುಗಳು ಬ್ರಹ್ಮಕಾಂತ ಅತಿಪಾದಗಳ ಲಕ್ಷಣವನ್ನು ಹೊಂದಿದ್ದು ಇದು ಪ್ರಾಚೀನ 
ದೇವಾಲಯಗಕ ಕಂಡುಬರುವ ಲಕ್ಷಣವಾಗಿದೆ. ಗರ್ಭಗುಡಿ ಮತ್ತು ಸುಕನಾಸದ 
ಹೊರಭಾಗದ ಅತ್ತಿಯಲ್ಲ ತೋರಣಗಳವೆ. ಇವು ಹೆಚ್ಚು ಆಳವಿಲ್ಲದೆ, 2 ಸ್ರಂಭಗಳದ್ದು 
ಇವುಗಳನ್ನು ಸೇರಿಸುವಂತೆ ಮೇಲ್ಭಾಗದಲ್ಲ ಕಪೋತ ಭಾಗವನ್ನು ಕಾಣಬಹುದಾಗಿದೆ. ಈ 


ಕೋಷ್ಟಕಗಳಲ್ಲ ಯಾವುದೇ ಜಂಬಗಳು ಕಂಡುಬರುವುದಿಲ್ಲ. ಆದರೆ ಗರ್ಭಗುಡಿಯ ಅತ್ತಿಯ 
149 


ಕೋಷ್ಟಕದ ಮೇಲ್ಭಾಗಗಳಲ್ಲ ಕೀರ್ತಿಮುಖದ ಪಂಜರದ ಲಕ್ಷಣವನ್ನು ಸಹ ಹೊಂದಿದ್ದು ಅದರ 
ಮಧ್ಯದಲ್ಲ ವೃತ್ತಾಕಾರದ ಕಮಲದಳದ ಕೆತ್ತನೆಯುದೆ. ಆದರೆ ಇದರ ಬಲಭಾಗದ ಹೊರಭತ್ತಿಯು 
ಅಳವಿನಂಚಿನಲ್ಲದ್ದು ಅದರ ಮೇಲನ ಛಾವಣಿಯನ್ನು ಕಲ್ಲುಹಾಸು ಮತ್ತು ಇಟ್ಟಿಗೆಯಿಂದ 
ನಿರ್ಮಿಸಿದ್ದು ಇದು ಕುಸಿದಿದೆ. 


ಭತ್ತಿಯ ಮೇಲ್ಭಾಗದಲ್ಲ ಪ್ರಸ್ತರ ಭಾಗವಿದ್ದು ಅದರಲ್ಲ ಉತ್ತರ ಮತ್ತು ವಲಭಲಯುದ್ದು 
ಯಾವುದೇ ಅಲಂಕರಣವಿಲ್ಲ. ಕಪೋತ ಭಾಗವು ಹೊರಚಾಚಿದ್ದು ಅಲ್ಲಲ್ಲ ವಾಸಿಗಳ 
ಅಲಂಕರಣವಿದ್ದು ಅದು ಸವೆದುಹೋಗಿದೆ. ಪ್ರಾಸಾದ ಭಾಗವು ಇಟ್ಟಿಗೆ ಮತ್ತು ಗಾರೆಯಿಂದ 
ನಿರ್ಮಾಣವಾದ ತ್ರಿತ್ತಲ ಪ್ರಾಸಾದವಾಗಿದ್ದು ಬಹುಶಃ ಇದು ಚತುರ್ರಶ ವೇದಿಕೆ, ನಂತರ 
ರ್ರೀವವಿದ್ದು ಅದರ ಮೇಲೆ ಪ್ರಸ್ತಿಕ ಲಕ್ಷಣದ ಶಿಖರವನ್ನು ಹೊಂದಿರಬಹುದೆಂದು ಉಳದಿರುವ 


ಅವಶೇಷಗಳಂ೦ದ ಗುರುತಿಸಬಹುದಾಗಿದೆ. (ಚಿ.ಸಂ. 6೨) 


ಈ ದೇವಾಲಯದ ಮುಂದೆ 3 ಅಡಿ ಎತ್ತರದ ವೃತ್ತಾಕಾರದ ಕಂಬದ ಮೇಲೆ ಪೂವಕ್ಕೆ 
ಮುಖ ಮಾಡಿ ಕುಅತಿರುವ ಬಸವನ ಶಿಲ್ಪವಿದೆ. ಬಲಭಾಗದಲ್ಲ 4 ಅಡಿ ಎತ್ತರದ ಗ್ರಾನೈಟ್‌ ಕಲ್ಪನ 
ಹೊಯ್ದಳರ ಕಾಲಕ್ಕೆ ಸಂಬಂಧಿಸಿದಂತಹ ಅಪ್ರಕಟತ ಶಾಸನವಿದೆ. ಅಲ್ಲದೇ ಅದರ ಪಕ್ಷದಲ್ಲಯೇ 
2 ಅಡಿ ಎತ್ತರದ ಹುಅ ಬೇಟಿಯಾಡುತ್ತಿರುವ ಮಹಿಕೆಯಂತೆ ಕಾಣುವ ಮಾಸ್ತಿಗಲ್ಲನ್ನು ಸಹ 
ಕಾಣಬಹುದು. ಠ ದೇವಾಲಯದ ಕಲೆ ಮತ್ತು ವಾಸ್ತುಶಿಲ್ಪವು ಸರಳವಾಗಿದ್ದು ಗಂಗರ ಕಾಲದಲ್ಲಿ 
ನಿರ್ಮಾಣವಾದಂತಹ ದೇವಾಲಯವೆಂದು ಊಹಿಸಬಹುದು. ಗರ್ಭಗೃಹದಲ್ಲ ಮೂಲ 
ಮೂತ್ತಿೀಯು ಕಂಡುಬರುವುದಿಲ್ಲ. ಸ್ಥಳೀಯ ಜನರು ಇಲ್ಲ ಅಂಗವಿದ್ದು ಅದನ್ನು ಪಕ್ಷದ 
ಶಿವನಹಳ್ಳಯ ಜನರು ಕಳ್ಳತನ ಮಾಡಿದರೆಂದು ನಂತರ ಇಲ್ಲ ಪೂಜೆ ಪುನಸ್ಥಾರಗಳು 
ನಿಂತುಹೋಲುತೆಂದು ತಿಆಸುತ್ತಾರೆ. ಹಾಗೆಯೇ ಈ ದೇವಾಲಯದ ಮುಂದೆ ಅಪರೂಪವಾಗಿ 
ಕಂಡುಬರುವ ಏಕದಳದ ಜಲ್ಪ್ಲಪತ್ರೆಯ ಮರಗಳು ಕಂಡು ಬಂದಿರುವುದು ಈ ಭಾಗದ 


ನೈಸರ್ಗಿಕ ವಿಶೇಷವೆನಿಸಿದೆ. 


ಸೋಮೇಶ್ವರ ದೇವಾಲಯ-ಸೋಗಾಲ 


ಚನ್ನಪಟ್ಟಣದಿಂದ 16 ಕಿ.ಮೀ. ದೂರದಲ್ಲರುವ ಐತಿಹಾಸಿಕ ಗ್ರಾಮ. ಈ ಗ್ರಾಮದಲ್ಲಿ 
ದೇವಾಲಯಗಳ ಜೊತೆಗೆ ವೀರಗಲ್ಲುಗಳು ಬಹಳಷ್ಟು ದೊರೆಯುತ್ತವೆ. ಠೀ ಗ್ರಾಮದ 


ಪ್ರಮುಖವಾದ ಸೋಮೇಶ್ವರ ದೇವಾಲಯವು ಪ್ರಾಚೀನವಾಗಿದ್ದು ಇದು ಚೋಳರ ಕಾಲದಲ್ಲ 
150 


ನಿರ್ಮಾಣವಾದಂತೆ ಕಂಡುಬರುತ್ತದೆ. ಅಲ್ಲದೇ ನನ್ನು ಕ್ಷೇತ್ರಕಾರ್ಯ ಸಮಯದಲ್ಲ ದೇವಾಲಯ 
ನವರಂಗದ ಒಳಛಾವಣಿಯಲ್ಲ ಅಪ್ರಕಟತ ಶಾಸನವಿದ್ದು. ಇದು ಕ್ರಿ.ಶ. 12-13ನೇ ಶತಮಾನದ 
ಹೊಯ್ದಳರ ಕಾಲದ ದಾನ ಶಾಸವಿರಬೇಕೆಂದು ಶಾಸನ ತಜ್ಞ ಅನಿಲ್‌ ಅಭಿಪ್ರಾಯುಸಿದ್ದಾರೆ. 
ಅದರ ಮೇಲೆ ಜಳಯ ಬಣ್ಣವನ್ನು ಹಚ್ಚಿರುವುದು ಅಕ್ಷರಗಳು ಸ್ಪಷ್ಟವಾಗಿ ಕಾಣಬರುವುದಿಲ್ಲ" 
ಹಾಗೂ ವಿಜಯನಗರ ಕಾಲದಲ್ಲ ಮುಖಮಂಟಪಗಳು ರಚನೆಯಾದಂತ ಲಕ್ಷಣಗಳವೆ. 
ಸೋಮೇಶ್ವರ ದೇವಾಲಯವು ಪ್ರಮುಖವಾಗಿ ಗರ್ಭಗೃಹ. ಸುಕನಾಸಿ, ನವರಂಗ ಮತ್ತು 
ಪೂರ್ವ ಮತ್ತು ಉತ್ತರದ ಕಡೆಗಳಲ್ಲ ಎರಡು ದ್ದಾರಗಳದ್ದು ಅವುಗಳಗೆ ಹೊಂದಿಕೊಂಡಂತೆ 
ಮುಖಮಂಟಪವನ್ನು ಕಾಣಬಹುದು. ಹಾಗೂ ಅಧಿಷ್ಲಾನ, ಜತಿ ಹಾಗೂ ಹೊಸದಾಗಿ ನಿರ್ಮಿಸಿದ 
ಪ್ರಸಾದದ ಭಾಗಗಳವೆ. ಈ ದೇವಾಲಯವನ್ನು ಇತ್ತೀಚೆಗೆ ಜೀರ್ನೋದ್ದಾರಗೊಳಸಿದ್ದು ಇದರ 
ಒಳಗೆ ಗ್ರಾನೈಟ್‌ ಕಲ್ಲುಗಳನ್ನು ನೆಲಕ್ಷೆ ಮತ್ತು ಇತ್ತಿಗೆ ಬಳಸಲಾಗಿದೆ." 


ಗರ್ಭಗೃಹ: ಗರ್ಭಗೃಹದ ಹೊರಭಾಗದ ಅಳತೆ 13x14 ಅಡಿ ಅಗಲ ಮತ್ತು ಉದ್ದವನ್ನು 
ಒಳಗೊಂಡಿದೆ. ಈೇ ದೇವಾಲಯದ ಜೀರ್ಣೋದ್ದಾರ ಸಮಯದಲ್ತ್ಲ ಗರ್ಭಗುಡಿಯ ತ್ತಿ 
ಹಾಗೂ ನೆಲಕ್ಷೆ ಗ್ರಾನೈಟ್‌ ಬಳಸಿದ್ದಾರೆ. ಗರ್ಭಗೃಹದಲ್ಲನ ಶಿವಅಂಗದ ಪೀಠವನ್ನು ಮುಕಾಲು 
ಭಾಗದಷ್ಟು ಗ್ರಾನೈಟ್‌ನಿಂದ ಮುಚ್ಚಲಾಗಿದ್ದು ಪೀಠದ ಮೇಲೆ 1 ಅಡಿ ಎತ್ತರದ ಶಿವಅಂಗವನ್ನು 
ಪ್ರತಿಷ್ಠಾಪಿಸಲಾಗಿದೆ (ಚಿ.ಸಂ೦.7೦). ಹಾಗೂ ಅದರ ಮುಂದೆ ಸಣ್ಣ ಗಣಪತಿಯ ಶಿಲ್ಪವನ್ನು 
ಇತ್ತೀಚೆಗೆ ತಂದು ಇಡಲಾಗಿದೆ. ಇದರ ಒಳಛಾವಣಿಯಲ್ಲ ನಾಭಚ್ಛಂದ ವಿತಾನವಿದ್ದು ಇದು 
ಎರಡು ಸ್ತರಗಳ ಚೌಕಾಕಾರವಾಗಿದ್ದು, ನಂತರದ ಶಿಲಾಫಲಕದಲ್ಲ ನಕ್ಷತ್ರಾಕಾರದ ಹಾಗೂ 
ಅರಳದ ಪದ್ಯದ ಕೆತ್ತನೆಯುದೆ. ಗರ್ಭಗುಡಿಯ ದ್ವಾರಬಂಧದಲ್ಲಿ ಯಾವುದೇ ಅಲಂಕರಣ 
ಕಂಡುಬರುವುದಿಲ್ಲ. ಕಾರಣವೆಂದರೆ ದ್ವಾರಬಂಧ ಹಾಗೂ ಭಿತ್ತಿಯ ಮೇಲೆ ಗ್ರಾನೈಟ್‌ 
ಟೈಲ್ಸ್‌ಗಳನ್ನು ಅಳವಡಿಸಲಾಗಿದೆ. 


ಸುಕನಾಸಿ: ಗರ್ಭಗೃಹದ ಮುಂದಿನ ಅಂತರಾಳವು 13x5 ಅಡಿ ಅಗಲ ಮತ್ತು ಉದ್ದವನ್ನು 
ಹೊಂದಿದ್ದು ಇಲ್ಲ ಯಾವುದೇ ರೀತಿಯ ಶಿಲ್ಪಗಳು ಕಂಡುಬರುವುದಿಲ್ಲ. ಒಳಛಾವಣಿಯಲ್ಲ 
ಅರಳದ ಕಮಲದ ಕೆತ್ತನೆಯ ಅಲಂಕರಣ ವಿತಾನವಿದೆ. ಇದರ ದ್ವಾರಬಂಧ ಸಹ ಗ್ರಾನೈಟ್‌ 
ಟೈಲ್ಲ್‌ಗಳಂದ ಮುಚ್ಚಿರುವುದರಿಂದ ಇದರ ಅಲಂಕರಣವನ್ನು ಗುರುತಿಸಲಾಗುವುದಿಲ್ಲ. ಆದರೆ 
ಇಲ್ಲ ಲಲಾಟ ಕಾಣುವಂತೆ ಮಾಡಿದ್ದು ಅದರ ಶಪಿವಅಂಗದ  ಕೆತ್ತನೆಯುದೆ. ಇದರ 
ದ್ವಾರಬಂಧಗಳ ಎರಡು ಪಾರ್ತ್ರ್ಯದಲ್ಲ ಹೊಸದಾದ ಪೀಠವನ್ನು ರಚಿಸಿ ಅದರ ಮೇಲೆ ಎರಡು 


151 


ಕುಆತಿರುವ ಬಸವನ ಶಿಲ್ಪವನ್ನು ಇಡಲಾಗಿದೆ. ಇವೆರಡು ಸಹ ಜನ್ನವಾಗಿದ್ದು ಒಂದು 
ಅಲಂಕರಣವಾಗಿ ಇತ್ತೀಚಿನದಾಗಿದ್ದರೆ. ಇನ್ನೊಂದು ನಿರಾಲಂಕೃತವಾಗಿ ಸೌಮ್ಯ ಸ್ಥಿತಿಯಲ್ಲದ್ದು 
ಪ್ರಾಚೀನ ಗಂಗರ ಕಾಲದ ಶಿಲ್ಪವಾಗಿದೆ. ಹಾಗೆಯೇ ಬಾಗಿಲುವಾಡದ ಬಲಭಾಗದಲ್ಲಿ 
ಅಸ್ಪಷ್ಟವಾದ 1 ಅಡಿ ಎತ್ತರವಾದ ವೀರಭದ್ರನ ಲಕ್ಷಣವಿರುವ ಶಿಲ್ಪವಿದೆ. ಹಾಗೆಯೇ ಎಡಭಾಗದಲ 
2.5 ಅಡಿ ಎತ್ತರ ಸೂರ್ಯಕಿಲ್ಪವಿದೆ. ಇದನ್ನು ಸ್ಥಳೀಯರು ಕುಮಾರಸ್ವಾಮಿ ವಿಗ್ರಹವೆನ್ನುತ್ತಾರೆ. 
ಈ ವಿಗ್ರಹ ಸುಂದರವಾಗಿದ್ದು ಇದರ ಮೇಲೆ ಕೀತ್ತಿಮುಖವನ್ನು ಸಹ ರಚಿಸಲಾಗಿದೆ. 


ನವರಂಗ: ಇದರ ಹೊರ ಸುತ್ತಳತೆಯು 24x23 ಅಡಿ ಅಗಲ ಮತ್ತು ಉದ್ದವನ್ನು 
ಹೊಂದಿರುವುದು. ನವರಂಗವು ನಾಲ್ದು ಕಂಬಗಳಂದ ಕೂಡಿದ್ದು ಶೇ ಕಂಬಗಳಗೆ ಸರಕವಾದ 
ಪೀಠವಿದ್ದು ಇದರ ಮೇಲೆ ಚತುರಾಪಶ್ರ, ಅಷ್ಟಾಶ್ರ ನಂತರ ತಾಟಕಾ ಹಾಗೂ ಸರಳ ಅಧಾರ 
ಪೋತಿಕಾವನ್ನು ಹೊಂದಿದೆ. (ಚಿ.ಸಂ.71) ಇದರ ಮೇಲೆ ಚೌಕಾಕಾರ ಕಲ್ಪನ ತೊಲೆಗಳದ್ದು 
ಮೇಲ್ಲಾವಣಿಯನ್ನು ಗ್ರಾನೈಟ್‌ ಚಪ್ಪಡಿಗಳ೦ದ ಮುಚ್ಚಲಾಗಿದೆ. ಒಳಛಾವಣಿಯಲ್ಲ 
ವಿತಾನಗಳರುವುದಿಲ್ಲ. ಆದರೆ ಮಧ್ಯದ ಅಂಕಣದಲ್ಲಿ ಒಳಚಾವಣಿಯಲ್ಲ ಸರಳವಾದ ಅರಆದ 
ಪದ್ಭದಳದ ಕೆತ್ತನೆಯುದೆ. ನವರಂಗದ ಬಲಭಾಗದಲ್ಲ ಸ್ತಪಮಾತೃಕೆಯರ ಶಿಲ್ಪವಿದ್ದು ಒಂದೇ 
ಕಲ್ಪನ ಫಲಕದಲ್ಲ ಸಾಲಾಗಿ ಕೆತ್ತಲಾಗಿದೆ. ಈ ಸಪ್ತಮಾತೃಕೆಯರು ತಮ್ಮ ವಾಹನಗಳೊಂದಿಗೆ 
ಕ್ರಮವಾಗಿ ಬ್ರಾಹ್ಮಿ ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ. ವಾರಾಹಿ. ಇಂದ್ರಾಣಿ. ಚಾಮುಂಡಾ 
ಉಬ್ಬುಪಿಲ್ಪಗಳವೆ. ಹಾಗೆಯೇ ಇದರ ಪಕ್ಷದಲ್ಲ 3.6 ಅಡಿ ಎತ್ತರದ ಸುಂದರವಾದ ಗಣೀಶನ 
ಶಿಲ್ಪವಿದೆ. ಇದು ಕೀರ್ತಿಮುಖದ ಅಲಂಕರಣ ಹೊಂದಿದೆ. ಹೊಟ್ಟೆಯು ಸ್ಪಲ್ಪ ದೊಡ್ಡದಾಗಿ 
ಕಾಲುಗಳನ್ನು ಹಿಂದೆ ಸರಿದಂತಿದ್ದು ಅದರ ಬಲಗಾಲು ಬಾಗಿದಂತೆ ಲಂಬವಾಗಿ ವಿಶ್ರಾಂತಿ 
ರೀತಿಯಲ್ಲ ಆಸೀನವಾಗಿರುವುದನ್ನು ಕಾಣಬಹುದು. ಹೊಲ್ಲೆಯಲ್ಲಿ ಸರ್ಪಬಂಧವನ್ನು ಹಾಕಿದ್ದಾರೆ 
ಹಾಗೂ ನಾಲ್ಲು ಕೈಗಳದ್ದು ಕೈಗಕ್ಲ ಮೋದಕ. ಪಾಶ, ಅಂಕುಶ ಹಿಡಿದಿದ್ದಾನೆ. 
ಕರಂಡಮುಕುಟವನ್ನು ಧರಿಸಲಾಗಿದ್ದು ಸುಂದರವಾಗಿದೆ. ಇದರ ಪಕ್ಷದಲ್ಲ ಒಂದು 15 ಅಡಿ 
ಎತರ್ಲದ ಮಾಕ್ಕಂ೦ಡೇಯ ಎಂದು ಕರೆಯುವ ಶಿವಅಂಗವನ್ನು ಕಾಣಬಹುದಾಗಿದೆ. ಹಾಗೆಯೇ 
ಮಧ್ಯದಲ್ಲ 2 ಶಿವಅಂಗವಿದ್ದು ವಿಭನ್ನವಾಗಿದೆ. 


ನವರಂಗಕ್ಕೆ ಹೊಂದಿಕೊಂಡಂತೆ ಪೂರ್ವ ಮತ್ತು ಉತ್ತರದ ಕಡೆಗಳಲ್ಲ ಎರಡು 
ದ್ವಾರವನ್ನು ಹೊಂದಿದೆ. ಉತ್ತದ ದ್ವಾರದ ಹತ್ತಿರದ ಒಳಛಾವಣಿಯ ಚಪ್ಪಡಿಯಲ್ಲ ತಮಿಳು 
ಅಪಿಯ ಅಪ್ರಕಟತ ಶಾಸನವನ್ನು ಕಾಣಬಹುದಾಗಿದೆ. ಹಾಗೆಯೇ ಈ ಎರಡು ದ್ವಾರಗಳು 


ಸರಳವಾಗಿದ್ದು ಯಾವುದೇ ಅಲಂಕರಣ ಕಾಣಬರುವುದಿಲ್ಲ. ಪೂರ್ವದ್ದಾರಕ್ಕೆ ಹೊಂದಿಕೊಂಡಂತೆ 
152 


2 ಪ್ರಂಭಗಕ ಮುಖಮಂಟಪವಿದ್ದು ಈ ಸ್ವ್ತಂಭಗಕ ಪೀಠಗಳು ಮುಚ್ಚಿಹೋಗಿದೆ. ಈ 
ಸ್ತಂಭಗಕಲ್ಪ ಚಿತ್ರಗಕ ಅಲಂಕರಣವಿದ್ದು ಚತುರ್ರಸ, ಅಷ್ಟ. ಚತುರ್ರಸ, ಅಷ್ಟ, ಚತುರ್ರಸ ಹಾಗೂ 
ಸರಳವಾದ ಆಧಾರ ಪೋತಿಕಾದ ಮೇಲೆ ತೊಲೆಗಳನ್ನು ಜೋಡಿಸಿ ಚಪ್ಪಡಿಗಳ೦ಂದ 
ಮುಚ್ಚಲಾಗಿದೆ. ಈ ಮಂಟಪದಲ್ಲ 4 ಅಡಿ ಎತ್ತರದ ಸ್ತಂಭದ ಮೇಲೆ ಕುಳತ ಬಸವ ಶಿಲ್ಪವಿದೆ 
ಹಾಗೂ ಇದರ ಜೊತೆ ಬಅಪೀಠವನ್ನು ಕಾಣಬಹುದು. ಈ ದ್ವಾರದ ಎಡಭಾಗದಲ್ಲ 4 ಅಡಿ 
ಎತ್ತರದ ಒಂದು ಶೈವ ದ್ವಾರಪಾಲಕನ ವಿಗ್ರಹವಿದ್ದು ಇನ್ನೊಂದು ದ್ವಾರಪಾಲಕ ವಿಗ್ರಹ 
ಕಂಡುಬರುವುದಿಲ್ಲ. ಜೀರ್ನೋದ್ಧಾರದ ಸಮಯದಲ್ಲ ಈ ವಿಗ್ರಹ ಹಾಳಾಗಿರಬಹುದಾಗಿದೆ. 
ಇದರ ಸ್ತಂಭಗಕಳಲ್ಪ ಕುಂಭ, ಗರುಡ, ಶಿವಭಕ್ತರ ಶಿಲ್ಪ, ಶಿವಅ೦ಗ, ಪದ್ಧದಳ., ಆನೆ, ಚಂದ್ರ, ಸ್ರೀ 
ಶಿಲ್ಪ್ಲಗಳವೆ. ಹಾಗೆಯೇ ಮುಂಭಾಗದ ಎಡಭತ್ತಿಯ ಮೇಲೆ ಕುದುರೆ ಸವಾರಿ ಮಾಡುತ್ತಿರುವ 
ವ್ಯಕ್ತಿಯ ಉಬ್ಬುಪಿಲ್ಲವನ್ನು ಕಡೆಯಲಾಗಿದೆ. ಇದಲ್ಲದೇ ಉತ್ತರದ ಮುಖಮಂಟಪವು ಇದೇ 
ರೀತಿಯುದ್ದು, ಉಬ್ಬುಶಿಲ್ಲಗಳು ಕಡಿಮೆಯುವೆ. ಅದರಲ್ಲ ಕುದುರೆ ಸವಾರಿ ಮತ್ತು ಒಂದು 
ಕಂಬದಲ್ಲ ಶಿವಭಕ್ತರ ಶಿಲ್ಪವನ್ನು ಕಾಣಬಹುದಾಗಿದೆ. 


ಅಧಿಷ್ಲಾನ: ಅಧಿಷ್ಠಾನವನ್ನು ದೇವಾಲಯದ ಜೀರ್ಣೋದ್ದಾರದ ಸಮಯದಲ್ಲ ಪೂರ್ಣವಾಗಿ 
ಮುಚ್ಚಲಾಗಿದೆ. ಆದರೆ ಪ್ರನಾಕವಿರುವ ಕಡೆ ಮಾತ್ರ ಪ್ಪಲ್ಲ ತೆರೆದಿರುವುದರಿಂದ ಇದು ವಪ್ರಕ 
ಅಧಿಷ್ಠಾನವೆಂದು ಹೇಕಬಹುದು.”' ಇದು ಎತ್ತರವಾದ ಜಗತಿ, ತ್ರಿಪಟ್ಟ-ಕುಮುದ, ಗಳ ಮತ್ತು 
ಪ್ರತಿಯನ್ನು ಹೊಂದಿದೆ. ಗರ್ಭಗುಡಿಯ ಜಗತಿಯ ಭಾಗದಲ್ಲ ಪ್ರನಾಕವನ್ನು ಅಳವಡಿಸಲಾಗಿದೆ. 
ನಂತರದಲ್ಲ ಕಲ್ಪನ ಚಪ್ಪಡಿಬುಂದ ನಿರ್ಮಿಸಿದ ಫಲಕ ಭತಿಯುದ್ದು. ಇದರಲ್ಲ ಯಾವುದೇ 
ರೀತಿಯ ಅಲಂಕರಣಿವಿಲ್ಲದೆ ಸಾಧಾರಣವಾಗಿದೆ. ಪ್ರಸ್ತರದಲ್ಪ್ಲನ ಉತ್ತರ ಮತ್ತು ಕಪೋತಗಳು 
ಕಂಡುಬರುತ್ತವೆ. ಕಪೋತ ಭಾಗದಲ್ಲ ಅಲ್ಲಲ್ಲ ನಾಸಿಗಳ ಅಲಂಕರಣವಿದೆ. ನಂತರ ಹೊಸದಾಗಿ 
ಇಟ್ಟಗೆ ಮತ್ತು ಗಾರೆಯಿಂದ ನಿರ್ಮಿಸಿದ ಪ್ರಸಾದ ಭಾಗವಿದ್ದು ಹಾಗೂ ಅದರಲ್ಲ ಶಿಖರ ಮತ್ತು 
ಕಳಸವಿದೆ, ಇವುಗಳನ್ನು ಬಣ್ಣದಿಂದ ಅಲಂಕರಣಗೊಳಸಿದ್ದಾರೆ. ಇದರಲ್ಲ ಬಸವ, ಶಿವನ 
ಭಂಗಿಗಳು, ಕೀರ್ತಿಮುಖಗಳ ಗಾರೆ ಶಿಲ್ಲಗಳ೦ಂದ ಕೂಡಿದೆ. (ಚಿ.ಸಂ. 72) 


ಈ ದೇವಾಲಯವು ಒಂದು ಪ್ರಾಚೀನ ದೇವಾಲಯವಾಗಿದ್ದು ಇಲ್ಲನ ಶಿಲ್ಪಗಳ 
ಲಕ್ಷಣಗಳನ್ನು ಗಮನಿಸಿದಾಗ ಗಂಗರ ಕಾಲದಲ್ಲ ಗರ್ಭಗೃಹ ಮತ್ತು ಸುಕನಾಸಿ ನಿರ್ಮಾಣವಾಗಿ 
ಅಲ್ಲ ಅವರ ಪ್ರತಿಷ್ಠಾಪಿಸಿದ ಶಿಲ್ಪ್ಲಗಳವೆ. ನಂತರ ಹೊಯ್ದಳರ ಮತ್ತು ವಿಜಯನಗರ ಕಾಲದಲ್ಲಿ 
ನವರಂಗ ಮತ್ತು ಮುಖಮಂಟಪದ ಭಾಗಗಳನ್ನು ರಚಿಸಲಾಗಿದ್ದು ಜೊತೆಗೆ ಗಣಪತಿ, ಬಸವ 
ವಿಗ್ರಹ. ದ್ವಾರಪಾಲಕರ ವಿಗ್ರಹಗಳು ಇವರ ಕಾಲದ್ದಾಗಿದೆ. ಪ್ರಮುಖವಾಗಿ ನವರಂಗದಲ್ಲನ 


153 


ಒಳಛಾವಣಿಯ ಅಪ್ರಕಟತ ತಮಿಳು ಹೊಯ್ದಳರ ಕಾಲದ ಶಾಸನವಿದ್ದು ಇದು ಚೋಳರ 
ಪ್ರಭಾವವನ್ನು ನಮಗೆ ತೋರಿಸುತ್ತದೆ. ಒಟ್ದಾರೆಯಾಗಿ ಈ ಸುಂದರ ದೇವಾಲಯ 
ಜೋರ್ಣೋದ್ದಾರ  ಸಮಯದಲ್ಲ ವಾಸ್ತುಲಕ್ಷಣ ಮತ್ತು ಶಾಸನವು ನಿರ್ಲಕ್ಷ್ಯಕ್ಕೆ 


ಒಳಗಾಗಿರುವುದನ್ನು ಕಾಣಬಹುದು. 


ಜೀರೇಶ್ವರ ದೇವಾಲಯ-ದೇವರಹಳ್ಳಿ 


ಈ ಗ್ರಾಮವು ಬೈರಾಪಟ್ಟದಿಂದ 1.5 ಕಿ.ಮೀ. ದೂರದಲ್ಲದೆ. ಈ ಗ್ರಾಮದಿಂದ ಹೊಸೂರು 
ದೊಡ್ಡಿಗೆ ಹೋಗುವ ರಸ್ತೆಯಲ್ಲ ಜೀರೇಶ್ವರ ದೇವಾಲಯವಿದೆ. ಇದು ಗ್ರಾನೈಟ್‌ ಕಲ್ಪನಿಂದ 
ಪೂರ್ವಾಭಿಮುಖವಾಗಿ ನಿರ್ಮಾಣವಾಗಿದ್ದು. ಗರ್ಭಗೃಹ. ಸುಕನಾಸಿ, ನವರಂಗ 
ಮುಖಮಂಟಪವಿದೆ. ಗರ್ಭಗುಡಿಯ ಮೇಲೆ ಆಧುನಿಕವಾದ ಪ್ರಾಸಾದ ಭಾಗ ಹಾಗೂ 
ಹೊಸದಾದ ಪ್ರಾಕಾರ ಗೋಡೆ ಮತ್ತು ದ್ವಾರಬಾಗಿಲು ಹೊಂದಿದೆ. ಈ ದೇವಾಲಯ 
ವಾಸ್ಸುಶಿಲ್ಲದ ಆಧಾರದ 12 ಮತ್ತು 13ನೇ ಶತಮಾನದಲ್ಲ ನಿರ್ಮಾಣವಾಗಿದ್ದರೂ ನಂತರದ 
ಕಾಲದಲ್ಲ ಮಳೂರಿನ ಆನಂದಪಳ್ಳ ತಿರುಮಲಾಚಾರ್ಯರ ವಶದಲ್ಲದ್ದ ಹಿತ್ತಾಳೆ ತಗಡಿನ 
ಶಾಸನವು ವಿಜಯನಗರ ಕಾಲದಲ್ಲ ಈ ದೇವಾಲಯದ ವ್ಯಾಜ್ಯದ ಬದ್ದೆ ಉಲ್ಲೇಖಸುತ್ತದೆ.”” 
ಆದ್ದರಿಂದ ವಿಜಯನಗರದಲ್ಲ ಪ್ರೋತ್ಸಾಹ ಹೊಂದಿರುವುದರ ಬಣ್ಣೆ ತಿಆಯಬಹುದಾಗಿದೆ. 
ಅಲ್ಲದೇ ಗರ್ಭಗುಡಿಯ ಮೂಲ ದೇವರಾದ ವೀರಭದ್ರ ವಿಗ್ರಹದ ಬಲಭಾಗ ಅಪ್ರಕಟತ 
ಶಾಸನವಿದ್ದು ಇದರ ಅಪಿಯು ವಿಜಯನಗರ ಕಾಲಕ್ಕೂ ಹಿಂದಿನದು ಎಂದು ತಿಆಯುತ್ತದೆ. 


ಗರ್ಭಗೃಹ: ಗರ್ಭಗೃಹದ ಹೊರ ಸುತ್ತಳತೆಯ ಪ್ರಕಾರ 12x1 ಅಡಿ ಅಗಲ ಮತ್ತು ಉದ್ದವನ್ನು 
ಹೊಂದಿದೆ. ಇದರಲ್ಲ ಸುಮಾರು ನಾಲ್ಲು ಅಡಿ ಎತ್ತರದ ಜೀರೇಶ್ವರ ಎಂದು ಕರೆಯಲ್ಲಡುವ 
ವೀರಭದನ ಮೂರ್ತಿಲುದೆ. ಸ್ಥಾನಿಕ ಭಂಗಿಯ ವೀರಭದನು ಚತುರ್ಭುಜ ಹೊಂದಿದ್ದು ಖಡ್ಪ. 
ಬಾಣ, ಜಲ್ಲು. ಗುರಾಣಿಗಳನ್ನು ಜಡಿದಿದ್ದು, ಕರಂಡ ಮುಕುಟ. ರತ್ನಪಟ್ಟ. ಕಂಠಿ, ಹಾರ. 
ಚನ್ನವೀರ, ಯಜ್ಞೋಪವೀತ, ರುಂಡಮಾಲೆ, ಕೈಕಂಕಣ., ಕಾಲ್ಲಡಗ ಆಭರಣಗಳನ್ನು 
ಧರಿಸಿದ್ದಾನೆ. ಮುಖದಲ್ಲ ವೀರಾವೇಶ, ಹುರಿಮೀಸೆ, ಕೋರೆ ಹಲ್ಲುಗಳವೆ.”” ಅಲ್ಲದೇ ಇದರ 
ಹಿಂದೆ ಪಭಾವಳಯುದ್ದು ಇದರ ಬಲಭಾಗದಲ್ಲ ಅಪ್ರಕಟತ ಶಾಸನವನ್ನು ಕಾಣಬಹುದು. ಈ 


ವಿರಹದ ಬಲಭಾಗದಲ್ಲ 3 ಉದ್ದವ ಅಂಗಗಳವೆ. ಒಳಭಾಗದ ಇತ್ತಿಗೆ ಆಧುನಿಕವಾದ 


154 


ಟೈಲ್ಡ್‌ಗಳನ್ನು ಅಳವಡಿಸಲಾಗಿದೆ. ಇದರ ಒಳಛಾವಣಿಯಲ್ಲ ಸರಳವಾದ ಪದ್ಯದಳ ವಿತಾನದ 
ಕೆತ್ತನೆಯನ್ನು ಕಾಣಬಹುದಾಗಿದೆ. 


ಸುಕನಾಸಿ: ಸುಕನಾಸಿ ಆಯತಾಕಾರವಾಗಿದ್ದು 10X5 ಅಡಿ ಅಗಲ ಮತ್ತು ಉದ್ದವಿದೆ. ಇದರ 
ಎಡ ಮತ್ತು ಬಲಭಾಗದಲ್ಲ ಅತ್ತಿಗೆ ಅಂಟಸಿದಂತೆ ಎರಡು ಉಬ್ಬುಪಿಲ್ಪಗಳ ಫಲಕಗಳನ್ನು 
ಕಾಣಬಹುದಾಗಿದೆ. ಇದರಲ್ಲ ಹರಕೆಯನ್ನು ತಲೆಯ ಮೇಲೆ ಹೊತ್ತಿರುವ ವ್ಯಕ್ತಿ ಜೊತೆಗೆ 
ಧ್ಯಾನಾಸಕ್ತರಾಗಿರುವ ಇಬ್ಬರು ಭಕ್ತರನ್ನು ಕಾಣಬಹುದು. ಇದರಂತೆ ಎಡಭಾಗದಲ್ಲಯೂ ಸಹ 
ಹರಕೆಯನ್ನು ಹೊತ್ತಿರುವ ಭಕ್ತ ಜೊತೆಗೆ ಮಹಿಳಾ ಭಕ್ತೆಯರಿದ್ದಾರೆ. ಇದರ ಲಕ್ಷಣವು 
ವಿಜಯನಗರ ಕಾಲದ ರೀತಿಯಲ್ಲ ಕಂಡು ಬರುತ್ತದೆ. ಹರಕೆ ಹೊತ್ತಿರುವ ವಸ್ತುವನ್ನು 
ಗುರುತಿಸುವುದು ಕಷ್ಟವಾಗಿದೆ. 


ನವರಂಗ: ನವರಂಗವು 18x26 ಅಡಿ ಅಗಲ ಮತ್ತು ಉದ್ದವಿದ್ದು ವಿಶಾಲವಾಗಿದೆ. ಇದರಲ್ಲ 6 
ಅಡಿ ಎತ್ತರದ ಆ ಸ್ಪ್ತಂಭಗಕ ಅಂಕಣವಿದ್ದು, ಅದೇ ಸಾಲುಗಕಲ್ಲ ನೇರವಾಗಿ ಇತ್ತಿ 
ಅರೆಕಂಬಗಳನ್ನು ಸಹ ಕಾಣಬಹುದು. ಇಲ್ಲ ಜಿತ್ರಖಂಡ ಸ್ರಂಭಗಳದ್ದು. ಈ ಸ್ಪಂಬಗಳ ಪೀಠವು 
ಮುಚ್ಚಿದ್ದು ಚತುರಾಶ್ರ, ಅಷ್ಣಾಶ್ರ್ತ, ಚತುರಾಶ್ರ, ಷೋಡಾಶ್ರ, ಚತುರಾಶ್ರ ಹಾಗೂ ಆಧಾರ 
ಹೋತಿಕಾ ಹೊಂದಿದ್ದು ಅದರ ಮೇಲೆ ಕಲ್ಪನ ತೊಲೆಗಳನ್ನು ಇಟ್ಟು ಮೇಲ್ಗಾವಣಿಯನ್ನು 
ಚಪ್ಪಡಿಗಳ೦ಂದ ಮುಚ್ಚಲಾಗಿದೆ (ಚಿ.ಸಂ. 73). ಈ ಸ್ಪ್ತಂಭಗಳಕಲ್ಲ ಕುಂಭ, ಆನೆ, ಆಂಜನೇಯ, 
ನಂದಿ. ತ್ರಿಶೂಲ, ಶಿವಅಂಗ, ಸೂರ್ಯ, ಚಂದ್ರ, ಕಾಲ್ಪನಿಕ ಪ್ರಾಣಿ ಪಕ್ಷಿ ಹಾಗೂ ನಮಸ್ಸಾರ 
ಮಾಡುತ್ತಿರುವ ಭಕ್ತರ ಉಬ್ಬುಪಿಲ್ಲಗಳನ್ನು ಕಾಣಬಹುದಾಗಿದೆ. ಅಲ್ಲದೇ ನವರಂಗದ 
ಬಲಭಾಗದಲ್ಲ 2 ಅಡಿ ಎತ್ತರದ ಗಣೇಶ ಶಿಲ್ಪವಿದೆ ಮತ್ತು ಎಡಭಾಗದಲ್ಲ 3 ಅಡಿ ಎತ್ತರದ ದೇವಿ 
ಶಿಲ್ಪವಿದ್ದು ಸರ್ವ ಆಭರಣಗಳಂ೦ದ ಅಲಂಕೃತವಾಗಿದೆ. ಅಲ್ಲದೇ ದೇವರಿಗೆ ಮುಖ ಮಾಡಿ 
ಕುಳತಿರುವ ಸರ್ವಾಲಂಕೃತವಾದ ನಂದಿಯನ್ನು ಕಾಣಬಹುದು. ಬಾಗಿಲುವಾಡವು ಹೂಬಳ್ಳಿಯ 


ಅಲಂಕರಣವಿದೆ. 


ಮುಖಮಂಟಪ: ಮುಖಮಂಟಪವು 4 ಸ್ತಂಭಗಳಂದ ಕೂಡಿದ್ದು ಎತ್ತರವಾದ ಜಗತಿಯುದೆ. 
ಅಧಿಷ್ಠಾನ ಭಾಗವು ಪೂರ್ಣವಾಗಿ ಮುಚ್ಚಿಹೋಗಿದ್ದು ಲಕ್ಷಣವನ್ನು ಗುರುತಿಸಲಾಗುವುದಿಲ್ಲ. 
ಇದರ ಅತ್ತಿಯ ಸರಳವಾದ ಫಲಕ ಇತ್ತಿಯಾಗಿದೆ. ಗರ್ಭಗುಡಿಯ ಅತ್ತಿಯ ಮೇಲೆ ಪ್ರಾಚೀನ 
ಕಪೋತವಿದ್ದು ಅದರ ಮೇಲೆ ಇತ್ತೀಚೆಗೆ ಗಾರೆ, ಇಟ್ಟಿಗೆ. ಕಜ್ಣಣದಿಂದ ಪ್ರಸ್ತರ, ಪ್ರಾಸಾದ, 


ಶಿಖರವನ್ನು ನಿರ್ಮಿಸಲಾಗಿದೆ. ಇದೇ ರೀತಿ ಅಂತರಾಳ ನವರಂಗದ ಅತ್ತಿಯು ಸರಳವಾಗಿದ್ದು 


155 


ಅದು ಜೀಳದಂತೆ ತಡೆಯಲು ತಡೆಗೋಡೆ ನಿರ್ಮಿಸಲಾಗಿದೆ. ಅದರ ಮೇಲೆ ಪ್ರಸ್ತರ ಮತ್ತು 
ದಿಂಡುಗಣೋಡೆ ನಿರ್ಮಿಸಲಾಗಿದೆ. ಮುಖಮಂಟಪದ ಪ್ರಸ್ತರದ ಮೇಲೆ ಗಾರೆಗಚ್ಚನ ಕೋಷ್ಟಗುಡಿ 
ಮತ್ತು ಅದರಲ್ಲ ವೀರಭದ್ರನ ಗಾರೆಶಿಲ್ಪ್ಲಗಳವೆ. ಹಾಗೂ ಈ ಗರ್ಭಗುಡಿ ಇತ್ತಿ ಹಾಗೂ 
ನವರಂಗದ ತ್ತಿಯಲ್ಲ ಮೀನಿನ ಉಬ್ಬು ಕೆತ್ತನೆಯುದೆ. ಗರ್ಭಗುಡಿಯ ಹಿಂದೆ 1.5 ಅಡಿ ಎತ್ತರದ 
[e) ವೀರಗಲ್ಲುಗಳದ್ದು ಇವು ವಿಜಯನಗರೋತ್ತರ ಕಾಲದ್ದಾಗಿದೆ (ಚಿ.ಪೆ೦.74). 


ದೇವಾಲಯದ ಮುಂದೆ ನಂದಿ ಸ್ತಂಭ ಮಂಟಪವಿದ್ದು ಅದರ ಪಕ್ಕದಲ್ಲ 4 ಅಡಿ ಎತ್ತರದ 
ವಿಜಯನಗರ ಕಾಲದ ವೀರ ಮಾಸ್ತಿಗಲ್ಲನ್ನು ಕಾಣಬಹುದಾಗಿದೆ. ಈ ರೀತಿಯ 
ನಂದಿಮಂಟಪಗಳ 15 ಮತ್ತು 16ನೇ ಶತಮಾನಗಳಕಲ್ಪ್ಲ ರಚಿತವಾಗಿದ್ದು ಪಾಂಡವಪುರದ ಬೇಜ, 
ಕನಕಪುರ ತಾಲೂಕಿನ ದೇವಾಲಯಗಕಲ್ಲ ಕಾಣಬಹುದು. 


ಪ್ರಾಕಾರಕ್ಕೆ ಹೊಂದಿಕೊಂಡಂತೆ ಮಹಾದ್ದಾರವಿದ್ದು ಅದರ ಮೇಲೆ ಗಾರೆ ಶಿಲ್ಪದ 
ನಂದಿಲುದೆ. ಹಾಗೂ ಬಲಭಾಗದಲ್ಲ ದೇವಾಲಯಕ್ಕೆ ಮುಖ ಮಾಡಿದಂತೆ ಹೊಸದಾಗಿ 
ಲಕ್ಷೀದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ಒಟ್ದಾರೆಯಾಗಿ ಈ ದೇವಾಲಯ 
ಹೊಯ್ದಕಳರ ಕಾಲದಲ್ಲ ನಿರ್ಮಾಣವಾಗಿ ವಿಜಯನಗರ ಕಾಲದಲ್ಲ ನವೀಕರಣವಾಗಿರುವುದು 
ಸ್ರಷ್ಟವಾಗಿ ಕಂಡುಬರುತ್ತದೆ. 


ಸಾತನೂರು : ಈ ಗ್ರಾಮವು ಮಾಗಡಿ ನಗರದಿಂದ 8 ಕಿ.ಮೀ ದೂರದಲ್ಲ ಹುಅಯೂರು ದುರ್ಗ 
ರಸ್ತೆಯ ಮಾರ್ಗದ ಬಲಭಾಗದಲ್ಲನ ಗ್ರಾಮವಾಗಿದೆ. ಈ ಗ್ರಾಮವು ಇತಿಹಾಸಿಕ 
ಹಿನ್ನಲೆಯುಳ್ಳದ್ದಾಗಿದ್ದು. ಇಲ್ಲ ಶ್ರೀ ರಾಮದೇವಾಲಯ. ಆಂಜನೇಯ ದೇವಾಲಯ. ಕಲ್ದಾಳಮ್ಮ, 
ಈಶ್ವರದೇವಾಲಯ ಹಾಗೂ ಗೋಪಾಲಕೃಷ್ಣ ದೇವಾಲಯಗಳವೆ. ಈ ಗ್ರಾಮದಲ್ಲ ಕ್ರಿ.ಶ 14ನೇ 
ಶತಮಾನದ ಶಾಸನ ದೊರೆತಿದೆ. ಅದರೂ ಸಹ ಈ ಗ್ರಾಮವು ಗಂಗ ಚೋಳರ ಕಾಲದಿಂದಲೂ 
ಪ್ರಸಿದ್ದಿಯಾಗಿತ್ತೆಂದು ಇಲ್ಲನ ದೇವಾಲಯಗಳ ಕಲೆ ಮತ್ತು ವಾಸ್ತು ಶಿಲ್ಪ್ಲಗಳ ಆಧಾರದ ಮೇಲೆ 


ಊಹಿಸಬಹುದಾಗಿದೆ. 


ಈಶ್ವರ ದೇವಾಲಯ / ಪ್ರಯಂಭುವೇಶ್ವರ : ಇದು ಗ್ರಾಮದ ಪೂರದಿಕ್ಕಿಗೆ ಹೊರ ಭಾಗದಲ್ತದೆ. 
ವೇ ದೇವಾಲಯವನ್ನು ಪೂರ್ವಭ ಮುಖವಾಗಿ ಗ್ರಾನೈಟ್‌ ಕಲ್ಪನಿಂದ ನಿರ್ಮಿಸಲಾಗಿದ್ದು. ಇದು 
ಗರ್ಭಗೃಹ. ಸುಕನಾಸಿ. ನವರಂಗ ಮತ್ತು ಮುಖಮಂಟಪ ಭಾಗಗಳಂದ ಕೂಡಿದೆ. ಈ 


156 


ದೇವಾಲಯವು ಭಾಗಶಃ ಮಣ್ಣಿನಿಂದ ಮುಚ್ಚಿ ಹೋಗಿ ದುಸ್ಲಿತಿಯಲ್ಲವುರುದನ್ನು ಕಾಣಬಹುದು. 


(ಚಿ.ಸಂ. 75ರ) 


ಗರ್ಭಗೃಹ: ಗರ್ಭಗೃಹವು ಬೌಕಕಾರವಾಗಿದ್ದು, ಸುಮಾರು 10ಅಡಿ ಅಗಲ ಮತ್ತು 10೦ ಆಡಿ 
ಉದ್ದವನ್ನು ಹೊಂದಿದೆ. ಇದರಲ್ಪನ ಪಾಣಿಪೀಠದ ಮೇಲೆ ಒಂದು ಅಡಿಗೂ ಕಡಿಮೆ ಅಳತೆಯ 
ಎತ್ತರವಿರುವ ಅಂಗವಿದೆ. ಇದರ ಒಳಛಾವಣಿಯಲ್ಲ ದ್ವಿತಲ ಹೊಂದಿರುವ ನಾಭಭಚ್ಛಂದ 
ವಿತಾನವಿದೆ. ಇದರ ದ್ಹಾರಬಂಧ ಸರಳವಾಗಿದೆ ಹಾಗೆಯೇ ಸುಕನಾಪಿಯು ಚೌೌಕಕಾರವಾಗಿದೆ. 
ಇದರಲ್ಲಿ ಅಂಗಕ್ಕೆ ಅಭಿಮುಖವಾಗಿ 2೨ ಅಡಿ ಉದ್ದದ ಕುಅತಿರುವ ನಂದಿಲುದೆ. 
ಘಂಬಾಸರಗಳಂದ ಅಲಂಕಾರವಾಗಿದೆ. ಹಾಗೂ ಇದರ ಒಕಳಛಾವಣಿಯಲ್ಪ ಸರಳ ಪದ್ಯದ 
ವಿತಾನವಿದೆ. ದ್ವಾರಬಂಧವು ಸರಳವಾಗಿದ್ದು ಲಲಾಟದಲ್ಲಿ ಸುಣ್ಣ ಬಳದಿರುವುದರಿಂದ ಅದರ 
ಉಬ್ಬು ಕೆತ್ತನೆಯನ್ನು ಗುರುತಿಸಲು ಅಸಾಧ್ಯವಾಗಿದೆ. 


ನವರಂಗ : ನವರಂಗವೂ ನಾಲ್ಲು ಸ್ತಂಭಗಳ೦ದ ಕೂಡಿದೆ. ಈ ಸ್ತಂಭಗಳು 6 ಅಡಿ ಎತ್ತರವಿದ್ದು 
ಇದು ಪೀಠ ಅದರ ಮೇಲೆ ಚತುರ್ರಶ, ಅಷ್ಠಾಶ್ರ, ಚತುರ್ರಸ. ಮೇಲೆ ಅಷ್ಣಾಶ್ರದ ರೀತಿಯ 
ಬೋರಲು ಹಾಕಿದ ಪದ್ಯ ನಂತರ ಸರಳವಾದ ಅಧಾರ ಪೋತಿಕಾವನ್ನು 
ಹೊಂದಿದೆ(ಜಿ.ಸಂ.76). ಇದರ ಮೇಲೆ ಕಲ್ಪನ ತೊಲೆಗಳನ್ನು ಇಟ್ಟು ಮೇಲಾವಣೀಯನ್ನು 
ನಿರ್ಮಿಸಲಾಗಿದೆ. ಮಧ್ಯದ ಅಂಕಣದ ಒಳಛಾವಣಿಯಲ್ಲ ದ್ವಿತಲದ ನಾಭಭಚ್ಛಂದ ವಿತಾನವಿದೆ. 
ಈ ನವರಂಗದಲ್ಪ್ಲನ ಪೂರ್ವಾಭಿಮುಖವಾಗಿರುವ ಎರಡು ದೇವಕೋಷ್ಠಕಗಳವೆ. ಬಲಭಾಗದ 
ಕೋಷ್ಟಕದಲ್ಲ 1.5 ಅಡಿ ಎತ್ತರದ ವಿಷ್ಣುಮೂರ್ತಿಯು ಶಂಬ., ಚಕ್ರ. ಗಧಾ ಮತ್ತು ಅಭಯ 
ಮುದ್ರೆಯಲ್ಲ ಚರ್ತುಭುಜಧಾರಿಯಾಗಿ ನಿಂತಿರುವ ಕೇಶವನ ಶಿಲ್ಪವಿದೆ. ಹಾಗೆಯೇ ಎಡ ಭಾಗದ 
ಕೋಷ್ಟ ಗುಡಿಯಲ್ಲ 2.5 ಅಡಿ ಎತ್ತರದ ಜನಾರ್ಧನ ಶಿಲ್ಪವಿದ್ದು ಇದು ಬಲಹಿಂಗೈಯಲ್ಲ ಚಕ್ರ, 
ಬಲ ಮುಂಗ್ಯೆಯಲ್ಲ ಅಭಯ ಮುದ್ರೆ, ಎಡ ಮುಂಗ್ಯೆಅ ಗಧಾ, ಹಿ೦ಗೈಅ ಶಂಬವನ್ನು ಹೊಂದಿ 
ಸರ್ವಾಭರಣಗಳ೦ದ ಅಲಂಕರವಾಗಿದ್ದು ಎಡ ಮತ್ತು ಬಲಭಾಗದಲ್ಲ ಶ್ರೀದೇವಿ ಮತ್ತು 
ಭೂದೇವಿಯರ ರಚನೆಗಳವೆ. ಇದರ ಪಕ್ಷದ ಎಡಭಾಗದಲ್ಲ ಬಲಗ್ಯೆಯಲ್ಲ ಕತ್ತಿ, ಮತ್ತು 
ಎಡಗ್ಯೆಯಲ್ಲ ಕಪಾಲವನ್ನು ಹಿಡಿದು ಸುಖಾಸೀನ ಭಂಗಿಯಲ್ಲ ಕುಅತಿರುವ ಕಾಆಅಯ ಶಿಲ್ಪವಿದೆ. 


ನವರಂಗದ ದ್ವಾರಬಂಧವು ಅಲಂಕೃತವಾಗಿದ್ದು ಲಲಾಟದಲ್ಲಿ ಗಜಲಕ್ಷೀಯ 
ಉಬ್ಬುಪಿಲ್ಪವಿದೆ. ಹಾಗೂ ಇದರ ಎರಡು ದ್ವಾರ ಶಾಖೆಗಳಲ್ಲ ಶೈವ ದ್ವಾರಪಾಲಕರಾದ ಶೃಂಗಿ 
ಮತ್ತು ಭೃಂಗಿಯರ ಉಬ್ಬುಪಿಲ್ಲಗಳದ್ದು ಇದರ ಮೇಲೆ ಸ್ವಂಭ ಶಾಖೆಯ ರಚಿಸಲಾಗಿದೆ. ಇದರ 


157 


ಮೇಲೆ ಪ್ರಸ್ತರ ರೀತಿಯ ಲಕ್ಷಣವಿರುವ ಚಪ್ಪಡಿಯು ಮುಂಚಾಚು ಇದ್ದು ಇದರಲ್ಲ ನಾಸಿಗಳ 
ಅಲಂಕರಣವಿದೆ. ನಂತರದ ಭಾಗದಲ್ಲ ತೆರೆದ ಮುಖಮಂಟಪವಿದ್ದು ಇದರಲ್ಲ 2 ರೀತಿಯ 
ಮಾದರಿಯ 12 ಸ್ರಂಭಗಳದ್ದು ಇವು ಆರು ಅಡಿ ಎತ್ತರವಿದೆ. ಇಲ್ಪ್ಲನ ಮಧ್ಯದ ಸ್ತಂಭಗಳ 
ಪೀಠವು ಮುಚ್ಚಿ ಹೋಗಿದ್ದು ನಂತರ ಚತುರಾಶ್ರ. ಷೋಡಾಶ್ರ, ತಟ. ಮಂಡಿ. ಫಲಕವಿದ್ದು ಅದರ 
ಮೇಲೆ ಆಧಾರ ಪೋತಿಕಾವಿದ್ದು ಇದು ಸೌಮ್ಯಕಾಂತ ಸ್ತಂಭ ಮಾದರಿಯಾಗಿದೆ. ಹಾಗೆಯೇ 
ಮುಖಮಂಟಪದ ಮಂಭಾಗದ ಸ್ತಂಭಗಳು ಚತುರಾಶ್ರ, ಅಷ್ಣಾಶ್ರ್ತ, ಚತುರಾಶ್ರ, ಅಷ್ಟಾಶ್ರ. 
ಚತುರಾಶ್ರವಿದ್ದು ಅದರ ಮೇಲೆ ಅಧಾರ ಹೋತಿಕಾ ಹೊಂದಿದೆ. ಇವುಗಳ ಪಟ್ಟಕೆ ಮೇಲೆ 
ಯಾವುದೇ ಉಬ್ಬುಪಿಲ್ಪ್ಲಗಳರುವುದಿಲ್ಲ. ಮುಖಮಂಟಪದ ಮಧ್ಯದ ಒಳಛಾವಣಿಯಲ್ಲ 
ದ್ವಿತಲವಿರುವ ನಾಭಭಚ್ಯಂದ ವಿತಾನವನ್ನು ಕಾಣಬಹುದಾಗಿದೆ. ಹಾಗೂ ಇದರಲ ಅಂಗಕ್ಕೆ 
ಅಭಿಮುಖವಾಗಿ ಸೂರ್ಯಶಿಲ್ಪ., ನಾಗರಕಲ್ಲುಗಳನ್ನು ಇಡಲಾಗಿದೆ. ಬಹುಶಃ ಇವುಗಳನ್ನು 
ಹೊರಗಿನಿಂದ ತಂದು ಇಟ್ಟಂತೆ ಕಂಡುಬರುತ್ತದೆ. 


ಕೋಟೇಶ್ವರ ದೇವಾಲಯ-ಕಬ್ದಾಳು 


ಕಬ್ದಾಕು ಕನಕಪುರ ತಾಲೂಕಿನ ಒಂದು ಪ್ರಮುಖವಾದ ಐತಿಹಾಸಿಕ ಕೇಂದ್ರವಾಗಿದೆ. ಈ 
ಗ್ರಾಮದಲ್ಲ ಕೋಟೇಶ್ವರ ದೇವಾಲಯ ಹಾಗೂ ಬೆಟ್ಟದ ಮೇಲೆ ಅಪ್ಪುವಿನ ಕಾಲದ ಮದ್ದಿನ 
ಮನೆ, ಆಂಜನೇಯ ದೇವಾಲಯಗಳವೆ. 


ಈ ಗ್ರಾಮದ ಪಕಶ್ಲಿಮ ದಿಕ್ಕನ ಬೆಟ್ಟದ ತಪ್ಪ್ತಅನಲ್ಲ ಪಾಳು ಜದ್ದಿರುವ ಕೋಟೆಯುದ್ದು ಅದರ 
ನಡುವೆ ಕೋಟೇಶ್ವರ ಅಥವಾ ಕೋಟಿ ಅಂ೦ಗೇಶ್ವರ ಎಂದು ಪ್ರಸಿದ್ಧಿಯಾಗಿರುವ ಹೋಯ್ದಳರ 
ಕಾಲದ ದೇವಾಲಯವಿದೆ. ಈ ದೇವಾಲಯಕ್ಕೆ ಸಂಬಂಧಿಸಿದಂತೆ ಇದರ ಮುಂದೆ ಕ್ರಿ.ಶ.125೦ರ 
ತಮಿಳು ಶಾಸನವಿದ್ದು ಕೋಟ್ಟಿಶ್ರರಮ್‌ ಉದಯರ್‌ ದೇವರಿಗೆ ಭೂದಾನ ನೀಡಿದ ಬಗ್ದೆ 


ಉಲ್ಪೇಬವಿದೆ.”” 


ಈ ದೇವಾಲಯ  ಗ್ರಾನೈಬ್‌ ಕಲ್ಲನಿಂದ ಪೂರ್ವಾಭಿಮುಖವಾಗಿ ನಿರ್ಮಿತವಾಗಿ 
ಗರ್ಭಗುಡಿ. ಸುಕನಾಸಿ, ಮುಖಮಂಟಪಗಳಂ೦ದ ಕೂಡಿದ್ದು ಇಂದು ಇದು ಪಾಳುಜದ್ದು ವಿನಾಶದ 
ಅಂಚಿನಲ್ಪದೆ (ಚಿ.ಸಂ೦.77). ಗರ್ಭಗುಡಿಯಲ್ಲ 15 ಅಡಿ ಎತ್ತರದ ಪಾಣಿಪೀಠವಿದ್ದು ಅದರ 


ಮೇಲೆ ಆಕಾರವಿಲ್ಲದ ಒಂದು ಅಡಿ ಎತ್ತರದ ಅಂಗವಿದೆ. ಸ್ಥಳೀಯರ ಪ್ರಕಾರ ಇಲ್ಲನ ಪ್ರಾಚೀನ 


158 


ಅಂಗವನ್ನು ಕಳವು ಮಾಡಲಾಗಿದೆ ಎನ್ನುತ್ತಾರೆ. ಹಾಗೆಯೇ ಇದರ ಹಿಂದಿನ ಇತ್ತಿಯಲ್ಲ ಎರಡು 
ಅರೆಸ್ತಂಭಗಳ ಭಾಗಗಳನ್ನು ಇಡಲಾಗಿದೆ. ಹಾಗೆಯೇ ಸುಕನಾಸಿ ಭಾಗವು ಸಹ ಸರಳವಾಗಿದೆ. 
ನಂತರದ ಮುಚ್ಚಿದ ಮುಖಮಂಟಪವಿದೆ. 


ಅಧಿಷ್ಲಾನ: ಅಧಿಷ್ಠಾನವು ಪೂರ್ಣವಾಗಿ ಮುಚ್ಚಿಹೋಗಿದೆ ಹಾಗೂ ಜತ್ತಿಯ ಹೊರಭಾಗ 
ಭಗ್ಗವಾಗಿ ಒಳಭಾಗದ ಇತ್ತಿ ಮಾತ್ರ ಉಳದಿದೆ. ಆದರೆ ಹಿಂದಿನ ಗರ್ಭಗುಡಿಯ ಹೊರಭತ್ತಿಯಲ್ಲ 
ಅರೆಗಂಭಗಳ ಕೆತ್ತನೆಯಿರುವ ಸ್ವಲ್ಪ ಭಾಗ ಉಳದಿರುವುದರಿಂದ ಬಹುಶಃ ಠೇ ದೇವಾಲಯದ 
ಹೊರಭತ್ತಿಯಲ್ಲ ಅರೆಸ್ತಂಭ ಕೋಷ್ಟಗಳು ಇದ್ದವೆಂದು ತಿಳಯಬಹುದು. ಹಾಗೆಯೇ ಪ್ರಸ್ತರ 
ಮತ್ತು ಪ್ರಾಸಾದ ಭಾಗ ಭಗ್ಗವಾಗಿದೆ. ಮೇಲ್ಲಾವಣಿಯ ಕಲ್ಪನ ಹಾಸಿನ ಮೇಲೆ ಇಟ್ಟಗೆ ಮತ್ತು 
ಗಾರೆಗಳ೦ಂದ ರಚಿಸಿರುವುದು ಸ್ರಷ್ಟವಾಗಿ ಗೋಚರಿಸುತ್ತದೆ. ಮುಖಮಂಟಪದ ಬಲಭಾಗದ 
ಮತ್ತು ದ್ವಾರಬಂಧದ ಪಾರ್ಶದ ಭತ್ತಿಯು ಬದ್ದುಹೋಗಿದೆ. ಹಾಗೂ ಇದರ ಅವಶೇಷಗಳು 
ಚೆಲ್ಲಾಪಿಲ್ಲಯಾಗಿ ಜದ್ದಿರುವುದನ್ನು ಕಾಣಬಹುದು. ಇದರ ಮುಂದೆ ನಂದಿ ಸ್ತಂಭವಿದೆ ಹಾಗೂ 
ಅದರ ಪಕ್ಕದಲ್ಲ ಹೋಯ್ದಳರ ಕಾಲದ ಶಾಸನವನ್ನು ಕಾಣಬಹುದಾಗಿದೆ. ಹಾಗೆಯೇ ಅದರ ಪಕ್ಷ 
ಇನ್ನೊ೦ದು ಅಪ್ರಕಟತ ಶಾಸನವಿದ್ದು ಅದನ್ನು ಇತ್ತೀಚೆಗೆ ತಂದು ಇಲ್ಲ ಇಡಲಾಗಿದೆ.5 


ಈ ಕಬ್ಬಾಳು ದರ್ಗ ಹೊಯ್ಸಳರ ಕಾಲದಲ್ಲ ಪ್ರಸಿದ್ಧಿುದ್ದುದರ ಬಣಗ್ವೆ ಈ ಶಾಸನದಿಂದ 
ತಿಆದರೂ ಸಹ ಈ ದೇವಾಲಯ ಮತ್ತು ಕೋಟಿಯ ಕುರುಹು ಮತ್ತು ಅಲ್ಲನ ಪ್ರಾಚೀನ ಇಲ್ಲಗೆ 
ಮತ್ತು ಮಡಕೆ ಚೂರುಗಳು ಇಂದಿಗೂ ಉಳದಿವೆ. ಅಲ್ಲದೇ ಕಬ್ದಾಳು ದುರ್ಗದ ಮೇಲೆ ಮದ್ದಿನ 


ಮನೆಗಳು ಅಪ್ಪುವಿನ ಕಾಲದಲ್ಲ ನಿರ್ಮಿತವಾಗಿ ಪ್ರಸಿದ್ಧವಾಗಿದ್ದ ಪ್ರದೇಶವಾಗಿದೆ. 


ಸಾವನದುರ್ಗ ಮತ್ತು ವೀರಭದ್ರ ದೇವಾಲಯ : ಸಾವನದುರ್ಗವು ಪ್ರಾಚೀನ ಕೋಟಿಯಾಗಿದ್ದು 
ಇದಕ್ಕೆ ಸಂಬಂಧಿಸಿದಂತೆ ಹೂಯ್ದಳರ ಕಾಲದಲ್ಲಿ ಇದನ್ನು ಸಾಮಂತ ದುರ್ಗವೆಂದು 
ಕರೆಯುತ್ತಿರುವ ಮತ್ತು ವಿಜಯನಗರ ಮತ್ತು ಸ್ಥಳೀಯ ನಾಯಕರ ಅಧಿಪತ್ಯವನ್ನು ಇಲ್ಲ 
ಹೊಂದಿದ್ದು ಹಾಗೂ 1623ರಲ್ಲ ಗಂಗಪ್ಪ ನಾಯಕನೆಂಬ ಪಾಳೆಯಗಾರರು ಈ ಕೋಟಿಯನ್ನು 
ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದಾಗ ವಿಜಯನಗರ ಅರಸರ ಆದೇಶದ ಮೇರೆಗೆ ಇಮ್ಮಡಿ 
ಕೆಂಪೇಗೌಡರು ಆತನನ್ನು ಕೊಂದು ಕೋಟಿಯನ್ನು ವಶಪಡಿಸಿಕೊಂಡರು 1728ರವರೆಗೆ ತಮ್ಮ 
ಅಧೀನದಲ್ಪಟ್ಟುಕೊಂಡು ನಂತರ ಕೆಂಪೇಗೌಡನನ್ನು ಮೈಸೂರು ಅರಸರು ಸೋಸಿ ತಮ್ಮ 
ಅಧೀನಕ್ಕೆ ಪಡೆದ್ದಿದು. ಕ್ರಿ.ಪ.17೨1ರಲ್ಲ ಬ್ರಟಷರ ಆಕ್ರಮಿಸಿಕೊಂಡ ಇತಿಹಾಸನ್ನು ಹೊಂದಿದೆ.”' ಈ 
ಸಾವನದುರ್ಗದಲ್ಲನ ನೆಲ ಪಟ್ಟಣ ಸ್ಥಳದಲ್ಲ ಅನೇಕ ಐತಿಹಾಸಿಕ ಕುರುಹುಗಳದ್ದು ಅವುಗಳಲ್ಲ 


159 


ಪ್ರಮುಖವಾಗಿ ಇಲ್ಲ ಕೋಟಿ ಅವಶೇಷಗಳು ದ್ವಾರಗಳು. ಮಂಟಪ, ಅರಮನೆ ಕಟ್ಟಡ ವೀರಭದ್ರ 
ದೇವಾಲಯ ನರಸಿಂಹ ದೇವಾಲಗಳು ಕಂಡು ಬರುತ್ತದೆ. 


ವೀರಭದ್ರ ದೇವಾಲಯ : ನೆಲಪಟ್ಟಣ ಎಂಬ ಸ್ಥಳದಲ್ಲ ಪ್ರಮುಖವಾಗಿ ವೀರಭದ್ರ ಮತ್ತು ನರಸಿಂಹ 
ದೇವಾಲಯಗಳವೆ. ಸಾಮಂದಿ ವೀರಭದ ದೇವಾಲಯವು ವಿಶಾಲವಾಗಿದ್ದು ಗರ್ಭಗುಡಿ, 
ಸುಕನಾಸಿ, ನವರಂಗ ಭಾಗವೂ ಪೂರ್ಣವಾಗಿ ನವೀಕರಿಸಿ ಕಟ್ಟಡ ನಿರ್ಮಿಸಲಾಗಿದೆ ತನ್ನು 
ಪ್ರಾಚೀನತೆ ಉಳಸಿಕೊಂಡಿರುವ ಪ್ರಾಕಾರ ಕೈಸಾಲೆ. ನಂದಿ ಮಹಾದ್ವಾರ. ಧ್ವಜಸ್ತಂಭ. 
ತುಲಾಭಾರ ಹಾಗೂ ಪ್ರಮುಖವಾದ ವೀರಗಲ್ಲು ಕಾಣಬಹುದಾಗಿದೆ. ಮೂರು ಗರ್ಭಗೃಹಗಳದ್ದು 
ಮಧ್ಯದಲ್ಲ ವೀರಭದ್ರಸ್ವಾಮಿ ಎಡಭಾಗದಲ್ಲ ಭದಕಾಳಮ್ಮನ ಬಲಭಾಗದ ಗುಡಿಯಲ್ಲ ಮಹಾ 
ಗಣಪತಿಯುದ್ದು ಹೊಸದಾಗಿ ಇವೆಲ್ಲವುಗಳನ್ನು ತಂದು ಪೂಜಸಲಾಗುತ್ತಿದೆ (ಚಿ.ಸಂ.78). 
ನವರಂಗವನ್ನು ಇಟ್ಟಗೆ. ಗಾರೆ, ಕಬ್ಬಣ ಬಳಸಿ ಕಾಂಕ್ತಿಟ್‌ನಿಂದ ನಿರ್ಮಿಸಲಾಗಿದೆ. ಇದರ 
ಅವಶೇಷಗಳ ಹಿಂದಿನ ಅವರಣದಲ್ಲ ಹಾಕಲಾಗಿದೆ. ನವರಂಗದ ದ್ವಾರದ ಮೆಟ್ಟಲುಗಳಲ್ಲ ಹಸ್ತಿ. 
ಹಸ್ತ. ಸೋಪಾನವಿದೆ. ಹಾಗೂ ಪಾರ್ಶ್ಯಗಳಲ್ಲ 5 ಅಡಿ ಎತ್ತರವಿರುವ ತ್ರಿಶೂಲ, ಢಮರುಗ, 
ಗಧೆಯನ್ನು ಮತ್ತು ಕಟ್ಟುವಲಂಜತ ಹಸ್ತದೊಂದಿಗೆ ತ್ರಿಭಂಗಿಯಲ್ಲ ನಿಂತಿರುವ ದ್ವಾರಪಾಲಕರ 
ವಿಗ್ರಹವಿದ್ದು ಇದರಲ್ಲ ಸಿಂಹಮುಖ ಪ್ರಭಾವಳ ಪದ್ಯದಳಗಳ ರಚನೆಗಳಆವೆ. ಹಾಗೂ ಬಲಭಾಗದ 
ದ್ವಾರಪಾಲಕ ಶಿಲ್ಪದ ಪಕ್ಷದಲ್ಲ ಪರುಶವನ್ನು ಹಿಡಿದು ಅರ್ಧಪರ್ಯಾಂಕಾಶನದಲ್ಪ್ಲ ನಿಂತಿರುವ 
ಶಿಲ್ಪವಿದ್ದು ವಿಶೇಷತೆಯಾಗಿದ್ದು ಇದು ಬಹುಶಃ ಸನ್ಯಾಸಿಯಾಗಿರಬಹುದು. ಶೇ ದೇವಾಲಯ 
ಸುತ್ತಲೂ ಪ್ರಾಕಾರ ಕೈಸಾಲೆಗಳನ್ನು ಆಧುನೀಕರಣಗೊಳಸಿದ್ದು ಇದರಲ್ಲ ಪ್ರಾಚೀನವಾದ 
ಚಿತ್ರಖಂಡ ಸ್ಪಂಭಗಳವೆ. ಇದರಲ್ಲನ ಪಟ್ಪಕೆಗಳು ಯಾ ಪಟ್ಟಕೆ ಯತಿ, ನಾಗಬಂಧ, 
ಸಿಂಹಮುಖ ಪದ್ಧದಳ, ತಬಲ ನುಡಿಸುತ್ತಿರುವ ವ್ಯಕ್ತಿ, ನವಿಲು. ಹಾಗೂ ಇತರ ಅಸ್ಪಷ್ಟವಾದ 
ಗುರುತಿಸಲಾಗದ ಉಬ್ಬು ಕೆತ್ತನೆಗವೆ. ಗರ್ಭಗುಡಿಯ ಹಿಂಭಾಗದಲ್ಲ ನಾಗರಕಲ್ಲುಗಳು 
ಸಾಅನಲ್ಲ ಬ್ರಹ್ಮಗುಂಡಯ್ಯರ ಶಿಲ್ಪವಿದೆ ಇದರಲ್ಲ ಬಹ್ಮಯ್ಯ ಮತ್ತು ಗುಂಡಯ್ಯ ಭಕ್ತರು ಬಡ್ಡಗಳ 
ಎತ್ತಿ ಹಿಡಿದು ನಿಂತಿರುವ ಚಿತ್ರವಿದೆ ಇವರ ನಡುವೆ ಶೂಲಗಳನ್ನು ಚಿತ್ರಸಲಾಗಿದೆ. ದೇವಾಲಯದ 


ಅಧಿಷ್ಠಾನ, ಭಿತ್ತಿ ಮತ್ತು ಪ್ರಸರ ಹಾಗೂ ಪ್ರಾಸಾದ ಹೊಸದಾಗಿ ನಿರ್ಮಿಸಲಾಗಿದೆ (ಚಿ.ಸಂ.7೨). 


ಮಹಾದ್ದಾರ ಮೂಲ ರೂಪದಲ್ಲಿದ್ದು ಇದು ಪಾದಬಂಧ ಅಧಿಷ್ಠಾನದ ಮೇಲೆ 
ನಿರ್ಮಾಣವಾಗಿದೆ ಸರಳವಾದ ಫಲಕ ಇತ್ತಿ ಮತ್ತು ಪ್ರಸ್ತರ ಭಾಗವಿದ್ದು ಅದರ ಮೇಲಅನ ಇಟ್ಟಗೆ 
ಮತ್ತು ಗಾರೆಯಿಂದ ನಿರ್ಮಿಸಿರಬಹುದಾದ ಗೋಪುರ ನಶಿಸಿ ಹೋಗಿದೆ. ಈ ಮಹಾದ್ದಾರಕ್ಕೆ 


ಹೊಂದಿದ ನಾಲು ಸ್ತಂಭಗಳ ಮುಖ ಮಂಟಪವಿದೆ. ಇದರ ಮೇಲೆ ಗಾರೆ ಮತ್ತು ಇಲಟ್ಟಗೆಯಲ್ಲ 
160 


ಕುಳತ ಬಸವ ಶಿಲ್ಪವಿದೆ ಈ ದ್ವಾರದ ಪಾರ್ಶ್ರಗಳಲ್ಲ ಹಸ್ತಿ ಹಸ್ತ (ಪೂರ್ಣ ಅಡಿ) ಸೋಪಾನವನ್ನು 


ಇಡಲಾಗಿದೆ. ಇದರ ಪಕ್ಷದಲ್ಲ ದ್ವಾರ ಪಾಲಕರ ಉಬ್ಬು ಶಿಲ್ಪಗಳ ಚಿತ್ರಿಸಿದ ಪಣ್ಣ್ಲಕೆಗಳವೆ. 


ದ್ವಾರದ ಮುಂಭಾಗದಲ್ಲ ಸುಮಾರು 15 ಅಡಿ ಎತ್ತರದ ದೀಪಸ್ತಂಭವಿದೆ ಇವರ ನಾಲು 
ಪಟ್ಲಗಳಲ್ಲ ಉಬ್ಬುಶಿಲ್ಲವಿದೆ ಒಂದು ಕಡೆ ಆಲೀಢಾಶನದಲ್ಪರುವ ವೀರಭದ್ರ ಕೈಮುಗಿದು 


[ee ಐ" 


ನಿಂತಿರುವ ದಕ್ಷಯಜ್ಞ, ನಿಂತಿರುವ ನಂದಿ. ಹಾಗೂ ಕೈಮುಗಿದು ನಿಂತಿರುವ ಪ್ಟೀಯ 


ಜ್ಞ 


ಈ ದೀಪಸ್ತಂಭದ ಬಲ ಭಾಗದಲ್ಲ ಮಂಟಪವಿದ್ದು ಇದು ಸೌಮ್ಯಕಾಂತಸ್ತಂಭಗಳು 
ಮಷ್ಟ ಪೋತಿಕಾವಿದ್ದು ಒಳಚಾವಣಿಯಲ್ಲ ನಾಭಚ್ಚಂದ ವಿತಾನವನ್ನು ಹೊಂದಿದೆ. ಸ್ತಂಭಗಳ 
ಪಟ್ಪಕೆಗಕಲ್ಲ ಕುಳತ ಸಿಂಹಗಳು ರಾಮ, ವಿಷ್ಣು, ಮುನಿಯ ಶಿಲ್ಪಗಳ ಕಂಡುಬರುತ್ತದೆ. ಹಾಗೂ 
ಈ ದೀಪ ಸ್ಪಂಭದ ಎಡಭಾಗದ ತುಲಾಭಾರ ಮಂಟಪವಿದೆ. ಇದು ಎರಡು ಉದ್ದನೆಯ ಕಂಬ 
ಹಾಗೂ ಅಡ್ಡತೊಲೆಯ ಮೇಲೆ ಚಾಚಿಕೊಂಡಿದೆ. ಈ ದೇವಾಲಯ ಹಿಂಭಾಗದಲ್ಲ ಮಾರಮ್ಮ 


ದೇವಾಲಯವಿದ್ದು ಇದು ಸಂಪೂರ್ಣ ನಾಶವಾಗಿದೆ. 


ನರಸಿಂಹ ದೇವಾಲಯಃ:- ವೀರಭದ್ರ ದೇವಾಲಯದ ಈಶಾನ್ಯ ದಿಕ್ಕಿಗಿದ್ದು ಹಳೆಯ ಸ್ಕಾರಕ 
ಸಂಪೂರ್ಣ ನಾಶವಾಗಿ ಹೊಸದಾಗಿ ನಿರ್ಮಿಸಲಾಗಿದೆ. ಅಲ್ಲದೇ ಠೀ ಪ್ರದೇಶವೂ ಮುಂದೆ 
ಅರಸರಿಗಾಗಿ ಅರಮನೆ ಕೋಟಿ. ದೇವಾಲಯ ಮಂಟಪಗಳನ್ನು ಹೊಂದಿದ್ದು. ಇವುಗಳನ್ನು 
ಅವನತಿಯ ಕ್ಲಿತಿಯಲ್ಲರುವುದನ್ನು ಕಾಣಬಹುದು. 


ವೀರಭದ್ರಸ್ತಾಮಿ ದೇವಾಲಯ - ಮುಕುಂದ 


ಈ ದೇವಾಲಯ ಗ್ರಾಮದ ಬಸ್‌ ನಿಲ್ದಾಣದ ಪಕ್ಕದಲ್ಲದ್ದು ಪೂರ್ವಾಭಿಮುಖವಾಗಿ 
ನಿರ್ಮಿಸಲಾಗಿದೆ. ಈ ದೇವಾಲಯ ಗರ್ಭಗುಡಿ, ಸುಬನಾಸಿ, ನವರಂಗ ಮತ್ತು 
ಮುಖಮಂಟಪಗಳನ್ನು ಹೊಂದಿದೆ. ವಿಜಯನಗರ ಕಾಲದಲ್ಲ ನಿರ್ಮಾಣವಾಗಿದೆ. ಈ 
ದೇವಾಲಯವನ್ನು ಕ್ರಿ.ಶ.1೨೨೦ರಲ್ಲ ಸಿದ್ಧಗಂಗಾ ಕ್ಷೇತ್ರದ ಶಿವಕುಮಾರ ಸ್ವಾಮಿಯವರು ಮತ್ತು 
ಊರಿನವರು ಜೀರ್ಣೋದ್ದಾರ ಮಾಡಿದ್ದಾರೆ. ಈೇ ದೇವಾಲಯದ ಭತ್ತಿಯನ್ನು ಸಣ್ಣ ಸೈಜು 
ಕಲ್ಲನಲ್ಲ ಜೀರ್ಣೋದ್ದಾರ ಮಾಡಲಾಗಿದೆ.” 


161 


ಗರ್ಭಗುಡಿ: ಗರ್ಭಗುಡಿಯು ೨x1೦ ಅಡಿ ಅಗಲ ಮತ್ತು ಉದ್ದವಿದ್ದು. ಮುಖ್ಯ ದೇವರನ್ನು 1.5 
ಅಡಿ ಉಪಪೀಠದ ಮೇಲೆ ೦.5 ಅಡಿ ಎತ್ತರದ ಪಾಣಿಪೀಠವಿದ್ದು ಇದರ ಮೇಲೆ ೨.5 ಅಡಿ 
ವೀರಭದ್ರನ ಶಿಲ್ಪವಿದೆ. ಈ ವೀರಭದ್ರನ ಶಿಲ್ಪವು ಇತ್ತೀಚೆಗೆ ತಂದು ಇಡಲಾಗಿದೆ ಎಂದು 
ಸ್ಥಳೀಯರು ಹೇಳುತ್ತಾರೆ. ವೀರಭದನು ಸ್ಥಾನಿಕ ಭಂಗಿಯಲ್ಲದ್ದು ಬಲಮಂಗ್ಯೆಅ ಕತ್ತಿ, 
ಬಲಹಿ೦ಗ್ಯೆಅ ಬಾಣ, ಎಡಮುಂಗ್ಯೆಅ ಗಥೆ ಮತ್ತು ಎಡಹಿ೦ಗ್ಯೆಲಅ ಜಲ್ಲನ್ನು ಹಿಡಿದು ತಲೆಯಲ್ಲ 
ಜಲಾಬಂಧವನ್ನು ಹಾಗೂ ರತ್ನಪಟ್ಟವನ್ನು ಹೊಂದಿದೆ. ಹಾಗೆಯೇ ಶೈವನಾಮ. ಕಿವಿಗಳಲ್ಲಿ 
ಮಕರ ಕುಂಡಲ, ಕಾಲಅನಲ್ಲ ಕಂಕಣ, ಪಾದುಕೆಯನ್ನು ಧರಿಸಿರುವುದು ಕಾಣಬಹುದಾಗಿದೆ. 
ಹಾಗೂ ಶಿಲ್ಪದ ಎಡದಲ್ಲಿ ದಾಕ್ಲಾಯುಣಿ ಶಿಲ್ಪ ಮತ್ತು ಬಲಭಾಗದಲ್ಲ ದಕ್ಷನೂ ಆಡಿನ ತಲೆಯನ್ನು 
ಧರಿಸಿರುವ ಭಕ್ತನ ಶಿಲ್ಪವನ್ನು ಕಾಣಬಹುದಾಗಿದೆ.”” ಈ ಶಿಲ್ಪವೂ ಶಿವನ ಉರ್ರರೂಪಗಳಲ್ಲನ 
ವೀರಭದನ ಮೂರ್ತಿಯಾಗಿರುವುದು ಕಂಡುಬರುತ್ತದೆ. ಈ ಶಿಲ್ಪದ ಪೀಠದ ಬಲಭಾಗದಲ್ಲಿ 
ಕುಆತಿರುವ ಐಸವನ ಶಿಲ್ಪವೂ ಕಂಡು ಬರುತ್ತದೆ. ಗರ್ಭಗುಡಿಯಲ್ಲ ನಾಭಚ್ಯಂದ ವಿತಾನವು 
ಕಂಡುಬರುತ್ತದೆ. ಗರ್ಭಗುಡಿಯ ದ್ವಾರಬಂಧವು ಸರಳವಾಗಿದ್ದು ಲಲಾಟಬಂಬದ ಅರಳದ 
ಪಾದದಳಗಳ ಕೆತ್ತನೆಯುದೆ. 


ಸುಕನಾಸಿ: ಇದು 6x1೦ ಅಡಿ ಉದ್ದ ಮತ್ತು ಅಗಲವನ್ನು ಹೊಂದಿದೆ. ಪುಕನಾಸಿಯು 
ಸರಳವಾಗಿದ್ದು ಇತ್ತೀಚೆಗೆ ನಿರ್ಮಿಸಿದ್ದರಿಂದ ಎರಡು ಕಿಟಕಿಗಳನ್ನು ಗಾಆ ಮತ್ತು ಬೆಕಕಗಾಗಿ 
ಅಡಲಾಗಿದೆ. ವೀರಭದನು ಅಭಿಮುಖವಾಗಿ ಪಾಣಿಪೀಠದ ಮೇಲೆ ಕುಅತಿರುವ ನಂದಿಯ 
ಶಿಲ್ಪವಿದೆ. ಈ ಸುಖಬನಾಸಿಯ ದ್ಹಾರಬಂಧವು ಅಲಂಕಾರಿಕವಾಗಿದ್ದು ಎರಡು ಭಾಗದ ಪಾರ್ತ್ರ. 
ಕೆಳಗೆ ಸಿಂಹದೇಹ, ಆನೆಯ ಸೊಂಡಿಲನ್ನು ಹೊಂದಿ ಮುಂಗಾಲುಗಳನ್ನು ಮಡಚಿ ಕುಳತಿರುವ 
ಪ್ರಾಣಿಯ ಚಿತ್ರವಿದು ಅವುಗಳ ಮೇಲೆ ಅಲಂಕಾರಿಕ ಲತೆಗಕ ಪಟ್ಟಯುದೆ ಮತ್ತು 


ಲಲಾಟಜಂಬದಲ್ಲ ಅರಳದ ಪದ್ಯದ ಅಲಂಕರಣ ಕೆತ್ತನೆಯುದೆ. (ಚಿ.ಸಂ೦. 8೦) 


ನವರಂಗ: ನವರಂಗವು ಎರಡು ಚಿತ್ರಖಂಡ ಸ್ರಂಭಗಳನ್ನು ಹೊಂದಿದ್ದು ಇವು ಅಲಂಕಾರಿಕ 
ಕೆತ್ತನೆಯನ್ನು ಹೊಂದಿದೆ. ಈ ಸ್ಪಂಭಗಳ ಪೀಠವು ಮುಚ್ಚಿದ್ದು ಮೇಲೆ ಚತುರಾಶ್ರ, ಅಷ್ಟ, 
ಷೋಡಾಶ್ರ, ಚತುರಾಶ್ರ, ಅಷ್ಟ, ಷೋಡಾಶ್ರ. ಚತುರಾಶ್ರ ಮತ್ತು ಆಧಾರಪೋತಿಕವನ್ನು 
ಹೊಂದಿದೆ. ಇಲ್ಲನ ಎಡಭಾಗದ ಸ್ಪಂಭದಲ್ಲ ಭಕ್ತ ಮಹಿಳೆ, ಶಿವಲಅಂಗ, ಪದ್ಯ, ನಾಗಬಂಧ 
ಕೆತ್ತನೆಯುದೆ'”” (ಚಿ.ಸಂ.1. ಹಾಗೂ ಬಲಭಾಗದ ಸ್ಪಂಭದಲ್ಲ ಕುಂಭ, ನವಿಲು, ಪದ್ಧದಳ, 


ಹೂಬಳ್ಳಿ. ಅಂಕೆ. ಕುಂಭ, ಆನೆ. ಗಂಡಭೇರುಂಡ ಶಿಲ್ಪಗಳ ಕೆತ್ತನೆಯುದೆ. ನವರಂಗದ ವಿತಾನವು 


162 


ಸಾಧಾರಣವಾಗಿದೆ. ನವರಂಗದ ದ್ವಾರಬಂಧದಲ್ಲನ ಪಾರ್ತ್ರ ಶಾಖೆಗಕಲ್ಲ ಶೈವ 
ದ್ವಾರಪಾಲಕರನ್ನು ಹೊಂದಿದ್ದು ಅದರ ಮೇಲೆ ಲತೆ ಬಳ್ಳಗಳ ಅಲಂಕರಣವನ್ನು ಸುಂದರವಾಗಿವೆ. 
ಲಲಾಟದಲ್ಲ ಗಜಲಕ್ಷೀಯ ಉಬ್ಬುಪಿಲ್ಲವನ್ನು ಹೊಂದಿದೆ. ಮುಂದೆ ತೆರೆದ ಮುಖಮಂಟಪವನ್ನು 
ಹೊಂದಿದ್ದು ಅದರಲ್ತ್ಲ ಸಾಧಾರಣವಾದ ನಾಲು ಸ್ವಂಭಗಳವೆ. ಈ ಮುಖಮಂಟಪದಲ್ಲ ಎರಡು 
ಕಡೆ ಜಗತಿಯುದ್ದು ಇದು ಮಂಚಬಂಧ ಅಧಿಷ್ಠಾನವನ್ನು ಹೊಂದಿದೆ. ನವರಂಗದ ದ್ವಾರಬಂಧದ 
ಬಲಭಾಗದಲ್ಲ ಪ್ರಾಚೀನವಾದ 2 ಅಡಿ ಎತ್ತರದ ಸೂರ್ಯ ವಿಗ್ರಹವಿದೆ. ಬಹುಶಃ ಈ 
ದೇವಾಲಯ ಗಂಗರ ಕಾಲದಲ್ಲ ನಿರ್ಮಾಣವಾಗಿರುವ ಸೂರ್ಯ ವಿರ್ರಹವಾಗಿದೆ.'”' ಇತ್ತೀಚೆಗೆ 
ಜೀರ್ಣೋದ್ದಾರ ಸಂದರ್ಭದಲ್ಲ ಭಿನ್ನವಾದ ಕಾರಣ ವಿಗ್ರಹವನ್ನು ಹೊರಗಡೆ 


ಹಾಕಿರಬಹುದಾಗಿದೆ. 


ಈೇ ದೇವಾಲಯದ ಅಧಿಷ್ಠಾನ ಭಾಗವೂ ಪೂರ್ಣವಾಗಿ ಮಳಣ್ಣಿನಲ್ಲ ಮುಚ್ಚಿದೆ. ಆದರೆ 
ಅದರ ತ್ತಿಯನ್ನು ಇತ್ತೀಚೆಗೆ ಸಣ್ಣ ಸೈಜು ಕಲ್ಲನಿಂದ ನಿರ್ಮಿಸಲಾಗಿದೆ. ಅದರ ಮೇಲಅನ ಪ್ರಸ್ತರ 
ಭಾಗ ಮತ್ತು ಪ್ರಸಾದವನ್ನು ಇಟ್ಟಗೆ ಹಾಗೂ ಗಾರೆಗಳಂದ ದ್ರಾವಿಡ ಶೈಲಯಲ್ಲ ನಿರ್ಮಿಸಲಾಗಿದೆ. 
ಹಾಗೆಯೇ ಸುಖನಾಸಿ, ನವರಂಗ, ಮುಖಮಂಟಪಗಳಕಲ್ಲ ದಿಂಡಿಗೋಡೆ ಅಥವಾ ಪ್ಯಾರಾಫಿಟ್‌ 
ನಿರ್ಮಿಸಲಾಗಿದೆ. ಮುಖಮಂಟಪದಲ್ಲ ಗಾರೆಗಚ್ಚನ ದೇವಕೋಷ್ಟಕಗಳವೆ. ನವರಂಗ, 
ಮುಖಮಂಟಪಗಳ ನಾಲ್ಲು ದಿಕ್ಕಿನಲ್ಲ ಜೋಡಿ ದೇಹದ ಒಂದೇ ತಲೆಯನ್ನು ಹೊಂದಿದ್ದು 
ಕುಳಆತಿರುವ ಬಸವನ ಶಿಲ್ಪವನ್ನು ಕಾಣಬಹುದಾಗಿದೆ. ಹಾಗೂ ಈ ದೇವಾಲಯದ ಎಡಭಾಗದಲ್ಲ 
ಗಣಪತಿಯ ಎರಡು ಉಬ್ಬುಶಿಲ್ಲಗಳವೆ. ಈ ದೇವಾಲಯದ ಹೊರಗಿನ ಸೂರ್ಯಶಿಲ್ಲ 
ಗರ್ಭಗುಡಿಯ ಭುವನೇಶ್ವರಿ ಮತ್ತು ನವರಂಗದ ಸ್ತಂಭಗಳು ತಮ್ಮ ಪ್ರಾಚೀನತೆಯ 
ಕುರುಹುಗಳನ್ನು ಉಳಸಿಕೊಂಡಿದ್ದರಿಂದ ಇದು ಬಹುಶಃ ಗಂಗರ ಕಾಲದಲ್ಲ ನಿರ್ಮಾಣವಾಗಿ 
ಸೂರ್ಯ ದೇವಾಲಯವಾಗಿದ್ದು ಮುಂದೆ ನವರಂಗ ಮತ್ತು ಮುಖಮಂಟಪಗಳು ವಿಜಯನಗರ 
ಕಾಲದಲ್ಲ ಜೀರ್ಣೋದ್ದಾರಗೊಂಡಿರಬಹುದು ಮತ್ತು ಇತ್ತೀಚೆಗೆ ಇದರ ಇತ್ತಿ ಮತ್ತು ಶಿಖರವನ್ನು 
ಸಹ ಜೀರ್ಣೋದ್ದಾರ ಮಾಡಲಾಗಿದೆ.” 


ಅರುಣಾಚಲೇಶ್ವರ ದೇವಾಲಯ - ಹಾರೋಹಳ್ಳಿ 


ಇದು ಕನಕಪುರದಿಂದ ಬೆಂಗಳೂರಿಗೆ ಹೋಗುವ ಮಾರ್ಗದಲ್ಪ್ಲರುವ ಹೋಬಳ 
ಕೇಂದ್ರವಾಗಿದೆ. ಈ ದೇವಾಲಯವು ಹಾರೋಹಳ್ವ ಹಳೆಯ ಗ್ರಾಮದ ಮಧ್ಯ ಭಾಗದಲ್ಪದೆ. ಈ 


163 


ದೇವಾಲಯ ಗ್ರಾನೈಟ್‌ ಕಲ್ಲನಿಂದ ಪೂರ್ವಾಭಿಮುಖವಾಗಿ ನಿರ್ಮಾಣವಾದ ದೇವಾಲಯಗಳ 
ಸಂಕೀರ್ಣವಾಗಿದೆ. ಸಾಮಾನ್ಯವಾಗಿ ವಿಜಯನಗರ ಕಾಲದ ದೇವಾಲಯಗಳ ರಚನಾ 
ಲಕ್ಷಣವಿರುವುದರಿಂದ ಇದು ಬಹುಶಃ 15ನೇ ಶತಮಾನದಲ್ಲ ನಿರ್ಮಾಣವಾದಂತೆ ಕಾಣುತ್ತದೆ.”” 
ಈ ದೇವಾಲಯವು ಬಹಳಷ್ಟು ವರ್ಷಗಳ ಕಾಲದಿಂದ ಪಾಳುಜದ್ದಿದ್ದು 2೦೦8ರಿಂದೀಚೆಗೆ 
ಜೀರ್ಣೋದ್ದಾರ ಕಾರ್ಯ ಪ್ರಾರಂಭವಾಗಿ ಇಂದಿಗೂ ಸಹ ನಡೆಯುತ್ತಿದೆ. 


ಜೀಣೋದ್ಧಾರವಾದರೂ ಕೂಡ ಈ ದೇವಾಲಯ ತನ ಮೂಲಸ್ಟಿತಿಯನ್ನು 


ಇ 
ಉಳಸಿಕೊಂಡಿರುವುದು ಒಂದು ವಿಶೇಷವಾಗಿದೆ. ಅದರ ಜೊತೆ ಪ್ರಾಕಾರ ಗುಡಿಗಳಲ್ಪ ಹಲವು 


ಹೊಸ ಮೂರ್ತಿಗಳನ್ನು ಸ್ಥಾಪಿಸಲಾಗಿರುವುದನ್ನು ಗಮನಿಸಬಹುದಾಗಿದೆ. 


ಈ ದೇವಾಲಯದ ಸಂಕೀರ್ಣದಲ್ಲ ಅರುಣಾಚಲೇಶ್ವರ. ಪಾರ್ವತಿ ಅಮ್ಮನವರ ಗುಡಿ, 
ದಕ್ಷಿಣಾಮೂರ್ತಿ ಗರ್ಭಗುಡಿ. ಚಂಡೀಕೇಶ್ವರ. ನವಗ್ರಹ ಗುಡಿ, ಬಸವ ಮಂಟಪ, ಸುತ್ತಲೂ 
ಪ್ರಾಕಾರದಲ್ಲ ಪರಿವಾರ ದೇವತೆಗಳ ಗುಡಿಗಳು ಹಾಗೂ ಮಹಾದ್ದಾರ ಮತ್ತು ಗೋಪುರವನ್ನು 


ಕಾಣಬಹುದು (ಜಿ.ಸಂ. 82). 


ಅರುಣಾಚಲೇಶ್ವರ ದೇವಾಲಯವು ಪ್ರಮುಖವಾಗಿ ಪೂರ್ವಕ್ಕೆ ಮುಖ್ಯ ದ್ದಾರವಿದೆ. 
ಹಾಗೆಯೇ ದಕ್ಷಿಣಕ್ಕೆ ದ್ವಾರ ಮತ್ತು ಮುಖಮಂಟಪವನ್ನು ಹೊಂದಿದೆ. ಒಳಭಾಗದಲ್ಲ ದಕ್ಷಿಣಕ್ಕೆ 
ಮುಖ ಮಾಡಿದಂತೆ ಅರುಣಾಚಲೇಶ್ವರ ಎಂದು ಕರೆಯುವ ಶಿವಅಂಗವಿದ್ದು ಇದು 
ಪಾಣಿಪೀಠವನ್ನು ಸೇರಿದಂತೆ 3 ಅಡಿ ಎತ್ತರವಿದೆ. ಇದರ ಅಂತರಾಳವು ಸರಳವಾಗಿದೆ. 
ಗರ್ಭಗೃಹ. ಸುಕನಾಸಿ ಭಾಗಗಳ ಇತ್ತಿಗೆ ವೆಟ್ರಪೈಡ್‌ ಟೈಲ್ಡ್‌ಗಳನ್ನು ಹಾಕಲಾಗಿದೆ. ಅಂತರಾಳದ 
ದ್ಹಾರದಲ್ಲನ ಲಲಾಟದಲ್ಲ ಗಜಲಕ್ಷೀಯ ಉಬ್ಬುಪಿಲ್ಪವಿದೆ. ಇದರ ದ್ವಾರ ಶಾಖೆಯಲ್ಲ ಲತೆಬಳ್ಳಗಳ 
ಅಲಂಕರಣವಿರುವ ವಲಟ್ಟಮಂಡಲ ಶಾಖೆಯನ್ನು ಕಾಣಬಹುದು. ಹಾಗೆಯೇ ಶೈವ 
ದ್ವಾರಪಾಲಕರಾದ ಶೃಂಗಿ ಮತ್ತು ಭೃಂಗಿಯರ ಉಬ್ಬುಪಿಲ್ಲವಿದ್ದು ಇವರು ಕತ್ತರಿಯಾಕಾರದ 


ರೀತಿಯಲ್ಲ ನಿಂತಿದ್ದಾರೆ. 


ಈ ನವರಂಗದಲ್ಲ ೨ ಚಿತ್ರಖಬಂಡ ಸಂಭಗಳದ್ದು. ಇವು ಅಲಂಕಾರಿಕವಾಗಿದೆ. ಇದರ 
ಪೀಠವು ಗ್ರಾನೈಟ್‌ ಟೈಲ್‌ಗಳಂದಾಗಿ ಮುಚ್ಚ ಹೋಗಿದೆ. ಇದರ ಪಣ್ಲಕೆಯಲ್ಲ ಚಕ್ರ, ಪ್ರಾಣಿ ಮತ್ತು 
ಮನುಷ್ಯರ ಉಬ್ಬುಪಿಲ್ಲಗಳವೆ (ಚಿ.ಸಂ. 83). ಆದರೆ ಜೀರ್ಣೋದ್ದಾರ ಸಮಯದ ಸ್ಯಾಂಡ್‌ 
ಬ್ಲಾಪ್ಲಿಂಗ್‌ ಕಾರ್ಯದಿಂದ ಇದರ ಮೇಲ್ಮೈ ಲಕ್ಷಣಗಳು ಸವೆದು ಗುರುತಿಸುವುದು 
ಕಷ್ಟಕರವಾಗಿದೆ. ನವರಂಗದ ಮಧ್ಯದ ಒಳಛಾವಣಿಯ ವಿತಾನವು ಸುಂದರವಾಗಿದ್ದು ಕಲ್ಲನ 


164 


ತೊಲೆಗಳು 3 ಸ್ತರಗಕಲ್ಲ ಒಳಸರಿದು ಇದರ ಪ್ರತಿಸ್ತರವು ತೆರೆದ ಚೌಕದ ಮೂಲೆ ಭಾಗವನ್ನು 
ಮುಚ್ಚಿರುತ್ತದೆ. ಮೊದಲ ಸ್ಪರ ಮೂಲೆಗಳಲ್ಲ ಪದ್ಯದಳ ಕೆತ್ತನೆಯಿದೆ. ನಾಲ್ಲನೇ ಸ್ತರದಲ್ಲಿ 
ಪದ್ಧದಳಗಳ  ಕೆತ್ತನೆಬುದ್ದು ಇದರ ಮೇಲೆ ಅರಳದ ಪದ್ಯಗಳ ಶಿಲಾಫಲಕದಿಂದ 
ಮುಚ್ಚಿರುವುದನ್ನು ಕಾಣಬಹುದಾಗಿದೆ. ಇದು ನಾಭಭಚ್ಯಂದ ವಿತಾನವಾಗಿದ್ದು ರಾಮನಗರ 
ಜಲ್ಲೆಯ ದೇವಾಲಯಗಳ ವಿತಾನಗಳಲ್ಲ ಇದು ಬಹಳ ಸುಂದರವಾಗಿದೆ (ಚಿ.ಸಂ. 84). 


ನವರಂಗದ ಎಡಭಾಗದಲ್ಲ ಪೂರ್ವಕ್ಕೆ ಮುಖ ಮಾಡಿರುವ ನಾಲ್ದು ಶಿವಅಂಗಗಳದ್ದು ಇವು 
ಕ್ರಮವಾಗಿ ಶ್ರೀ ಸೋಮೇಶ್ವರ, ಶ್ರೀ ಮಂಜುನಾಥೇಶ್ವರ, ಶ್ರೀ ಮುಕ್ತೇಶ್ವರ ಮತ್ತು ಶ್ರೀ ಕಾಶಿ 
ವಿಶ್ವನಾಥೇಶ್ವರ ಅಂಗಗಳಗೆ ಹೊಸದಾದ ಗುಡಿಗಳನ್ನು ನವರಂಗಕ್ಕೆ ಹೊಂದಿಕೊಂಡಂತೆ 
ನಿರ್ಮೀಸಲಾಗಿದೆ. ಈ ಅಂಗಗಳ ಪೀಠ ಹಳೆಯದಾಗಿದ್ದು ಇದರ ಮೇಲನ ಅಂಗಗಳು 
ಹೊಸದಾಗಿವೆ. ಹಾಗೆಯೇ ಅರುಣಾಚಲೇಶ್ವರ ಎದುರುಗಡೆ ಕುಳತ ಬಸವನ ಶಿಲ್ಪವಿದೆ. 
ಪೂರ್ವಕ್ಕಿರುವ ನವರಂಗದ ಮುಖ್ಯ ದ್ವಾರ ತ್ರಿಶಾಖಾದ್ವಾರಬಂಧವಿದೆ. ಇದಕ್ಕೆ ಎರಡು ಸ್ಪ್ತಂಭಗಳ 
ಮುಖಮಂಟಪವಿದೆ. ಈ ಸ್ತಂಭ ಚತುರ್ರಸ ಮತ್ತು ಷೋಡಾಶ್ರವಿದ್ದು ಅದರ ಮೇಲೆ ಅಧಾರ 
ಹಪೋತಿಕಾದಿಂದ ರಚಿಸಲಾಗಿದೆ. ದಕ್ಷಿಣದ ದ್ವಾರಬಂಧದ ಲಲಾಟದಲ್ಲ ಅರಜದ ಪದ್ಯದಳದ 
ಕೆತ್ತನೆಯುದೆ. ಹಾಗೂ ಇದು ಸಹ ತ್ರಿಶಾಖಾ ಮಾದರಿಯ ದ್ವಾರಶಾಖೆಯುದ್ದು. ಕೆಕಭಾಗದಲ್ಲ 
ಕುಂಭಗಳ ಉಬ್ಬುಕೆತ್ತನೆಯುದೆ. ಇದಕ್ಕೆ ಹೊಂದಿಕೊಂಡಂತೆ 6 ಸ್ಪಂಭಗಳ ಮುಖಮಂಟಪವಿದ್ದು 
ಇದರಲ್ಲ ಪೀಠ, ಎತ್ತರವಾದ ಚತುರ್ರಸವಾದ ಮತ್ತು ಅಲಂಕಾರವಿಲ್ಲದ ಘಂಟ, ಫಲಕ ಹಾಗೂ 
ಮಷ್ಟ ಪೋತಿಕಾವನ್ನು ಹೊಂದಿದೆ. ಇದರ ಎದುರು ಭಾಗದಲ್ಲ ಬಸವಣ್ಣನ ಗುಡಿಯುದ್ದು ಇಲ್ಲ 
ಗರ್ಭಗುಡಿ. ತೆರೆದ ಮುಖಮಂಟಪವಿದೆ. ಇದರ ಮೇಲೆ ಕುಆತಿರುವ ಬೃಹತ್ತಾದ ಬಸವನ ಗಾರೆ 
ಶಿಲ್ಪವನ್ನು ಸಹ ಕಾಣಬಹುದಾಗಿದೆ. 


ಪೂರ್ವದ್ವಾರದ ಬಲಭಾಗದಲ್ಲ ಹೊಸದಾಗಿ ನಿರ್ಮಿಸಿದ ಗುಡಿಯಲ್ಲ ಸುಖಾಸೀನ 
ಭಂಗಿಯಲ್ಲ ಕುಳತಿರುವ ದಕ್ಷಿಣಾಮೂತ್ತಿೀಯ ಶಿಲ್ಪವಿದೆ. ಶೇ ಮೂರ್ತಿಯ ಕಾಲ ಕೆಳಗೆ 
ಅಪಸ್ಕಾರ ಪುರುಷಸನಿದ್ದು ಬಲ ಹಿಂಗ್ಯೈಯಲ್ಲ ನಾಗರ. ಮುಂಗ್ಯೆಯಲ್ಲ ತ್ರಿಶೂಲ. ಮುಂಗ್ಯಯಲ್ಲ 
ಕಪಾಲವನ್ನು ಕಾಣಬಹುದು. ಈ ಎರಡು ದೇವಾಲಯಗಳ ಸುತ್ತಅನ ಪ್ರಾಕಾರ ಮಂಟಪದಲ್ಲಿ 
ಪರಿವಾರ ದೇವತೆಗಳ ನಿರ್ಮಾಣವಾಗಿವೆ. ಪ್ರಸ್ತುತವಾಗಿ 63 ಗುಡಿಗಳದ್ದು ಅದರಲ್ಲ 3೦ 
ದೇವರುಗಳ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಪೂರ್ವ ಮುಖ್ಯ ಮಹಾದ್ದಾರದಿಂದ ಉತ್ತರದ 
ಕಡೆಯಿಂದ ಕ್ರಮವಾಗಿ ಮಹಾಲಕ್ಷ್ಮಿ. ವೆಂಕಟೀಶ್ವರ. ಪದ್ಮಾವತಿ. ಮಹಾವಿಷ್ಟು. ಧನಲಕ್ಷ್ಮಿ. 
ಗುಡಿಗಳು ಹೊಸದಾಗಿ ನಿರ್ಮಿಸಲಾದ ಪ್ರಾಕಾರ ಗುಡಿ ದೇವರುಗಳು ಹಾಗೂ ಹಳೆಯ 


165 


ಪ್ರಾಕಾರಕ್ಕೆ ಗುಡಿ ನಿರ್ಮಿಸಿದ್ದು ಅದರಲ್ಲ ಅನಂತ ಪದ್ಯನಾಥಸ್ವ್ತಾಮಿ. ಸತ್ಯನಾರಾಯಣ, 
ಬನಶಂಕರಿ. ರೇಣುಕಾಯಲ್ಲಮ್ಮ. ಚಂದ್ರಚೂಡೇಶ್ವರ. ವೀರಭದ, ಕಾಆಕಾಂಭ, 
ಮಹಾಮೃತ್ಯುಂಜಯ. ಗಂಗಾಧರೇಶ್ವರ. ರೇವಣ ಸಿದ್ದೇಶ್ವರ, ಅಯ್ಯಪ್ಪ. ಉಮಾಮಹೇಶ್ವರ, 
ದತ್ತಾತ್ರೇಯ, ಪಂಚೇಂದ್ರಿಯ ಶಿವ, ಶ್ರೀಕಂಠೇಶ್ವರ, ಸರ್ವೇಶ್ವರ. ಅಂಕನಾಥೇಶ್ವರ, ಕಾಮಾಕ್ಷಿ. 
ಗೌರಿಶಂಕರ. ಆದಿಶಕ್ತಿ. ಕಾಲಭೈರವ. ಅನ್ನಪೂಣೇಶ್ವರಿ. ಶ್ರೀ ರಾಮೇಶ್ವರ, ಶ್ರೀರಾಮ. 
ಆಂಜನೇಯ. ಕುಂಭೇಶ್ವರ. ಮಲೆಮಹದೇಶ್ವರ ದೇವರುಗಳ ಗುಡಿಗಳನ್ನು ಕಾಣಬಹುದು. 
ದಕ್ಷಿಣದ ಪ್ರಾಕಾರದಲ್ಪನ ಮಂಟಪಗಳು ದುಃಸ್ಥಿತಿಯಲವೆ. ಇದರ ಪಶ್ಚಿಮಾಭಿಮುಖವಾಗಿ 
ಮರಳೇಶ್ವರ, ಪಾತಾಳೇಶ್ವರ. ಮುರುಡೇಶ್ವರ. ಮಲ್ಪಕಾರ್ಜುನ, ವೈದ್ಯನಾಥೇಶ್ವರ ಗುಡಿಗಳವೆ. 


ಪಾರ್ವತಿ ಅಮ್ಮನವರ ಗುಡಿ 


ಅರುಣಾಚಲೇಶ್ವರದ ಎಡಪಕ್ಷದಲ್ಲ ದಕ್ಷಿಣಾಭಿಮುಖವಾಗಿ ರಚಿತವಾಗಿರುವ ಪಾರ್ವತಿ 
ಅಮ್ಮನವರ ಗುಡಿಯುದೆ. ಇದರಲ್ಲ ಗರ್ಭಗುಡಿ, ಸುಕನಾಸಿ, ನವರಂಗವಿದೆ. ಪಾರ್ವತಿ 
ಅಮ್ಮನವರ ಎಡ ಮತ್ತು ಬಲದಲ್ಲ ವರಸಿದ್ಧಿ ವಿನಾಯಕ ಮತ್ತು ಸುಬ್ರಹ್ಮಣ್ಯ ಗುಡಿಗಳು ಮತ್ತು 
ಮುಖಮಂಟಪವಿದೆ. ಮೂಲತಃ ಈ  ದೇವಾಲಯದಲ್ಲ ಪಾರ್ವತಿ ಅಮ್ಮನವರು 
ಮುಖ್ಯದೇವರಾಗಿದ್ದು ಈ ಗುಡಿಗೆ ಸುಕನಾಸಿ, ನಾಲು ಸ್ವಂಭಗಳ ನವರಂಗವಿದೆ (ಚಿ.ಸಂ.8ರ). 
ಆದರೆ ಇತ್ತೀಚೆಗೆ ಜೀರ್ಣೋದ್ದಾರ ಸಮಯದಲ್ಲ ಹೊಸದಾಗಿ ನವರಂಗಕ್ಕೆ ಹೊಂದಿಕೊಂಡಂತೆ 
ವಿನಾಯಕ, ಸುಬ್ರಹ್ಯಣ್ಯ ದೇವರ ಗುಡಿಗಳನ್ನು ಸೇರಿಸಿರುವುದು ಕಂಡುಬರುತ್ತದೆ. ನವರಂಗದಲ್ಲ 
ಶ್ರೀಖಂಡ ಸ್ತಂಭಗಳವೆ. ಈ ಒಳಭಾಗದಲ್ಲನ ನೆಲಹಾಸು ಮತ್ತು ಇತ್ತಿಗೆ ಗ್ರಾನೈಟ್‌ ಮತ್ತು 
ಮಾರ್ಬಲ್‌ ಅಳವಡಿಸಲಾಗಿದೆ. ನವರಂಗದ ದ್ವಾರದ ಲಲಾಟಜಂಬದಲ್ಲ ಶಿವಅಂಗದ 
ಉಬ್ಬುಪಿಲ್ಪವಿದೆ. ದ್ಹಾರಪಾರ್ತ್ರಗಳು ತ್ರಿಶಾಖ ಮಾದರಿಯುದ್ದು ಕೆಳಗೆ ಗಂಗೆ. ಯಮುನೆಯರ 
ಉಬ್ಬುಪಿಲ್ಲ, ಅದರ ಮೇಲೆ ಹೂಬಳ್ಜಗಳ ಸಾಲಂಕೃತವಾದ ದ್ವಾರ ಶಾಖೆಯುದೆ (ಜಿ.ಸಂ.86). 
ಹಾಗೂ ಮುಖಮಂಟಪವು ನಾಲ್ದು ಶ್ರೀಖಂಡ ಸ್ಪಂಭಗಳಂದ ಕೂಡಿದೆ. ಇದರ ಅಧಿಷ್ಠಾನವು 
ಮಂಚಬಂಧ ಲಕ್ಷಣ ಮತ್ತು ಅತ್ತಿಯ ಸರಕವಾದ ಕಲ್ಪನ ಫಲಕ ಹಾಗೂ ಹೊಸದಾಗಿ ಪ್ರಸ್ತರ 


ಪ್ರಾಸಾದ ಭಾಗದಿಂದ ಕೂಡಿದೆ. 


ಪಾರ್ವತಿ ಅಮ್ಮನವರ ಗುಡಿಯ ಮುಂದೆ ಹೊಸದಾದ ನವಗ್ರಹ ದೇವಾಲಯವಿದೆ. 
ಪಕ್ಕದಲ್ಲ 16 ಸ್ರಂಭಗಳ ತೆರೆದ ಬೃಹತ್ತಾದ ಮಂಟಪವನ್ನು ಕಾಣಬಹುದು. ದಕ್ಷಿಣ ಪ್ರಾಕಾರದಲ್ಲಿ 


166 


ಮತ್ತೊಂದು ಮಹಾದ್ದಾರವಿದೆ. ಇದರ ಪ್ರಾಕಾರ ಸಾಲನ್ನು ಇನ್ನೂ ಜೀರ್ಣೋದಾಲ್ಸಗೊಳಸಿಲ್ಲ. 
ಹೂರ್ವದ ಮುಖ್ಯ ಮಹಾದ್ದಾರವು ಮಂಚಬಂಧ ಪೀಠದ ಮೇಲೆ ಕಷಹೋತಬಂಧ, 
ಅಧಿಷ್ಣಾನವಿದ್ದು ಅದರ ಮೇಲಅನ ಇತ್ತಿಯು ಬಹ್ಯಕಾಂತ ಜತಿ ಪಾದಗಳು ಹಾಗೂ ಶಾಲಾ 
ತೋರಣಗಳ  ಕೆತ್ತನೆಯುವೆ. ಈ ಮಹಾದ್ವಾರದ ಒಳಭಾಗದ ಶಾಖೆಗಳ ಪುಷ್ಟ ಬಳ್ಜಗಳ 
ವಲ್ಪಿಮಂಡಲ ರಚನೆಯುದ್ದು ಇದರ ಲಲಾಟದಲ್ಲಿ ಗಜಲಕ್ಷೀಯ ಉಬ್ಬುಪಿಲ್ಪವಿದೆ. ಹಾಗೂ ದ್ವಾರದ 
ದಕ್ಷಿಣದ ಎತ್ತರದಲ್ಲ ಗಂಗೆ ಯಮುನೆಯರ ಹಾಗೂ ಮುಷ್ಟಗಕ ಅಲಂಕರಣವಿದೆ. ಹೊರಭಾಗದ 
ದ್ವಾರ ಪಾರ್ತ್ರಗಳಕಲ್ಲ ಶೈವ ದ್ವಾರಪಾಲಕರ ಉಬ್ಬುಪಿಲ್ಲ. ಲಲಾಟದಲ್ಲ ಗಜಲಕ್ಷ್ಮಿ ರಚನೆಂದೆ. 
ಮಹಾದ್ವಾರದ ಒಳಭಾಗದಲ್ಲನ ಎಡ ಮತ್ತು ಬಲ ಜಗತಿಯ ಮೇಲೆ 6 ಚಿತ್ರಖಬಂಡ ಸಂಭಗಳದ್ದು 
ಅದರಲ್ಲನ ಪಟ್ಟಕೆಗಕ್ಲ ಶಿವನ ಮೂರ್ತಿಗಳ ದೇವತೆಗಳ ಉಬ್ಬುಪಶಿಲ್ಲಗಳವೆ. ಹಾಗೂ ಈ 
ಸ್ರಂಭಗಳ ಮೇಲೆ ಪುಷ್ಟ ಪೋತಿಕಾದ ರಚನೆಯುದೆ. ಈ ಮಹಾದ್ದಾರದ ಮೇಲೆ 5 ಅಂತಸ್ತಿನ 
ರಾಜಗೋಪುರವನ್ನು ನಿರ್ಮಾಣ ಮಾಡಲಾಗಿದೆ (ಚಿ.ಸಂ.87). ಅರುಣಾಚಲೇಶ್ವರ ಗುಡಿಯ 
ಹಿಂಭಾಗದ ಎಡಭಾಗದಲ ಚಂಡಿಕೇಶ್ವರ ಗುಡಿಯುದ್ದು ಇದರಲ್ಲ 1 ಅಡಿ ಪದ್ಯದಳದ ಉಬ್ಬುಪಿಲ್ಪ್ಲದ 
ಪೀಠದ ಮೇಲೆ 1 ಅಡಿಯ ಚಂಡಿಕೇಶ್ವರ ವಿರಹವಿದೆ. ಚಂಡಿಕೇಶ್ವರನು ಸುಖಾಸೀನ ಭಂಗಿಯಲ್ಲಿ 
ಕುಳತು ಬಲಗ್ಯೆಯಲ್ಲ ಪರಶುವನ್ನು ಎಡಗ್ಯೆಯಲ್ಲ ನೀರಿನ ಗಿಂಡಿ ಹಿಡಿದು ಕುಳತಿರುವುದನ್ನು 
ಕಾಣಬಹುದು. 


ಅರುಣಾಚಲೇಶ್ವರ ದೇವಾಲಯದ ಅಧಿಷ್ಠಾನವು ಮಂಚಬಂಧ ಲಕ್ಷಣವಿದ್ದು ಅರ್ಧಭಾಗ 
ಜೀರ್ಣೋದ್ದಾರದ ನಂತರ ಮುಚ್ಚಿದೆ. ಹಾಗೂ ಗರ್ಭಗುಡಿಯ ಭಾಗದಲ್ಲ ಗೋವಕ್ತ 
(ಗೋಮುಖ) ಪ್ರನಾಳವನ್ನು ಕಾಣಬಹುದು. ಇದರ ಅತ್ತಿಯು ಕಲ್ಪನ ಫಲಕಗಳಂದ 
ರಚಿತವಾಗಿದ್ದು ಮೇಲನ ಪ್ರಸ್ತರ, ಪ್ರಾಸಾದ, ಶಿಖರ ಭಾಗಗಳು ಆಧುನಿಕವಾಗಿ ಗಚ್ಚುಗಾರೆಯುಂದ 
ನಿರ್ಮಾಣವಾಗಿರುವುದನ್ನು ಕಾಣಬಹುದು. ಆದರೆ ಮುಖಮಂಟಪ ಪ್ರಸ್ತರ ಭಾಗಗಳಲ್ಲ 
ಕಪೋತವು ಇಳಜಾರಾಗಿ ಕೂರಿಸಿದ ಕಲ್ಪನ ಚಪ್ಪಡಿಗಳಂದ ರಚಿತವಾಗಿದೆ. ಇದರ ಮೇಲೆ 
ದಿಂಡುಗೋಡೆಯನ್ನು ನಿರ್ಮಿಸಲಾಗಿದೆ. 


ಕುದೂರು : ಈ ಗ್ರಾಮ ಮಾಗಡಿಯುಂದ 18 ಕಿ.ಮೀ ಉತ್ತರಕ್ಕಿರುವ ಐತಿಹಾಸಿಕ ಹಿನ್ನಲೆಯನ್ನು 
ಹೊಂದಿರುವ ಗ್ರಾಮ. ಈ ಗ್ರಾಮದಲ್ಲ ಪ್ರಮುಖವಾಗಿ ಕುದೂರಮ್ಮ ದೇವಾಲಯ. 
ಗಂಗಾಧರೇಶ್ವರ (ಅಂತರ ಗಂಗೆ) ಕಾಪಿ ವಿಶ್ವನಾಥ, ಪೇಟಿ ಆಂಜನೇಯ ದೇವಾಲಯ, 
ನರಸಿಂಹಸ್ತಾಮಿ. ರಂಗನಾಥಸ್ವಾಮಿ ದೇವಾಲಯಗಳವೆ. ಈ ಗ್ರಾಮದ ಬದ್ದೆ ಐತಿಹಾಸಿಕ 
ಹಿನ್ನೆಲೆಯುಳ್ಳ ಶಾಸನಗಳ ದೊರೆಯುವುದಿಲ್ಲ. ಆದರೆ ಯಲಹಂಕ ನಾಡಪ್ರಭುಗಕ ಕಾಲದಲ್ಲ 


167 


ಕಾಶಿವಿಶ್ವನಾಥನಿಗೆ ಭೂಧಾನ ಮಾಡಿದ ಉಲ್ಲೇಖವಿರುವ ಶಾಸನಪೊಂದು ಕಂಡು ಬರುತ್ತದೆ. ಈ 
ದೇವಾಲಯಗಳ ಐಇತಿಹಾಸಿಕತೆಗೆ ಇವುಗಕ ಕಲೆ ಮತ್ತು ವಾಸ್ತುಶಿಲ್ಲ ಲಕ್ಷಣಗಳೇ 
ಆಧಾರವಾಗಿದ್ದು. ಇದರಿಂದ 15 ಮತ್ತು 16 ಶತಮಾನದಲ್ಲ ಈ ಗ್ರಾಮ ಪ್ರಸಿದ್ದವಾಗಿದ್ದವೆಂದು 
ತಿಆಯಬಹುದಾಗಿದೆ.'” ಇಲ್ಲನ ಅಂತರ ಗಂಗೆಯ ಗಂಗಾಧರೇಶ್ವರ ಮತ್ತು ಕುದುರಮ್ಮ 
ದೇವಾಲಯ ಮೂಲ ಸ್ಥಿತಿಯಲ್ಲದ್ದು ಉಳದ ದೇವಾಲಯಗಳು ಆಧುನಿಕವಾಗಿ ಪುನರ್‌ 
ನಿರ್ಮಾಣವಾಗಿರುವುದನ್ನು ಗಮನಿಸ ಬಹುದಾಗಿದೆ. 


ಅಂತರ ಗಂಗೆಯ ಗಂಗಾಧರೇಶ್ವರ ದೇವಾಲಯ: ಇದು ಪೂರ್ವಭಮುಖಬವಾಗಿ ಗ್ರಾನೈಟ್‌ 
ಕಲ್ಪನಿಂದ ನಿರ್ಮಾಣವಾದ ದೇವಾಲಯವಾಗಿದೆ. ಇದರ ಸಂಕೀರ್ಣದಲ್ಲಿ ಗಂಗಾಧರೇಶ್ವರ 
ದೇವಾಲಯ ವೀರಭದ್ರಗುಡಿ, ನೀಲಕಂಠ, ಕಾಲಭ್ಯೆರವ. ಆಂಜನೇಯ ಗುಡಿಗಳವೆ ಹಾಗೂ 
ಪಕ್ಗದಲ್ಲ 7 ಅಂಗಗಳ ಸಾಲು ಗುಡಿಗಳ ಮಂಟಪ, ಎದುರಿಗೆ ಕಲ್ಯಾಣಿ, ಪ್ರಾಕಾರ, ಮತ್ತು 
ಹಾಳಾಗಿರುವ ಮಹಾದ್ವಾರವು ಕಂಡುಬರುತ್ತದೆ (ಚಿ.ಸಂ.88). 


ಗಂಗಾಧರೇಶ್ವರ ದೇವಾಲಯ: ಠೇ ದೇವಾಲಯವು ಪೂರ್ವಾಭಮುಬವಾಗಿ ನಿರ್ಮಾಣವಾಗಿದ್ದು 
ಇತ್ತೀಚಿಗೆ ಹಲವು ಬದಲಾವಣಿಗೆ ಒಳಪಲ್ಪದೆ. ಗರ್ಭಗೃಹದಲ್ಲ 3 ಅಡಿ ಎತ್ತರ ಪೀಠ ಸಹಿತವಾದ 
ಅಂಗವಿದೆ. ನಂತರದ ಸುಕನಾಸಿಯಲ್ಲ ನಂದಿಯನ್ನು ಕಾಣಬಹುದು. ಇದರ ನಂತರ 2 
ಸ್ತಂಭದ ನವರಂಗವಿದ್ದು ಇದರಲ್ಲನ ಎಡ ಭಾಗದಲ್ಲ ಪಾರ್ವತಿ ಗುಡಿಯುದೆ. ಈ ನವರಂಗಕ್ಕೆ 
ಹೊಂದಿಕೊಂಡಂತೆ ಬಲ ಹೊರ ಇತ್ತಿಯಲ್ಲ ನಾಲು ಗುಡಿಗಳು ಹಾಗೂ ಮಧ್ಯದ ನವರಂಗದ 
ದಕ್ಷಿಣಕ್ಕೆ ಮತ್ತೊಂದು ದ್ವಾರವಿದೆ. ಈ ಗುಡಿಗಕಲ್ಲ ಮೊದಲನೆಯದರಲ್ಲ ಆಂಜನೇಯ. 
2ನೇಯದರಲ್ಲ ಕಾಲಬೈರವ. 3ನೇ ಗುಡಿಯಲ್ಲ ವೀರಭದ್ರ, ನಾಲ್ಲನೇ ಗುಡಿಯಲ್ಲ 
ನೀಲಕಂಠೇಶ್ವರ ಎನ್ನುವ ಗುಡಿಗಳನ್ನು ಕಾಣಬಹುದು. ಈ ನಾಲ್ಲು ವಿಗ್ರಹಗಳು 


ಸುಂದರವಾಗಿದ್ದು, ಪ್ರಾಚೀನ ಕಾಲದ್ದಾಗಿದೆ.”” 


ಕಾಶಿವಿಶ್ವನಾಥ ಗುಡಿ ಮತ್ತು ಇತರ ಮಂಟಪದಲ್ಲನ ಗುಡಿಗಳು:- ಈ ಮಂಟಪದಲ್ಲ ಏಳು 
ಗುಡಿಗಳದ್ದು ಇದರಲ್ಲ ಎಡದಿಂದ ಮೊದಲನೆಯದಾಗಿ ವಿಶಾಲಾಕ್ಷಿ ಅಮ್ಮನವರ ಗುಡಿಂಖದೆ. 
ಇದು ಗರ್ಭಗುಡಿ ಮತ್ತು ಸುಕನಾಸಿ ಮತ್ತು ಮುಖ ಮಂಟಪವಿದೆ. ಸುಕನಾಸಿಯ ದ್ವಾರಬಂಧದ 
ಪಾರ್ತ್ರಗಳಲ್ಲ ಶೈವ ದ್ವಾರಪಾಲಕರು ಮತ್ತು ಲಲಾಟದಲ್ಲ ಶಿವಅಂಗ ಮತ್ತು ಕುಳತ ನಂದಿಯ 
ಉಬ್ಬುಪಿಲ್ಪವಿದೆ. ದ್ವಾರದ ಪೇದ್ಯವು ಪದ್ಧದಳದ ಅಲಂಕಾರಿಕ ಪಲ್ಪಕೆಯುದೆ. ನಂತರದ ಕಾಶಿ 
ವಿಶ್ವನಾಥ ಗುಡಿಯುದ್ದು ಇದರಲ್ಲಿ ಗರ್ಭಗೃಹ ಸುಕನಾಸಿಯುದೆ. ಸುಖನಾಸಿಯಲ ನಂದಿಯನ್ನು 


168 


ಗರ್ಭಗೃಹದಲ್ಲಿ ಪಿವಅಂಗವಿದೆ. ಈ ಕಾಪಿ ವಿಶ್ವನಾಥನಿಗೆ ಶಾಸನಗಳ ಪಕಾರ ಅಂದರೆ 
ಕ್ರಿ.ಶ.1638 ಕ್ರಿ.ಶ.1667ರ ಯಲಹಂಕನಾಡ ಪ್ರಭುಗಳ ಶಾಸನಗಳು ಕಾಶಿಯಲ್ಲ ಅಂಗ 
ಮಠವನ್ನು ಸ್ಥಾಪಿಸಿ ಧಾನ ನೀಡಿದ ಬಧ್ಣೆ ಉಲ್ಪೇಬಸಿದೆ.'” ಆದರಿಂದ ಈ ಅಂತರ ಗಂಗೆಯ ಆ 
ಕಾಲದಲ್ಲ ಕಾಶಿಯೆಂದು ಪ್ರಸದ್ದಿ ಪಡೆದಿತ್ತು ಎಂಬುದನ್ನು ಈ ಶಾಸನಗಳಂದ 
ತಿಆಯಬಹುದಾಗಿದೆ. ನಂತರ ಗಣಪತಿ ಗುಡಿ, 6ನೇಯ ಮಲ್ಲಕಾರ್ಜುನ ಶಿವಅಂಗ, 
7ನೇಯದಾಗಿ ವೈದ್ಯನಾಥೇಶ್ವರ ಗುಡಿ. ಆನೇಯದಾಗಿ ಷಣ್ಕುಖ ಗುಡಿಯುದ್ದು ಇದು 
ಪಂಚಮುಖ. ದಶಕ್ಕೆಗಳನ್ನು ಹೊಂದಿ ಅರ್ದಪರ್ಯಾಂಕಾಶನದಲ್ಲ ನವಿಲು ಮೇಲೆ ಷಣ್ಮುಖನು 
ಕುಇತಿದ್ದಾನೆ. ಇದರ ಎಡಭಾಗದಲ್ಲ ಸರ್ಪಗಳು ಮತ್ತು ಸಿಂಹಮುಖಬದ ಪ್ರಭಾವಳಯ 
ಕೆತ್ತನೆಯುದೆ. ಈ ಮಂಟಪದ ಎದುರುಗಡೆಯಲ್ಲ ವಿಸ್ತಾರವಾದ ಕಲ್ಯಾಣಿಯನ್ನು ಕಾಣಬಹುದು. 
ಹಾಗೂ ಇದರ ಮುಂದೆ ಧ್ವಜಸ್ತಂಭ ಬೃಂದಾವನ ಕಟ್ಟೆ ಹಾಗೂ ಸುತ್ತಲೂ ಹಾಳಾಗಿರುವ 
ಪ್ರಾಕಾರವಿದೆ. ಈ ಪ್ರಾಕಾರಕ್ಕೆ ಹೊಂದಿಕೊಂಡಂತೆ ಗೋಪುರವಿಲ್ಲದ ಮಹಾದ್ವಾರವಿದೆ. 


ಮುಖಶಾಲೇಶ್ವರ ದೇವಾಲಯ-ಖಾಣವಾಡಿ 


ಇದು ಮಾಗಡಿಯುಂದ 14 ಕಿ.ಮೀ ದೂರದಲ್ಲರುವ ಒಂದು ದೊಡ್ಡ ಗ್ರಾಮವಾಗಿದೆ. ಈ 
ಗ್ರಾಮದ ಹೊರ ಭಾಗದಲ್ಪ್ಲನ ತೋಟದಲ್ತ್ಪರುವ ಈ ದೇವಾಲಯವನ್ನು ಮುಖಶಾಲೇಶ್ವರ 
ಎಂದು ಕರೆಯುತ್ತಾರೆ. ಈ ದೇವಾಲಯಕ್ಕೆ ಸಂಬಂಧಿಸಿದಂತೆ ಕ್ರಿ.ಶ.1547ರಲ್ಲ ವಿಜಯನಗರ 
ಅರಸ ಸದಾಶಿವರಾರು ಆಜ್ವಕೆಯ ಕಾಲದಲ್ಲ ಧಾನ ನೀಡಿದ ಉಲ್ಲೇಖವಿದ್ದು. ಈ ದೇವಾಲಯ 


ಇಂದೂ ಜೀರ್ಣೋದ್ದಾರವಾಗಿರುವುದನ್ನು ಕಾಣಬಹುದು.” 


ಎತ್ತರವಾದ ಹಳೆಯ ದಿಬ್ಬದ ಮೇಲೆ ಪೂರ್ವಾಭಮುಖವಾಗಿ ಗ್ರಾನೈಟ್‌ ಕಲ್ಲನಲ್ಲ 
ನಿರ್ಮಿಸಲಾಗಿದೆ. ಇದು ಗರ್ಭಗೃಹ ಸುಕನಾಸಿ ಹೊಂದಿದೆ. ಗರ್ಭಗೃಹದಲ್ಲಿ ಪಾಣಿಪೀಠದ 
ಮೇಲೆ ಬ್ರಹ್ಮನಾಡಿಯನ್ನು ಹೊಂದಿರುವ ಅಂಗವಿದೆ. ನಂತರದ ಸುಕನಾಸಿಯಲ್ಲ 2 ಅಡಿ ಉದ್ದ 
ಮತ್ತು 1.5 ಅಡಿ ಎತ್ತರದ ಘಂಬಾಸಾರಗಳ೦ದ ಅಲಂಕೃತವಾದ ಕುಳತಿರುವ ಬಸವನ ಶಿಲ್ಪವಿದ್ದು 
ಇದು ಅಂಗಕ್ಕೆ ಅಭಿಮುಖವಾಗಿದೆ. ಇದರ ಮುಖ್ಯದ್ದಾರದ ಎಡಭಾಗದಲ್ಲ 2 ಅಡಿ ಎತ್ತರದ 
ಸೂರ್ಯನ ಸುಂದರ ಶಿಲ್ಪವಿದೆ. ಈ ದೇವಾಲಯದ ಕಟ್ಟಡವು ಪಹೂರ್ಣವಾಗಿ ಹೊಸದಾಗಿ 
ನಿರ್ಮಿಸಿರುವುದರಿಂದ ತನ್ನ ಪ್ರಾಚೀನತೆಯನ್ನು ಕಳೆದುಕೊಂಡಿದೆ. ಅದರೂ ಸಹ ಇಲ್ಲನ 


169 


ಮೂರ್ತಿಶಿಲ್ಲಗಳು ಮತ್ತು ಈ ಭಾಗದ ಶಾಸನಗಳ ಗಮನಿಸಿದಾಗ ವಿಜಯನಗರ ಮತ್ತು 
ಯಲಹಂಕ ಅರಸರ ಆಳ್ವಕೆಯ ಕುರುಹುಗಳಾಗಿವೆ.” 


ಕಲ್ಯ : ಮಾಗಡಿಯುಂದ ಕುಣಿಗಲ್‌ಗೆ ಹೋಗುವ ಮಾರ್ಗದಲ್ಲರುವ ಒಂದು ಐತಿಹಾಸಿಕ 
ಗ್ರಾಮವಾಗಿದೆ. ಇದು ಹಿಂದೆ ಜೈನ ಪ್ರಮುಖ ಸ್ಥಳವಾಗಿದ್ದು ಈಗ ಜೈನರ ಸಂಖ್ಯೆ ಕ್ಷೀಣಿಸಿದೆ. ಈ 
ಗ್ರಾಮ ಬೆಟ್ಟದ ತಪ್ಪಅನಲ್ಲದ್ದು ಬೆಟ್ಟದಲ್ಲ ಬಸವಣ್ಣಗುಡಿ, ಕಲ್ಲೇಶ್ವರ. ಚೆನ್ನಮ್ಮನ ಗದ್ದುಗೆ. 
ಮಠವನ್ನು ಕಾಣಬಹುದು ಹಾಗೂ ಗ್ರಾಮದ ಒಳಗಡೆ ಆಂಜನೇಯ. ಕಲ್ಲೇಶ್ವರ 
ದೇವಾಲಯಗಳವೆ. ಈ ಗ್ರಾಮವು ಜೈನ. ವೈಷ್ಣವ. ವೀರಶೈವರಿಂದ ಕೂಡಿದ ಪ್ರಾಚೀನ 
ಕ್ಷೇತ್ರವಾಗಿದ್ದು ಐತಿಹಾಸಿಕ ಶಾಸನಗಳ ಉಲ್ಲೇಖವಿದೆ. ಶಾಸನವೊಂದರಲ್ಲ ಹೊಯ್ಸಳರ 
ವೀರಬಲ್ಲಾಳನು ಕ್ರಿ.ಪ.1341ರಲ್ಲ ಕಲ್ಲೇಶ್ವರ ದೇವಾಲಯಕ್ಕೆ ಭೂ ದಾನದ ವಿವರವಿದೆ.” ನಂತರ 
ವಿಜಯನಗರ ಅರಸ ಬುಕ್ಕರಾಯನ ಕ್ರಿ.ಶ.1368ರ ಜೈನ ಮತ್ತು ವೈಷ್ಣವರ ಗಲಾಟಿಯ ಮತ್ತು 
ತೀರ್ಮಾನವಿರುವ ಶ್ರವಣ ಬೆಳಗೂಳದ ಬುಕ್ಕರಾಯನ ಶಾಸನದ ಪ್ರತಿಯಂತಿರುವ ಮತ್ತೊಂದು 
ಶಾಸನವಿದೆ. ನಂತರ ಯಲಹಂಕ ನಾಡಪ್ರಭುಗಕ ಧಾನದತ್ತಿಯ ಹಲವಾರು ಶಾಸನಗಳು 
ದೊರೆತಿವೆ.” ಹಾಗೂ ನನ್ನ ಕ್ಷೇತ್ರಕಾರ್ಯದಲ್ಲ ಕಂಡುಬಂದ ಅಪ್ರಕಟತ 16ನೇ 


ಶತಮಾನದ ಜನ ಶಾಸನವಿದ್ದು ಅನಂತ ಜನದೇವರಿಗೆ ದತ್ತಿ ನೀಡಿದ ಬಗ್ಗೆ 


ಉಲ್ಪೇಬವಿದೆ.” 


ಬೆಟ್ಟದ ಕಲ್ಲನಾಥ ದೇವಾಲಯ ಮತ್ತು ಮಠ : ಗ್ರಾಮದ ಪೂರ್ವಕ್ಕೆ ಬೆಟ್ಟದಲ್ಲ ಮೆಟ್ಟಲುಗಳನ್ನು 
ಹೊಂದಿರುವ ಕಲ್ಲೇಶ್ವರ ದೇವಾಲಯವಿದ್ದು ಇದು ಹುಟ್ಟು ಬಂಡೆಯ ಗವಿಗೆ ಭತ್ತಿಯನ್ನು ಹಾಕಿ 
ನಿರ್ಮಿಸಲಾಗಿದೆ (ಚಿ.ಸಂ.8೨). ಇದರಲ್ಲ ಗರ್ಭಗುಡಿಯಲ್ಲ ಕಲ್ಲೇಶ್ವರ ಎನ್ನುವ ಪಿವಅಂಗವಿದೆ. 
ಅದರ ಮಂದಿನ ಹಜಾರದಲ್ಲ ಪೀಠದ ಮೇಲೆ ಕುಅತಿರುವ ನಂದಿಯುದೆ. ಈ ಗುಡಿ 
ಪಾರ್ತ್ರಗುಡಿಗಳಲ್ಲ ಒಂದರಲ್ಲ ಗಣಪತಿ ಶಿಲ್ಪವಿದೆ ಇನ್ನೊಂದು ಕಡೆ ತೀರ್ಥಂಕರ ಶಿಲ್ಪವಿದ್ದು 
ಇದರಲ್ಲಿ ಯಕ್ಷ ಯಕ್ಷಿಯರ ಉಬ್ಬುಪಿಲ್ಲವನ್ನು ಸಹ ಹೊಂದಿದೆ. ಈ ಗುಡಿಯ ಎಡ ಭಾಗದಲ್ಲ 
ಚೆನ್ನಮ್ಮನ ಗದ್ದುಗೆಯುದೆ. ಈ ಗುಡಿಯ ಎಡ ಮತ್ತು ಬಲಬಂಡೆಗಳಲ್ಲ ಪ್ರಕಟತ ಶಾಸನಗಳವೆ. 
ಹಾಗೂ ಈ ದೇವಾಲಯದ ಮುಂದಿನ ದ್ದಾರ ಮಂಟಪದಲ್ಲಿ ನಾಲ್ಲು ವಿಷ್ಣುಕಾಂತ ಮಾದರಿಯ 
ಸ್ರಂಭಗಳದ್ದು ಇವು ಚತುರ್ರಸ. ಅಷ್ಟಾಶ್ರ,. ಚತುರ್ರಸ, ವರ್ತುಲಾಕಾರದ ಅಷ್ಟಾಶ್ರ, ತಾಟಕಾ ಮತ್ತು 
ಅದರ ಮೇಲೆ ಅಧಾರ ಪೋತಿಕಾವನ್ನು ಹೊಂದಿದೆ (ಜಿ.ಸಂ.೨೦). ಇದರ ಹಿಂಭಾಗ 
ಪಶ್ಲಿಮಭಮುಖವಾಗಿ ಬಂಡೆ ಗವಿಯದ್ದು ಇದನ್ನು ವೂಲಗದ ಅರೆ ಎನ್ನುತ್ತಾರೆ. ಅಲ್ಲದೇ 


170 


ಇದನ್ನು ಕಲ್ಲೇಶ್ವರ ಮಠವೆಂದು ಕರೆಯುವುದುಂಟು. ಇದರ ಬಂಡೆ ಗವಿಯ ಒಳಗಡೆ 
ಖಾಅಲುದ್ದು ಕುಳತು ಧ್ಯಾನಿಸುವಂತಹ ಎತ್ತರದ ಜಗತಿಗಳವೆ (ಚಿ.ಸಂ. ೨1. ಹಾಗೂ ಇದರ 
ದ್ವಾರದ ಪಕ್ಷದಲ್ಲೂ ಸಹ ಜಗತಿಯುದ್ದು ಇದಕ್ಕೆ ಹೊಂದಿಕೊಂಡಂತೆ ಸುತ್ತಲೂ ಪ್ರಾಕಾರದ 
ಕೈಸಾಲೆಯುದೆ. ಇದರಲ್ಲ ಉತ್ತರ ಮತ್ತು ದಕ್ಷಿಣಕ್ಕೆ ದ್ವಾರವಿದ್ದು ದಕ್ಷಿಣದ ದ್ವಾರ ಗ್ರಾಮದ ದಾರಿ 
ಕಡೆಯದಾಗಿದೆ. ಹಾಗೂ ಪ್ರಾಕಾರ ಕೈಸಾಲೆಯಲ್ಲ ಚಿತ್ರಖಂಡ ಸ್ತಂಭಗಳದ್ದು ಇದರಲ್ಲನ 
ಪಟ್ಲಕೆಗಕ್ಲ ಗಣಪತಿ, ಕುದುರೆ ಸವಾರ, ಕುಳತು ಪ್ರಾರ್ಥಿಸುತ್ತಿರುವ ಭಕ್ತ, ನೃತ್ಯಗಾರ್ತಿಯರು., 
ಬಸವ, ಹಸು. ಕುಳತ ನಂದಿ, ಶೈವ ಭಕ್ತರ ಉಬ್ಬುಶಿಲ್ಪ್ಲಗಳವೆ. ದಕ್ಷಿಣ ಗ್ರಾಮದ ದ್ವಾರದ 
ಎಡಭಾಗದಲ್ಲ ಬಂಡೆಗೆ ಹೊಂದಿಕೊಂಡಂತೆ ಗುಡಿಯುದ್ದು ಇದರಲ್ಲನ ಬಂಡೆಯ ಮೇಲೆ 
ಸುಂದರವಾಗಿ ಫಂಬಾಸಾರಗಳಂ೦ದ ಅಲಂಕೃತವಾದ ನಿಂತಿರುವ ನಂದಿ ಹಾಗೂ ಪಿವಲಅಂಗದ 
ಉಬ್ಬು ಕತ್ತೆನೆಯುದೆ. ಹಾಗೂ ಇದರ ಪಕ್ಕದ ಗುಡಿಯಲ್ಲ ಪೀಠದ ಮೇಲೆ ಎರಡು ಅಡಿ ಎತ್ತರದ 
ಕುಳತಿರುವ ನಂದಿಯ ಶಿಲ್ಪವಿದೆ. ಹಾಗೂ ಇದರ ಒಳಚಾವಣಿಯಲ್ಲ ನಾಭಿಚ್ಚಂದ ವಿತಾನವಿದ್ದು. 
ಇದರಲ್ಲಿ ಪಟ್ಪಕೆಯಲ್ಲ ಪದ್ಭದಳಗಳ ಅಲಂ೦ಕರಣವಿದೆ. ಹಾಗೂ ಇದರ ಮೇಲ್ಲಾವಣಿಯ ಮೇಲೆ 
ದ್ರಾವಿಡ ಮಾದರಿಯ ಗಾರೆ ಮತ್ತು ಇಟ್ಟಗೆಯ ಪ್ರಾಸಾದ ಮತ್ತು ಶಿಖರವಿದೆ. ಇದರ ಎದುರಿನ 
ಮತ್ತೊಂದು ಮಂಟಪದಲ್ಲಿ ಚಿಕ ಶಿವಅಂಗವಿದ್ದು. ಇದರ ಮೇಲ್ದಾವಣಿಯಲ್ಲ ಪಿಬರದ ಬದಲು 
ಗಾರೆ ಮತ್ತು ಇಟ್ಟಿಗೆ ನಂದಿಯ ಶಿಲ್ಪವಿದೆ. ಇವಲ್ಲವನ್ನು ಒಳಗೊಂಡಂತೆ ಹೊಸದಾದ ಪ್ರಾಕಾರ 
ಗೋಡೆಯನ್ನು ನಿರ್ಮಾಣ ಸಹ ಮಾಡಲಾಗಿದೆ. ಈ ಬೆಟ್ಟದ ಕೆಳಗೆ ಜಮೀನಿನಲ್ಲ ಸುಮಾರು 
25 ರಿಂದ 30೦ ಅಡಿ ಎತ್ತರದ ಗ್ರಾನ್ಯೈಟ್‌ ಕಲ್ಲನ ಒಂದು ದೊಡ್ಡ ಮಾನಸ್ತಂಭವಿದೆ (ಚಿ.ಸಂ. 
೨2). ಈ ಗ್ರಾಮದಲ್ಲ ಜೈನ ಕರುಹು ಎನ್ನಲು ತೀರ್ಥಂಕರ, ಮಾನಸ್ತಂಭ ಮತ್ತು ಶಾಸನದ 
ಉಲ್ಲೇಖವೇ ಮುಖ್ಯ ಆಧಾರವಾಗಿದೆ. ನಂತರ ಕಾಲಘಟ್ಟದಲ್ಲ ಜೈನರ ಕ್ಷೀಣಿಸ, ಶೈವರ 
ಪ್ರಾಬಲ್ಯವಾದಂತೆ ತೋರುತ್ತದೆ. 


ಕಲ್ಲೇಶ್ವರ ದೇವಾಲಯ : ಗ್ರಾಮದಲ್ಲ ಉತ್ತರಾಭಿಮುಖವಾಗಿ ನಿರ್ಮಾಣವಾಗಿರುವ ಇದರಲ 
ಗರ್ಭಗೃಹ ಮುಖಮಂಟಪವಿದೆ. ಗರ್ಭಗುಡಿ ಚೌಕಕಾರವಾಗಿದ್ದು, ಪೀಠದ ಮೇಲೆ ಗಣಪತಿ 
ವಿಗ್ರಹವಿದೆ. ಇದರ ಹಿಂದೆ ಸುಮಾರು 5 ಅಡಿಯ ಸ್ತಂಭವನ್ನು ನಿಲ್ಲಸಲಾಗಿದೆ. ಈ ಸ್ತಂಭ 
ಪ್ರಾಚೀನವಾಗಿದ್ದು ಇದನ್ನು ಕಲ್ಲೇಶ್ವರ ಎಂದಾಗ ಆರಾಧಿಸಲಾಗುತ್ತದೆ ಹಾಗೂ ಇತ್ತೀಚಿಗೆ 
ಗಣಪತಿ ವಿಗ್ರಹ ತಂದಿಟ್ಟರುವಂತೆ ಕಾಣುತ್ತದೆ. ಇದರ ಮುಖಮಂಟಪವು ಆಯಾತಾಕಾರವಾಗಿ 
ನಾಲ್ದು ಚಿತ್ರಖಂಡ ಸ್ರಂಭಗಳದ್ದು ಇದರಲ್ಪನ ಪಟ್ಟಕೆಯಲ್ಲಿ ನಂದಿ, ಪಿವಲಅಂ೦ಗ, ಪದ್ಯದಳ. 
ಯಾಳಗಳ ಉಬ್ಬುಪಿಲ್ಲಗಳವೆ. ಅಲ್ಲದೆ ಮಂಟಪದ ಮುಂದೆ ಹಸ್ತಿ-ಹಸ್ತ ಸೋಪಾನವಿದೆ ಇದರ 


171 


ಮುಂದಿನ ಅಧಿಷ್ಠಾನದಲ್ಲಿ ಮಂಚಬಂಧ ಲಕ್ಷಣವಿದ್ದು. ನಂತರ ತ್ತಿಯು ಸರಳವಾಗಿದೆ. 
ಮೇಲ್ದಾವಣಿಯನ್ನು ಇತ್ತೀಚಿಗೆ ಜೀರ್ಣೋದ್ದಾರಗೊಳಸಿ ಹೊಸದಾಗಿ ನಿರ್ಮಿಸಲಾಗಿದೆ. 


(ಚಿ.ಸಂ೦.೨3) 


ಹುಅಕಲ್‌ : ಮಾಗಡಿಯುಂದ 25 ಕಿ.ಮೀ. ದೂರದಲ್ಲರುವ ಒಂದು ದೊಡ್ಡ ಗ್ರಾಮವಾಗಿದೆ. ಈ 
ಗ್ರಾಮವು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದ್ದು, ಯಲಹಂಕ ನಾಡ ಪ್ರಭುಗಳಾದ 
ಕೆಂಪೇಗೌಡರ ವಂಶಸ್ಥರ ಕಾಲದಲ್ಲ ಒಂದು ಪ್ರಮುಖ ಶಾಖಾ ಆಡಳತ ಕೇಂದ್ರವಾಗಿತ್ತು . ಈ 
ಗ್ರಾಮದಲ್ಲ ಮಲ್ಲೇಶ್ವರ. ಸಂಗಮೇಶ್ವರ, ಸರ್ವೇಶ್ವರ. ಅರುಣಾಚಲೇಶ್ವರ, ವೀರಭದ್ರ. ಕೊಲ್ಲೂರು 
ಲಕ್ಷಿ ದೇವಾಲಯ, ಆಂಜನೇಯ, ಕರಗದಮ್ಮ. ಗುರುಚಿತ್ತಾರಾದಕರ ದೇವಾಲಯ ಹಾಗೂ 
ವರದರಾಜ ದೇವಾಲಯವನ್ನು ಕಾಣಬಹುದಾಗಿದೆ. ಹಾಗೆಯೇ ಈ ಗ್ರಾಮಕ್ಕೆ ಸೇರಿದಂತಹ 
ವಿರೂಪಾಕ್ಷಪುರ ಬಳಯ ಸಿದ್ದರಾಮೇಶ್ವರ ದೇವಾಲಯವಿದೆ. ಈ ಗ್ರಾಮವು ಹೊಯ್ದಳರ 
ಕಾಲದಿಂದ ವಿಜಯನಗರ ಅರಸರ ಕಾಲದವರೆಗಿನ ದೇವಾಲಯಗಳದ್ದು ಹಾಗೂ ಯಲಹಂಕ 
ನಾಡ ಪ್ರಭುಗಳ ನೇರ ಆಳಜ್ವಕೆಯ ನಡೆಸಿರುವುದರಿಂದ ಇವರ ಕಾಲದ ದೇವಾಲಯಗಳು ಸಹ 
ದೊರೆಯುತ್ತವೆ. ಈ ಗ್ರಾಮಕ್ಕೆ ಸಂಬಂಧಿಸಿದಂತೆ ಯಾವುದೇ ಶಾಸನ ಉಲ್ಲೇಬವಿಲ್ಲದ್ದಿರೂ ಸಹ 
ದೇವಾಲಯಗಳ ಕಲೆ ಮತ್ತು ವಾಸ್ತುಪಶಿಲ್ಲ. ಐತಿಹ್ಯಗಳಂದ ಇದರ ಪ್ರಾಚೀನತೆ 
ಅರಿಯಬಹುದಾಗಿದೆ.” 


ಅರುಣಾಚಲೇಶ್ವರ ದೇವಾಲಯ: ಗ್ರಾಮದ ಕೇಂದ್ರ ಬಾಗದ ಬಸ್‌ ನಿಲ್ದಾಣ ಹಕಾತ್ತಿರವಿದೆ. 
ಪೂರ್ವಾಭಿಮುಬವಾಗಿರುವ ಈ ದೇವಾಲಯ ಗ್ರಾನೈಟ್‌ ಕಲ್ಲನಿಂದ ನಿರ್ಮಾಣಗೊಂಡಿದೆ. ಈ 
ದೇವಾಲಯವು ಗರ್ಭಗುಡಿ. ಸುಕನಾಸಿ ಮುಖಮಂಟಪದ ಜೊತೆ ಜಗತಿಯುದ್ದು ಮುಂಭಾಗ 
ಬೃಹತ್ತಾದ ಕೊಳ ಹಾಗೂ ಅದರ ಪಕ್ಕದಲ್ಲಿ ಪಾಳು ಜದ್ದಿರುವ ಮಂಟಪವನ್ನು 


ಕಾಣಬಹುದಾಗಿದೆ. ದೇವಾಲಯ ಸುತ್ತಲೂ ಗಿಡಗಂಟಿಗಳು ಬೆಳೆದಿರುವುದರಿಂದ ಛಾಯಾಚಿತ್ರ 
ತೆಗೆಯಲು ಸಾಧ್ಯವಾಗಿರುವುದಿಲ್ಲ. 


ಗರ್ಭಗುಡಿ:- ಗರ್ಭಗುಡಿಯ ಮುಖ್ಯ ದೇವಾರಾಗಿ ಅರುಣಾಚಲೇಶ್ವರ ಎಂದು ಕರೆಯುವ 
ಸುಮಾರು 1.5 ಅಡಿ ಎತ್ತರದ ಪೀಠದ ಮೇಲೆ 2 ಅಡಿ ಎತ್ತರದ ಶಿವಅಂಗವಿದೆ. ಗರ್ಭಗುಡಿಯ 
ಬಾಗಿಅನ ಲಲಾಟದಲ್ಲ ಗಜಲಕ್ಷೀಯ ಉಬ್ಬು ಶಿಲ್ಪವಿದೆ. ಹಾಣೂ ನಂತರದ ಸುಕನಾಸಿಯಲ್ಲ 2 
ಅಡಿ ಎತ್ತರ, 3 ಅಡಿ ಉದ್ದದ ಶಿವಅಂಗಕ್ಕೆ ಮುಖಮಾಡಿ ಕುಳತಿರುವ ಬಸವನ ಶಿಲ್ಪವಿದೆ. ಇದರ 


ದ್ವಾರದ ಲಲಾಟದಲ್ಲ ಅಗಲವಾಗಿರುವ ಗಜಲಕ್ಷೀಿಯ ಉಬ್ಬು ಶಿಲ್ಪವಿದೆ. ಹಾಗೆಯೇ ಎರಡು 


172 


ಪಾರ್ತ್ಯಗಳಲ್ಲ ಶೈವ ದ್ವಾರಪಾಲಕರಾದ ಶೃಂಗಿ ಮತ್ತು ಭೃಂಗಿಯು ಪೀಠದ ಮೇಲೆ 
ಕತ್ತರಿಯಾಕಾರದಲ್ಲ ಸ್ಥಾನೀಕಭಂಗಿಯಲ್ಲ ನಿಂತು ತ್ರಿಶೂಲ, ಢಮರುಗ ಹಾಗೂ ಮುಂಗ್ಯೆಗಳಲ್ಲ 
ಗಧೆ ಮತ್ತು ಅಭಯ ಹಸ್ತಗಳನ್ನು ಹೊಂದಿದ್ದಾರೆ (ಚಿ.ಸಂ. ೨4). ಹಾಗೆಯೇ ಇವರ 
ಮೇಲ್ಕಾಗದಲ್ಲ ಪ್ರಭಾವಳಯಲ್ಲ ಸಿಂಹದ ಮುಖವಿದ್ದು, ಇದು ವಿಜಯನಗರ ಮತ್ತು ನಂತರದ 
ನಾಯಕರ ಕಾಲದಲ್ಲನ ದೇವಾಲಯಗಳಕಲ್ಲ ಕಂಡುಬರುವ ಸಾಮಾನ್ಯ ಲಕ್ಷಣವಾಗಿದೆ. ಅಲ್ಲದೇ 
ಇದರ ಹೊಸ್ತಿಅನ/ಪೇದ್ಯವು ಪದ್ಯನಿಧಿಯ ಅಲಂಕರಣವನ್ನು ಹೊಂದಿದೆ.” 


ಸುಕನಾಸಿಯ ಸಮನಾಂತರವಾಗಿ ಬಲಭಾಗದಲ್ಲ ಗಣಪತಿ ಗುಡಿಯದ್ದು ಇದರಲ 
ಎತ್ತರವಾದ ಗಾರೆಯಿಂದ ಮಾಡಿದ ಪೀಠದ ಮೇಲೆ ೭2 ಅಡಿ ಎತ್ತರದ ಗಣಪತಿ ಮೂರ್ತಿಯುದೆ. 
ಅದರ ಹಿಂಭಾಗ ಹೊಸದಾದ ಕಂಚಿನ ಪ್ರಭಾವ ಜೋಡಿಸಲಾಗಿದೆ. ಇದರ ದ್ವಾರಬಂಧವು 
ಸರಳವಾಗಿದ್ದು ಎಡ ಮತ್ತು ಬಲ ಭಾಗದಲ್ಲ ಶೈವ ದ್ವಾರಪಾಲಕರ ಸುಮಾರು 3 ಅಡಿ 
ಎತ್ತರವಿರುವ ಉಬ್ಬುಶಿಲ್ಪವಿದೆ. ಇವುಗಳು ಸಹ ಗರ್ಭಗುಡಿಯಲ್ಲನ ದ್ವಾರ ಪಾರ್ಪ್ರ ಉಬ್ಬು ಶಿಲ್ಪಗಳ 
ಲಕ್ಷಣವನ್ನು ಹೊಂದಿವೆ. ಇದರ ಪೇದ್ಯವು ಪದ್ಮನಿಧಿಯ ರಚನೆಯಿಂದ ಅಲಂಕರಿಸಲಾಗಿದೆ. 
ಹಾಗೆಯೇ ಎಡ ಭಾಗದಲ್ಲನ ಗುಡಿಯಲ್ಲ 1.5 ಅಡಿ ಪೀಠದ ಮೇಲೆ 3 ಅಡಿ ಎತ್ತರದ ಪಾರ್ವತಿ 
ಶಿಲ್ಪವಿದೆ. ಇದರ ಮಂಣಗ್ಯೆಗಳಲ್ಲ ವರದ ಮತ್ತು ಅಭಯ ಮುದ್ರೆ, ಹಿ೦ಗೈಗಳಲ್ಪ ಶಂಖವನ್ನು 
ಹಿಡಿದಿದ್ದು ಇವುಗಳಗೆ ಚಿನ್ನದ ಬಣ್ಣದ ತಗಡಿನ ಹೊದಿಕೆ ಹಾಕಲಾಗಿದೆ. ಇದರ ಹಿಂದೆ ಕಲ್ಪನ 
ಪ್ರಭಾವಳಲುದ್ದು ಇದಕ್ಕೆ ಚಿನ್ನದ ಬಣ್ಣ ಲೇಪಿತವಾದ ತಗಡಿನ ಅಲಂಕಾರಿಕ ಕೆತ್ತನೆಯ 
ಪ್ರಭಾವಆಯನ್ನು ಸಹ ಹಾಕಲಾಗಿದೆ. ಇದರ ದ್ವಾರಬಂಧದಲ್ಲಯು ಸಹ ಉದ ಗುಡಿಗಳಂತೆ 
ಇರುವ ಶೈವ ದ್ವಾರ ಪಾಲಕರು, ಲಲಾಟದಲ್ಲ ಅರಳದ ಪದ್ಯ ಹಾಗೂ ಹೊಸ್ತಿಲಅನ ಪೇದ್ಯದಲ್ಲ 
ಪದ್ಮನಿಧಿಯ ಲಕ್ಷಣವನ್ನು ಕಾಣಬಹುದು. 


ಮುಖಮಂಟಪ; ಈ 3 ಗುಡಿಗಳ ಮುಂದೆ ಎತ್ತರವಾದ ಜಗತಿಯ ಮೇಲೆ ನಾಲ್ಲು ಸ್ತಂಭಗಳ೦ದ 
ಕೂಡಿದ ಮುಖಮಂಟಪವನ್ನು ಕಾಣಬಹುದು. ಈ ಸ್ಪಂಭಗಳು ಚಿತ್ರಖಂಡ ಲಕ್ಷಣವಿದ್ದು 
ಚತುರ್ರಸ, ಅಷ್ಟಾಶ್ರ, ಮತ್ತೆ ಚತುರ್ರಸ ನಂತರ ಮುಷ್ಕಿಬಂಧ ಪೋತಿಕಾವಿದೆ. ಈ ಸ್ತಂಭದ 
ಮಧ್ಯದ ಚತುರ್ರಸ ಪಟ್ಟಕೆಗಕಲ್ಲ ಕುಆತಿರುವ ಬಸವ. ಅರಳದ ಪದ್ಯ. ಪಕ್ಷಿ. ಶಿವಅಂಗಗಳ 
ಉಬ್ಬುಪಿಲ್ಪ್ಲಗಳವೆ. ನಂತರದಲ್ಲ ನಾಲ್ದು ಸ್ವಂಭಗಳಂದ ಕೂಡಿದ ಹೊಸದಾಗಿ ಭತ್ತಿಯನ್ನು ಸಹ 
ನಿರ್ಮೀಸರುವ ಮಂಟಪವನ್ನು ಕಾಣಬಹುದು. ಬಹುಶಃ ಇತ್ತೀಚಿನ ದಿನಗಳೇ ದೇವಾಲಯ 
ರಕ್ಷಣೆಗೋಸ್ಟರ ನಿರ್ಮಿಸಿರಬಹುದಾಗಿದೆ. ಅದರೆ ಈ ಸ್ತಂಭಗಳ ಸೌಮ್ಯಕಾಂತದ ರೀತಿಯ 


173 


ಲಕ್ಷಣವಿದ್ದು ಮಧ್ಯದದಿಂಡು 16 ಮುಖಗಳನ್ನು ಹೊಂದಿದ್ದು ಇದರಲ್ಲ ಮುಷ್ಣಿಬಂಧ 
ಪಹೋತಿಕಾಗಳವೆ. ಹಾಗೂ ದೇವಾಲಯದ ಮುಂದೆ ಬಲೀಪೀಧದವಿದೆ. ಅದಿಷ್ಲಾನ ಭಾಗವು 
ಮಣ್ಣಿನಲ್ಲ ಮುಚ್ಚಿ ಹೋಗಿದ್ದು ಬಹುಶಃ ಮಂಚಬಂಧ ಅಧಿಷ್ಠಾನವನ್ನು ಹೊಂದಿರಬಹುದು. 
ಗರ್ಭಗುಡಿ ಹಾಗೂ ಮುಂದಿನ ಸುಕನಾಸಿ ಅದರ ಸಮನಾಂತರ ಗುಡಿಗಳ ಇತ್ತಿಯಲ್ಲ ಜಾಲಕ 
ಭತ್ತಿಯಾಗಿದ್ದು ಯಾವುದೇ ಅಲಂಕರಣವಿಲ್ಲದೇ ಸರಳವಾಗಿದೆ. ಹಾಗೂ ಮುಖ ಮಂಟಪ 


ಮತ್ತು ಅದರ ಮುಂದಿನ ಭಾಗಕ್ಕೆ ಇತ್ತೀಚಿಗೆ ಭತ್ತಿಯನ್ನು ನಿರ್ಮಿಸಲಾಗಿದೆ (ಜಚಿ.ಸಂ.೨5ರ). 


ಗರ್ಭಗುಡಿ: ಗರ್ಭಗುಡಿಯ ಮೇಲೆ ಯಾವುದೇ ಶಿಖರವಿಲ್ಲ. ಮುಂಭಾಗದಲ್ಲ ಒಂದು ಬೃಹತ್ತಾದ 
ಕೊಳ ಹಾಗೂ ಬಲಭಾಗದಲ್ಲ ಪಾಳು ಮಂಟಪವಿದ್ದು. ಇವೆಲ್ಲವೂ ವಿಜಯನಗರ ಅರಸರ 
ಸಾಮಂತರಾದ ಯಲಹಂಕ 5ನಾಡಪ್ರಭುಗಕಳ ಕಾಲದಲ್ಲ ನಿರ್ಮಾಣವಾದವೆಂದು 


ಊಹಿಸಬಹುದಾಗಿದೆ. 


ಮಹದೇಶ್ವರ ದೇವಾಲಯ-ಮಳಗಾಳು 


ಈ ದೇವಾಲಯವು ಕನಕಪುರದ ಕೋಟಿ ರಸ್ತೆಬುಂದ ೦.5 ಕಿ.ಮೀ. ದೂರದಲ್ಲನ 
ಮಳಗಾಳು ಗ್ರಾಮದ ಪ್ರಾರಂಭದ ಎಡಭಾಗದಲ್ತದೆ. ಗ್ರಾನೈಟ್‌ ಕಲ್ಪನಿಂದ 
ಪೂರ್ವಾಭಿಮುಖವಾಗಿ ನಿರ್ಮಿತವಾಗಿರುವ [od ದೇವಾಲಯಕ್ಕೆ ಸಂಬಂಧಿಸಿದಂತೆ 
ಕ್ರಿ.ಪ.1375ರ ಬುಕ್ಕರಾಯನ ಮಗ ಹರಿಹರನ ಕಾಲದಲ್ಲ ಮಹಾಸಾಮಂತಾಧಿಪತಿ ದೊಡ್ಡ 
ಕಲ್ಪ್ಲಮಯ ನಾಯಕನು ದಾನ ನೀಡಿದ ವಿವರವಿದೆ.” ಹಾಗೂ ಕ್ರಿ.ಶ.1617ರ ದೇವರಾಜ 


ಒಡೆಯರ್‌ರವರು ದಾನ ನೀಡಿದ ವಿವರಗಳ ಉಲ್ಲೇಖವಿರುವ ಶಾಸನಗಳವೆ.”್‌ 


ಕಾಲಕಾಲಕ್ಕೆ ಜೀರ್ಣೋದ್ದಾರಕ್ಕೊಳಪಟ್ಟರುವ ಈೇ ದೇವಾಲಯ ಗರ್ಭಗುಡಿ. ಸುಖನಾಸಿ. 
ನವರಂಗವನ್ನು ಹೊಂದಿದ್ದು. ಇದರಲ ಮತ್ತೊಂದು ಗರ್ಭಗುಡಿ, ಮುಖಮಂಟಪ ನಶಿಸಿ 
ಹೋಗಿದ್ದು, ಈಗ ಹೊಸದಾಗಿ ನಿರ್ಮಿಸಿರುವ ಪ್ರಾಕಾರವನ್ನು ನಾವು ಕಾಣಬಹುದು. ಪ್ರಾಸಾದದ 
ಭಾಗವು ಸಹ ಜೀರ್ಣೋದ್ಧಾರದ ಕಾರ್ಯ ನಡೆಯುತ್ತಿದೆ. (ಚಿ.ಸಂ. ೨6) 


ಗರ್ಭಗೃಹ: ಗರ್ಭಗೃಹದ ಹೊರ ಅಳತೆಯ ಪ್ರಕಾರ 15x12 ಅಡಿ ಅಗಲ ಮತ್ತು ಉದ್ದವನ್ನು 
ಹೊಂದಿದೆ. ಗರ್ಭಗೃಹದ ಒಳಭಾಗದಲ್ಲ 2 ಅಡಿ ಎತ್ತರದ ಶಿವಅಂಗವಿದೆ. ಆದರೆ ಪ್ರಸ್ತುತ 


ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಿರುವುದರಿಂದ ಅದನ್ನು ಮುಚ್ಚಿಡಲಾಗಿದೆ. ಹಾಗೂ 
174 


ಒಳಛಾವಣಿಯಲ್ಲ ದ್ವಿತಲ ಹೊಂದಿರುವ ನಾಭೀಚ್ಛಂದ ವಿತಾನವನ್ನು ಕಾಣಬಹುದು. ಇದರ 
ದ್ವಾರಬಂಧದ ದ್ವಾರಶಾಖೆಯಲ್ಲ ಅಲಂಕೃತವಾಗಿ ಚಾಮರವನ್ನು ಹಿಡಿದಿರುವ ಪಖ್ಟೀ 


ಉಬ್ಬುಪಿಲ್ಪವಿದೆ. ನಂತರ ಅಂತರಾಳ ಸರಳವಾಗಿದ್ದು ೨x15 ಅಡಿ ಉದ್ದ ಮತ್ತು ಅಗಲವಿದೆ. 
ಇದರ ಬಾಗಿಲುವಾಡದ ಲಲಾಟದಲ್ಲ ಗಣಪತಿಯ ಉಬ್ಬುಪಿಲ್ಲವನ್ನು ಕೆತ್ತಲಾಗಿದೆ. ನಂತರ 3 
ಅಡಿ ಉದ್ದದ ದ್ವಾರವಿಲ್ಲದ ಮತ್ತೊಂದು ಸುಕನಾಸಿ ಭಾಗವನ್ನು ಸಹ ಕಾಣಬಹುದು. 


ನವರಂಗ: ನವರಂಗವು 27x೭3 ಅಡಿ ಅಗಲ ಮತ್ತು ಉದ್ದ ವಿಸ್ತೀರ್ಣವಿದ್ಧ ನಾಲ್ಲು 


ರ 


ಸ್ತಂಭಗಳ೦ದ ಕೂಡಿದೆ. ಈ ಸ್ತಂಭಗಳ ಕೆಕೆ ಚತುರಶ್ರ, ಅಷ್ಟಾಶ, ಚತುರ್ರಸ. ಅಷ್ಟಾಶ್ರ. 


ಚತುರ್ರಸ ಹಾಗೂ ಆಧಾರ ಪೋತಿಕಾವಿದೆ. ಸಾಮಾನ್ಯವಾಗಿ ವಿಜಯನಗರ ಕಾಲದ 
ದೇವಾಲಯಗಕಲ್ಲ ಕಂಡುಬರುವ ಸರಳವಾದ ಸ್ಪ್ತಂಭಗಕ ರೀತಿಯಲ್ಲವೆ. ನವರಂಗದ 


ಎಡಭಾಗದಲ್ಲ 7x೨ ಅಡಿ ಉದ್ದಗಲದ ಗುಡಿಯುದ್ದು ಯಾವುದೇ ವಿರ್ರಹವಿರುವುದಿಲ್ಲ. ಇದರ 
ಲಲಾಟದಲ್ಲಯೂ ಸಹ ಯಾವುದೇ ರಚನೆಯುಲ್ಲ. ನವರಂಗದ ಬಲಭಾಗದಲ್ಲ 
ಪೂರ್ವಾಭಿಮುಖವಾಗಿ ಹೊಸದಾಗಿ ನಿರ್ಮಿಸಿದ ಮಂಟಪವಿದ್ದು ಅದರಲ್ಲ ನಾಗರಕಲ್ಲುಗಳವೆ. 
ಹಾಗೂ ಮಧ್ಯದಲ್ಲ ನಂದಿ ಶಿಲ್ಪವನ್ನು ಸ್ಥಾಪಿಸಲಾಗಿದೆ. ಇದರ ದ್ವಾರಬಂಧವು ಸಹ 
ಸರಳವಾಗಿದೆ. ನಂತರ ನಾಲು ಸ್ವಂಭಗಳಂದ ಕೂಡಿದ ತೆರೆದ ಮುಖಮಂಟಪವಿದೆ. 


ಅಧಿಷ್ಠಾನ: ಅಧಿಷ್ಠಾನವು ಪಾದಬಂಧ ರೀತಿಯಲ್ಲದ್ದು ಇದರಲ್ಲ ಉಪಾನ, ಜಗತಿ, ತಿಪಟ್ಟಕುಮುದ. 
ಮಹಾಪಟ್ಟಯನ್ನು ಕಾಣಬಹುದು. ಜತ್ತಿಯೂ ಸರಳವಾಗಿದೆ. ಅದರ ಮೇಲಅನ ಪ್ರಸರ ಭಾಗದಲ್ಲ 
ಸರಳವಾದ ವಲಭ ಮತ್ತು ಸ್ಪಲ್ಪ ಮುಂಚಾಜಿದ ಕಪೋತವಿದ್ದು ಇದರಲ್ಲ ಸರಕ ನಾಸಿಗಳವೆ. 
ಅದರ ನಂತರ ಗರ್ಭಗೃಹದಲ್ಲನ ಪ್ರಾಸಾದ ಭಾಗವಿದ್ದು ಇದರಲ್ಲ ವೇದಿ ನಂತರ ದ್ರೀವ, 
ವೃತ್ತಾಕಾರದ ಪಿಬರವಿದೆ. ಇದರಲ್ಲ ನಾಸಿಗಕ ಅಲಂಕರಣವಿದೆ. ಇದನ್ನು ಗಾರೆ ಮತ್ತು 
ಇಟ್ಟಿಗೆಯಿಂದ ನಿರ್ಮಿಸಲಾಗಿದೆ. ಮುಂದಿನ ಸುಕನಾಸಿ, ನವರಂಗ ಮತ್ತು ಮುಖಮಂಟಪಗಳ 
ಮೇಲೆ ದಿಂಡುಗೋಡೆಯುದೆ. 


ಠೇ ದೇವಾಲಯದ ಪ್ರಾಂಗಣದಲ್ಪನ ಹಿಂದೆ ಪಶ್ಚಿಮಾಭಿಮುಖವಾಗಿ ಪಾರ್ವತಿ 
ಗುಡಿಯುದೆ. ನವರಂಗದ ಗರ್ಭಗುಡಿಯ ಹೊರಭಾಗದಲ್ಲ ವಿಜಯನಗರ ಕಾಲದ ಎರಡು 
ಗಣಪತಿ ವಿಗ್ರಹ ಹಾಗೂ 3 ನಾಗರ ಕಲ್ಲುಗಳವೆ. ದೇವಾಲಯದ ಮುಂದೆ ನಂದಿ ಸ್ಪಂಭವಿದೆ. 
ಸುತ್ತಲೂ ಹೊಸ ಪ್ರಾಕಾರವಿದೆ. ಮಹಾದ್ವಾರದ ಮೇಲೆ ಬೃಹತ್ತಾದ ಕುಳತಿರುವ ನಂದಿಯನ್ನು 
ಗಾರೆ ಮತ್ತು ಇಟ್ಟಗೆಯಬಿಂದ ರಚಿಸಲಾಗಿದೆ. ಈ ದ್ವಾರದ ಹೊರಭಾಗದಲ್ಲ ಶಾಸನ, 


175 


ನಾಗರಕಲ್ಲುಗಳು, ನಾಗದೇವರ ಶಿಲ್ಪಗಳವೆ. ಈ ದೇವಾಲಯ ಸು್ಳಿತಿಯಲ್ಲದ್ದು ಮೂಲ 
ಸ್ರರೂಪದಲ್ಲದೆ ಹಾಗೂ ಪ್ರಸ್ತುತ ಅಲ್ಲ ಜೀಣೋದ್ದಾರ ಕಾರ್ಯವು ಸಹ ನಡೆಯುತ್ತಿದೆ. 


ನೀಲಸಂದ್ರ: ಈ ಗ್ರಾಮವು ಚನ್ನಪಟ್ಟಣದಿಂದ ಕನಕಪುರಕ್ಕೆ ಹೋಗುವ ಮಾರ್ಗದ 
ಎಡಭಾಗದಲ್ಲದೆ. ಈ ಗ್ರಾಮದಲ್ಲ ಪ್ರಮುಖ ಎರಡು ದೇವಾಲಯಗಳದ್ದು ಅವೆಂದರೇ 
ಅಂಗೆದೇವರು ಎನ್ನುವ ಶಿವ ದೇವಾಲಯ ಮತ್ತು ಭೈರವೇಶ್ವರ ದೇವಾಲಯಗಳು 
ಪ್ರಮುಖವಾಗಿವೆ. ಜೊತೆಗೆ ವೀರಗಲ್ಲುಗಳನ್ನು ಸಹ ಕಾಣಬಹುದಾಗಿದೆ. 


ಭೈರವೇಶ್ವರ ದೇವಾಲಯ: ಈ ದೇವಾಲಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಶಾಸನಗಳ 
ಆಧಾರವಿಲ್ಲ. ಇದರ ಕಲೆ ಮತ್ತು ವಾಸ್ತುಶಿಲ್ಪ ಲಕ್ಷಣಗಳನ್ನು ಗೆಮನಿಪಿದರೆ ಇದು 15ನೇ 
ಶತಮಾನದ ನಂತರದ ಕಾಲದಲ್ಲ ನಿರ್ಮಾಣವಾಗಿರುವುದೆಂದು ತಿಆಯುತ್ತದೆ. ಈ 
ದೇವಾಲಯದವು ಗ್ರಾಮದ ಹೊರಗೆ ಮೊಸಳೆಹಳ್ಳ ಎಂಬ ಜಾಗದಲ್ಪದೆ. ಇಲ್ಲ ಭೈರವೇಶ್ವರ 
ದೇವಾಲಯ, ಮಳವಲ್ಪ್ಲ ಗುಡಿ, ಗುರುಗಳ ಗದ್ದಿಗೆ ಮಂಟಪ, ಮುಂದೆ ಧ್ವಜಸ್ತಂಭ. ಉಯ್ಯಾಲೆ 
ಅಥವಾ ತುಲಾಭಾರ ಮಂಟಪ, ಬೃಹತ್ತಾದ ಕೊಳ ಹಾಗೂ ವೀರಗಲ್ಲುಗಳ ಗುಂಪನ್ನು 
ಕಾಣಬಹುದು.್‌' ಮುಖ್ಯ ದೇವಾಲಯವು ಪೂರ್ವಾಭಿಮುಖವಾಗಿ ಗ್ರಾನೈಟ್‌ ಕಲ್ಪನಿಂದ 
ನಿರ್ಮಾಣವಾಗಿದ್ದು ಗರ್ಭಗೃಹ. ಸುಕನಾಸಿ, ನವರಂಗ, ಮುಖಮಂಟಪವನ್ನು ಹೊಂದಿದೆ. 


(ಚಿ.ಸಂ೦.೨7) 


ಗರ್ಭಗೃಹ: ಇದು ಚೌಕಾಕಾರವಾಗಿದ್ದು ಇದರಲ್ಲ ಎರಡೂವರೆ ಎತ್ತರದ ಕಾಲಭ್ಯೆರವನ 
ಮೂತರ್ತಿಲುದೆ. ಸ್ಥಾನಿಕ ಭಂಗಿಯಲ್ಲರುವ ಮೂರ್ತಿ ಚತುರ್ಭುಜಧಾರಿಯಾಗಿ ಹಿಂದಿನ 
ಬಲಗ್ಯೆಯಲ್ಲ ಪಾಶ. ಢಮರುಗ. ಮುಂದಿನ ಬಲಗ್ಯೆಯಲ್ಲ ಬಡ್ಡ. ಹಿಂದಿನ ಎಡಗ್ಯೆಯಲ್ಲ 
ತಿಶೂಲ. ಮುಂದಿನ ಎಡಗ್ಯೆಯಲ್ಲ ಕಪಾಲ ಮತ್ತು ಬ್ರಹ್ಮನ ತಲೆಯನ್ನು ಜಒಡಿದಿದ್ದಾನೆ. 
ಎಡಭಾಗದ ಪ್ರಭಾವಳಯಲ್ಲ ಬ್ರಹ್ಮನ ತಲೆಯಿಂದ ಸೋರುತ್ತಿರುವ ರಕ್ತವನ್ನು ನಾಬಯೊಂದು 
ಎಗರಿ ನೆಕ್ಕುತ್ತಿದೆ. ಬಲಭಾಗದ ಪ್ರಭಾವಳಯಲ್ಲ ಬೇತಾಳ ಉಬ್ಬುಪಿಲ್ಪವಿದೆ. ಈ ದುಂಡು ಶಿಲ್ಪ 
ಸರ್ವ ಆಭರಣಗಳಂ೦ದ ಕೂಡಿದ್ದು. ಮುಖದಲ್ಲಿ ಮುಂದಹಾಸವುಳ್ಳವನಾಗಿದ್ದಾನೆ. ಇದರ 
ದ್ವಾರಬಂಧ ಸರಳವಾಗಿದ್ದು ಲಲಾಟದಲ್ಲ ಶಿವಅಂಗನ ರಚನೆಯುದೆ. ನಂತರದ ಸುಖನಾಸಿಯು 
ಸರಳವಾಗಿದ್ದು ಇದರ ದ್ವಾರಬಂಧದ ಲಲಾಟದಲ್ಲ ನಿಂತಿರುವ ನಂದಿಯ ಉಬ್ಬುಪಿಲ್ಲವಿದೆ. 


ನವರಂಗ: ನವರಂಗವೂ ಚೌಕಾಕಾರವಾಗಿದ್ದು ಇದು ನಾಲು ಚಿತ್ರಖಂಡ ಸ್ವ್ತಂಭಗಳಂದ ಕೂಡಿದೆ. 


ಕೆಲವು ಸ್ತಂಭಗಳ ಮಧ್ಯದ ಪಣ್ಲಕೆಯಲ್ಲ ಗಣಪತಿ, ಮತ್ತು ಅಯ್ಯಪ್ಪನ ಉಬ್ಬುಕೆತ್ತನೆಯುದೆ. 
176 


ಇದರ ದ್ವಾರಬಂಧವು ತ್ರಿಶಾಖಾಗಳಂ೦ದ ಕೂಡಿದೆ. ದ್ವಾರಶಾಖೆಯ ಕೆಳಗೆ ಶೈವ ದ್ವಾರಪಾಲಕರ 
ಉಬ್ಬುಪಿಲ್ಪವಿದ್ದು ಇದರ ಮೇಲೆ ಪಿಂಹಮುಖದ ರಚನೆಲಯುದೆ. ಇದರ ಮೇಲೆ ಲತೆಬಳ್ಳಗಳಂದ 


ಕೂಡಿದ ವಲ್ಲಮಂಡಲವಿದೆ, ಲಲಾಟದಲ್ಲಿ ಸುಂದರವಾದ ಗಜಲಕ್ಷಿಯುದೆ. 


ಮುಖಮಂಟಪ: ಮುಖಮಂಟಪ ನಾಲ್ದು ಚಿತ್ರಖಬಂಡ ಸ್ವ್ತಂಭಗಳಲ್ಪ್ಲನ ಪಭೇದವಾದ ಶ್ರೀಖಂಡ 
ಲಕ್ಷಣವಿದೆ. ಈ ಸ್ಪಂಭದ ಮೇಲೆ ತರಂಗ ಪೋತಿಕಾವಿದೆ. ಸ್ವಂಭದ ಪಟ್ಣಕೆ ಸುಂದರವಾದ 
ಉಬ್ಬುಪಿಲ್ಪ್ಲಗಳದ್ದು ನಂದಿ, ಶಿವಅಂಗ ಕಿನ್ನರಿ ನುಡಿಸುತ್ತಿರುವ ವ್ಯಕ್ತಿ, ಪೂಜಸುತ್ತಿರುವ ಯತಿ, 
ಶಿವಪಾರ್ವತಿ. ಬೇಡರ ಕಣ್ಣಪ್ಪ. ಅಂಗಕ್ಕೆ ಹಾಲುಣಿಸುತ್ತಿರುವ ಗೋವು. ಯತಿಗಳು, ಮಿಥುನ 
ಶಿಲ್ಪಗಳು ಗಣೇಶ, ಕುರಿ ಕಾಯುವ ಕುರುಬನ ಉಬ್ಬುಪಿಲ್ಪಗಳವೆ. (ಚಿ.ಸಂ.೨8) 


ಅಧಿಷಾನದ ಭಾಗವು ಪೂರ್ಣವಾಗಿ ಮುಚ್ಚಿದೆ. ಭತ್ತಿಯನ್ನು ಫಲಕದ ರೀತಿಯ 


© 
ಅನಿಂದ ಸರಳವಾಗಿ ನಿರ್ಮಿಸಲಾಗಿದೆ. ಗರ್ಭಗೃಹದ ಹಿಂಭಾಗದಲ್ಲ ತಿಶೂಲದ 


aM 


8 


ಬ್ಲುಶಿಲ್ಪವಿದೆ. ಪ್ರಸ್ನಾರದ ಭಾಗಗಳು ಸರಳವಾಗಿದೆ. ಇದರಲ್ಲನ ಕಪೋತವನ್ನು ಇಳಜಾರಾಗಿ 
ಕೂರಿಸಿದ ಕಲ್ಪನ ಚಪ್ಪಡಿಯಬುಂದ ರಚಿತವಾಗಿದೆ. ಅದರ ಮೇಲೆ ಗಾರೆ ಮತ್ತು ಸಿಮೆಂಟನಿಂದ 
ದಿಂಡಿ ಗೋಡೆಯನ್ನು ನಿರ್ಮಿಸಲಾಗಿದೆ. ನವರಂಗ ಮತ್ತು ಮುಖಮಂಟಪಕ್ಕೆ 
ಹೊಂದಿಕೊಂಡಂತೆ ದಿಂಡಿಗೋಡೆಯ  ಮೂಲೆಗಕ್ಲೊೂ ಕುಳತಿರುವ ಜೋಡಿ ದೇಹದ 
ಏಕತಲೆಯಿರುವ ನಂದಿಗಳವೆ. ಹಾಗೂ ಪ್ರಾಸಾದ ಮತ್ತು ಶಿಖರವನ್ನು ಗಾರೆ ಮತ್ತು 
ಇಟ್ಟಿಗೆಯಿಂದ ನಿರ್ಮಿಸಲಾಗಿದ್ದು ಸರಳ ದ್ರಾವಿಡ ಲಕ್ಷಣವನ್ನು ಹೊಂದಿದೆ. ಈ ದೇವಾಲಯದ 
ಮುಂದೆ ಧ್ವಜಸಂಭವಿದ್ದ ಅದರ ಪಟ್ಲಕೆಯಲ್ಲ ನಿಂತಿರುವ ನಂದಿಲಯುದೆ. ಧೃಜಸ್ರಂಭದ ಪೀಠದ 
ಮೇಲೆ ಕುಳತಿರುವ ನಂದಿಯ ಮೂರ್ತಿಲುದೆ. ಇದರ ಎಡಭಾಗದಲ್ಲ ಹೊಸದಾಗಿ ನಿರ್ಮಿಸಿದ 
ಮಾಳಮ್ಮ (ಮಳವಲ್ಪ) ಗುಡಿಲುದೆ. ಹಾಗೂ ಅದರ ಹಿಂಭಾಗ ಸ್ಪಲ್ಪ ದೂರದಲ್ಲ ಗುರುಗಳ 
ಗದ್ದಿಗೆ ಮಂಟಪವಿದೆ. 


ಈ ದೇವಾಲಯದ ಮುಂದೆ ಕೊಳವಿದ್ದು ಪಕ್ಕದಲ್ಲ ಒ೦ದೇ ಪಣ್ಲಕೆಯಬುರುವ ಅಸ್ಪಷ್ಟವಾದ 
ವೀರಗಲ್ಲುಗಳ ರಾಶಿಯುದೆ. ಈ ವೀರಗಲ್ಲುಗಳು ವಿಜಯನಗರ ನಾಯಕರ ಕಾಲದ್ದಾಗಿವೆ. 
ಒಲ್ಬಾರೆ ಈ ದೇವಾಲಯದ ಸ್ಪಂಭಗಳು ವಿಜಯನಗರ ಕಾಲದ ದೇವಾಲಯದ ಲಕ್ಷಣ 
ಹೋಲುವುದರಿಂದ ಈ ದೇವಾಲಯ 15 ಅಥವಾ 16ನೇ ಶತಮಾನದಲ್ಲ ನಿರ್ಮಾಣವಾದಂತೆ 


ತೋರುತ್ತದೆ. 


177 


ಅಂಗದೇವರ ಗುಡಿ: ನೀಲಸಂದ್ರ ಗ್ರಾಮದ ಪೂರ್ವ ರಸ್ತೆಯ ಎಡಭಾಗದಲ್ಲ ಹಾಗೂ ಕಾಲಭ್ಯೆರವ 
ದೇವಾಲಯದ ಸ್ವಲ್ಲ ದೂರದಲ್ಲ ಅಂಗದೇವರು ಎನ್ನುವ ಶಿವ ದೇವಾಲಯವಿದೆ. ಈ 
ದೇವಾಲಯದ ಹಿಂದೆ ಮಂಟಪದ ರೀತಿಯಲ್ಲದ್ದು ಅದನ್ನು ತೆರವುಗೊಳಸಿ ಈಗ ಹೊಸದಾಗಿ 
ನಿರ್ಮಿಸಲಾಗಿದೆ. ಇಲ್ಲ ಸುಮಾರು 3 ಅಡಿ ಎತ್ತರದ ಬ್ರಹೃನಾಡಿಯನ್ನು ಹೊಂದಿರುವ ಬೃಹತ್‌ 
ಪಿವಲಅಂಗವಿದೆ. ಇದರ ಪೀಠ ಭಾಗವನ್ನು ಜೀರ್ಣೋದ್ದಾರ ಸಮಯದಲ ಮುಚ್ಚಲಾಗಿದ್ದು 
ಹಾಗೂ ಈ ದೇಗುಲದ ಹೊರಗೆ ಕುಆತ ನಂದಿಯ ಶಿಲ್ಪವಿದೆ, ಇದರ ಪಕ್ಷದಲ್ಲಿ ಅಸ್ಪಷ್ಟ 
ಉಬ್ಬುಪಿಲ್ಲದ ಫಲಕವಿದೆ. ಈ ಅಂಗವನ್ನು ನೋಡಿದರೇ ಬಹುಶಃ ಗಂಗರ ಕಾಲದಲ್ಲ 
ನಿರ್ಮಾಣವಾದಂತೆ ತೋರುತ್ತದೆ. ಇದೇ ರೀತಿಯ ಬೃಹತ್‌ ಅಂಗವನ್ನು ಕೂಡ್ಲೂರಿನ 


ಮಂಗಳಕೇಶ್ವರ ದೇವಾಲಯದಲ್ಲ ಸಹ ಕಾಣಬಹುದು. 
ಪಂಚ ಅಂಗೇಶ್ವರಸ್ತಾಮೀ/ಮಹಾಬಲೇಶ್ವರ ದೇವಾಲಯ-ವಬೆಟ್ಟಹಳ್ಳಿ 


ಬೆಟ್ಟಹಳ್ಳಿಯು ಮಾಗಡಿ ತಾಲೂಕು ಕೇಂದ್ರದಿಂದ 3೭2 ಕಿ.ಮೀ. ದೂರದಲ್ಲರುವ 
ಗ್ರಾಮವಾಗಿದ್ದು ಇದರಲ್ಲ ಐತಿಹಾಸಿಕವಾದ ಪಂಚಲಂಗೇಶ್ವರ ಸ್ಥಾಮಿ ದೇವಾಲಯವಿದ್ದು 
ಇದನ್ನು ಇತ್ತೀಚಿಗೆ ಜನರು ಮಹಾಬಲೇಶ್ವರ ದೇವಾಲಯ ಎನ್ನುತ್ತಾರೆ. ಹಾಗೆಯೇ ಈ 
ಗ್ರಾಮದಲ್ಲ ರಂಗಸ್ವಾಮಿ. ನರಸಿಂಹ ದೇವಾಲಯಗಳದ್ದು ಇವು ಹೊಸದಾಗಿ ಪುನರ್‌ 
ನಿರ್ಮಾಣವಾಗಿದೆ. ಈ ದೇವಾಲಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಶಾಸನಗಳ ಉಲ್ಲೇಖ 
ದೊರೆತಿಲ್ಲ ಅದರೂ ಕಲೆ ಮತ್ತು ವಾಸ್ತುಶಿಲ್ಪದ ಆಧಾರದ ಮೇಲೆ 15 ಮತ್ತು 16 ನೇ 
ಶತಮಾನದಲ್ಪ ನಿರ್ಮಾಣವಾದಂತೆ ತೋರುತ್ತದೆ.”” ಈ ಪಂಚಅಂ೦ಗೇಶ್ವರ ಸ್ವಾಮಿ ದೇವಾಲಯ 
ಗ್ರಾಮದ ಕೇಂದ್ರ ಭಾಗದಲ್ಲ ಗ್ರಾನೈಟ್‌ ಕಲ್ಪನಿಂದ ನಿರ್ಮಾಣಗೊಂಡಿದ್ದು 
ಪೂರ್ವಾಭಿಮುಖವಾಗಿದೆ. ದೇವಾಲಯವು e) ಗರ್ಭಗುಡಿಗಳನ್ನು ಹೊಂದಿದ್ದು. 
ಮೂಲಗರ್ಭಗುಡಿ ಮತ್ತು ಇನ್ನುಳದ ಎರಡು ಗರ್ಭಗುಡಿಗಳಗೆ ಹೊಂದಿಕೊಂಡಂತೆ ಒಂದು 
ಸುಖನಾಸಿ ಮತ್ತು ಇನ್ನುಳದ ಎರಡು ಗರ್ಭಗುಡಿಗಳಗೆ ಎರಡು ಪ್ರತ್ಯೇಕ ಸುಖಾನಾಪಿಗಳಆವೆ. ಈ 
ಸುಖಾನಾಸಿಗಳ ಮುಂದೆ ಒಂದು ಅಂಕಣದಷ್ಟು ವಿಸ್ಲಾರವಾದ ಮುಚ್ಚದ ನವರಂಗವಿದೆ. ಇದರ 
ಮುಂಭಾಗದಲ್ಲ ನವರಂಗವಿದ್ದು ನಾಲ್ಲು ಸ್ಪಂಭಗಳವೆ. ಈ ನವರಂಗದ ನಾಲ್ಲು ಮೂಲೆಗಳಕಲ್ಲ 
ನಾಲ್ಲು ಗುಡಿಗಳವೆ, ಮಧ್ಯದ ಅಂಕಣದಲ್ಲ ಮೂಲ ಗರ್ಭಗುಡಿಗೆ ಅಭಮುಖವಾಗಿ ನಂದಿಯ 
ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ನವರಂಗವನ್ನು ಪ್ರವೇಶಿಸಲು ಮೂರು ದ್ವಾರಗಳದ್ದು 
ಮುಖ್ಯದ್ವಾರದ ಮುಂಭಾಗದಲ್ಲ ಇತ್ತೀಚಿನ ದಿನಗಳಲ್ಲ ನಿರ್ಮಾಣವಾದ 12 ಸ್ತಂಭಗಳನ್ನು 


ಹೊಂದಿರುವ ಒಂದು ಮುಖ ಮಂಟಪವಿದೆ. (ಚಿ.ಸ೦.೨೨) 
178 


ಗರ್ಭಗೃಹ: ಮೂಲ ಗರ್ಭಗೃಹವು ಚೌಕಕರವಾಗಿದ್ದು. ಇದರಲ್ಲ ಸುಮಾರು ೭2.5 ಅಡಿ ಪಾಣೀ 
ಪೀಠದ ಮೇಲೆ 1.5 ಅಡಿ ಎತ್ತರದ ಅಂಗವಿದೆ. ಇದನ್ನು ಗ್ರಾಮಸ್ಥರು ಮಹಾಬಲೇಶ್ವರ ಅಂಗ 
ಎಂದು ಕರೆಯುತ್ತಾರೆ. ವಿತಾನದಲ್ಲ ಸರಳ ಪದ್ಯದ ರಚನೆಯುದೆ. ಮೂಲಗರ್ಭಗೃಹದ 
ಬಲಭಾಗದಲ್ಲ ಉತ್ತರಾಭಿಮುಖವಾಗಿ ಮತ್ತೊಂದು ಗರ್ಭಗುಡಿಯುದ್ದು ಇದರಲ್ಲಿ ವೈದ್ಯನಾಥೇಶ್ವರ 
ಅಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ಎಡಭಾಗದಲ್ಲ ದಕ್ಷಿಣಾಭಿಮುಬವಾಗಿರುವ ಮತ್ತೊಂದು 
ಗರ್ಭಗುಡಿಯಲ್ಲ ಅರ್ಕೇಶ್ವರ ಅಂಗವಿದೆ. ಈ ಮೂರು ಗರ್ಭಗುಡಿಗಆಳಗೂ ಹೊಂದಿಕೊಂಡಂತೆ 
ಒಂದು ಸುಬನಾಸಿಯನ್ನು ರಚಿಸಲಾಗಿದೆ. ದಕ್ಷಿಣಾಭಿಮುಬವಾಗಿರುವ ಅರ್ಕೇಶ್ವರ ಗರ್ಭಗೃಹದ 
ಪಕ್ಷದಲ್ಲ ಮತ್ತೊಂದು ಗರ್ಭಗುಡಿಯುದ್ದು ಇದರಲ್ಲಿ ಪಾತಾಳೇಶ್ವರ ಅಂಗವು ಪಾಣಿಪೀಠದ 
ಮೇಲದೆ. ಇದರ ಮುಂಭಾಗದಲ್ಲ ಸುಖನಾಸಿ ಇದೆ, ವೈದ್ಯನಾಥೇಶ್ವರ ಗರ್ಭಗುಡಿಯ ಪಕ್ಷದಲ್ಲ 
ಉತ್ತರಾಭಿಮುಖವಾಗಿ ಮಲ್ಲಕಾರ್ಜುನ ಸಾಮಿ ಅಂಗವನ್ನು ಹೊಂದಿರುವ ಮತ್ತೊಂದು 
ಗರ್ಭ್ಥಗುಡಿಯುದ್ದು ಇದೂ ಸಹ ಇದರ ಅಂಗವು ವೃತ್ತಾಕಾರದ ಪೀಠದ ಮೇಲದೆ.”” 


ನವರಂಗ: ಇದು ನಾಲ್ದು ಸೌಮ್ಯಕಾಂತ ಲಕ್ಷಣದ ಸ್ತಂಭಗಳದ್ದು ಇವು ಚತುರ್ರಸ ಪೀಠ, 
ಷೋಡಾಶ್ರ ದಿಂಡು ಮತ್ತೇ ಚತುರ್ರಶ ಹಾಗೂ ಆಧಾರ ಪೋತಿಕಾವಿದ್ದು ಅದರ ಮೇಲೆ ಕಲ್ಲನ 
ತೊಲೆಗಳದ್ದು ಅದಕ್ಕೆ ಕಲ್ಪನ ಚಪ್ಪಡಿಗಳ ಹಾಕ ಮೇಲ್ಲಾವಣಿ ನಿರ್ಮಿಸಲಾಗಿದೆ. (ಚಿ.ಸಂ೦.1೦೦) 
ಈೇ ಸ್ಪಂಭದ ಮಧ್ಯದಲ್ಲ ಮುಖ್ಯ ಗುಡಿಯ ಅಭಮುಖವಾಗಿ ಘಂಬಾಸಾರಗಳಂ೦ದ 
ಅಲಂಕೃತವಾಗಿ ಕುಳಅತಿರುವ ನಂದಿಲುದೆ. ಹಾಗೂ ಈ ಭಾಗದ ಒಳೆಭಾವಣಿಯಲ್ಲ ನಾಭಭಚ್ಛಂದ 
ವಿತಾನವಿದೆ. ಈ ನವರಂಗದಲ್ಪ ನಾಲ್ಲು ಗುಡಿಗಳದ್ದು ಅವುಗಳೆಂದರೆ ಮುಖ್ಯ ಗರ್ಭಗುಡಿಯ 
ಕಡೆಯ ಬಲಭಾಗದಲ್ಲ ವೀರಭದ್ರ ಗುಡಿ. ಇದರಲ್ಲ ವೀರಭದನು ಚರ್ತುಭುಜಧಾರಿಯಾಗಿ 
ಸರ್ವಾಭರಣಗಳಂದ ತ್ರಿಭಂಗಿಯಲ್ಲ ನಿಂತಿದ್ದಾನೆ. ಹಾಗೂ ಈ ಮೂರ್ತಿಯ ಬಲಭಾಗದಲ್ಲ 
ದಕ್ಷಯಜ್ಞನ ಉಬ್ಬುಪಿಲ್ಪವಿದೆ. ಹಾಗೆಯೇ ಮುಖ್ಯ ಗರ್ಭಗುಡಿಯ ಎಡಭಾಗದಲ್ಲ ದಕ್ಷಿಣದ 
ದ್ವಾರವಿರುವ ಭದಕಾಅ ಗುಡಿಯುದ್ದು ಇಲ್ಪ್ಲಯ ಮೂರ್ತಿಯ ಚರ್ತುಭುಜಧಾರಿಯಾಗಿ ಬಲ 
ಹಿಂಗ್ಯೈೈಯಲ್ಲ ತ್ರಿಶೂಲ. ಡಮರುಗ. ಬಲ ಮುಂಗ್ಯೆಯಲ್ಲ ಬಡ್ಡ. ಎಡಮುಂಗೈೆಯಲ್ಲ ಕಪಾಲವನ್ನು 
ಹಿಡಿದು ವೀರಾಸನದಲ್ಲ ಕುಆತಿರುವುದನ್ನು ಕಾಣಬಹುದು. ಹಾಗೆಯೇ ನವರಂಗದ ಮುಖ್ಯ 
ದ್ವಾರದ ಎಡ ಭಾಗದಲ್ಲಿ ಚಾಮುಂಡಿಯ ಗುಡಿಯುದ್ದು ಇದರಲ್ಲ ಆಯುಧ ಮತ್ತು ಸರ್ವ 
ಆಭರಣಗಳಂ೦ದ ಕೂಡಿದ ಚಾಮುಂಡಿ ಶಿಲ್ಪವಿದೆ. ಇದರ ಅಭಿಮುಖವಾಗಿ ಉಮಾಮಹೇಶ್ವರ 
ಗುಡಿಯುದ್ದು. ಪೀಠದ ಮೇಲೆ ವೃಷಭಾರೂಢನಾಗಿ ಉಮಾಮಹೇಶ್ವರನ ಮೂರ್ತಿಲಯುದೆದೀ 
ರೀತಿಯ ಉಮಾಮಹೇಶ್ವರ ಜಲ್ಲೆಯಲ್ಲ ಬೇರೆಲ್ಲಯೂ ಸಹ ಕಂಡುಬಂದಿಲ್ಲ. ಹಾಗೆಯೇ 


179 


ನವರಂಗದ ಎಡಭಾಗದಲ್ಲ ಕಾರ್ತೀಕೇಯ ಮತ್ತು ಬಲಭಾಗದಲ್ಲ ಗಣಪತಿ ಶಿಲ್ಪಗಳನ್ನು 
ಇತ್ತೀಚೆಗೆ ತಂದು ಪ್ರತಿಷ್ಠಾಪಿಸಲಾಗಿದೆ. ಹಾಗೆಯೇ ನವರಂಗದಲ್ಲ ಉತ್ತರ ಮತ್ತು ದಕ್ಷಿಣ 
ಭಾಗದಲ್ಲ ಎರಡು ದ್ವಾರಗಳದ್ದು ಈ ದ್ವಾರ ಪಾರ್ತ್ರಗಳಲ್ಲ ಶೈವ ದ್ವಾರಪಾಲಕರ ಉಬ್ಬುಶಿಲ್ಪ್ಲಗಳವೆ. 
ಲಲಾಟದಲ್ಲ ಸರಳವಾದ ಪದ್ಯ ದಳಗಳ ರಚನೆಯುದೆ. ಈ ಎರಡು ಮುಖ್ಯ ದ್ದಾರಗಳಗೆ 
ಹೊಸದಾದ ಸೌಮ್ಯಕಾಂತ ಸ್ರಂಭಗಳದ್ದು ಅದಕ್ಕೆ ಮಷ್ಟ ಪೋತಿಕಾವನ್ನು ಹೊಂದಿದೆ, 
ಪೂರ್ವದ್ದಾರವು ಸರಳವಾಗಿದ್ದು. ಇದರ ಮುಂದೆ ಹೊಸದಾಗಿ ನಿರ್ಮಿಸಿದ 12 ಸ್ತಂಭಗಳ ತೆರೆದ 
ಮುಖ ಮಂಟಪವಿದೆ. ಈ ಸಂಭಗಳನ್ನು ವಿಷ್ಣುಕಾಂತ ಲಕ್ಷಣವಿದ್ದು ಹಾಗೂ ಇದರಲ್ಲ ಪುಷ್ಟ 


ಹೋತಿಕಾ ಆಳವಡಿಸಲಾಗಿದೆ.”' 


ಅಧಿಷ್ಠಾನ: ಅಧಿಷ್ಠಾನವು ಮಂಚಬಂಧ ಮಾದರಿಯಲ್ಲ ಸರಳವಾಗಿದೆ. ನಂತರ ಸರಳವಾದ 
ಫಲಕ ಇತ್ತಿಯುದೆ. ಮೇಲ್ಲಾವಣಿಯಲ್ಲಿ 5 ಪ್ರಾಸಾದ ಮತ್ತು ಶಿಖರ ಒಂದೇ ರೀತಿಯ ದ್ರಾವಿಡ 
ಮಾದರಿಯ ನಿರ್ಮಿಸಲಾಗಿದೆ. ಇವುಗಳ ಶಿಖರ ಬ್ರಹ್ಮಚ್ಛಂದ ಮಾದರಿಯಾಗಿದ್ದು ಇದರ 
ಮೇಲ್ಸಾಗ ಕಳಶಪವಿದೆ. ಇವುಗಳೆಲ್ಲವೂ ಇತ್ತೀಚೆಗೆ ಗಾರೆ ಮತ್ತು ಇಟ್ಟಿಗೆಯಿಂದ ನಿರ್ಮಿಸಲಾಗಿದೆ. 
ಹಾಗೆಯೇ ಉಳ೪ದ ಭಾಗದಲಿ ದಿಂಡಿಗೋಡೆಯುದ್ದು ಇದರಲ್ಲಿ ಕೋಷ್ಟ ದೇವತೆಗಳ ಗುಡಿಗಳನ್ನು 


ನಿರ್ಮಿಸಲಾಗಿದೆ. 


ಈ ದೇವಾಲಯವನ್ನು ಧರ್ಮಸ್ಥಳದ ಧರ್ಮೋತ್ಥಾನ ಟಸ್ಟ್‌ ವತಿಯಿಂದ 


ಜರ್ಣೋದ್ದಾರಗೊಂಡಿದೆ (ಅತ್ತಿಯ ಭಾಗದವರೆಗೂ ಪ್ರಾಚೀನವಾಗಿದ್ದು ಅದರ ಮೇಲಅನ ಭಾಗ 


ಸಂಪೂರ್ಣ ಆಧುನಿಕವಾಗಿದೆ) 


ಮಾಗಡಿ : ರಾಮನಗರ ಜಲ್ಲೆಯ ತಾಲೂಕು ಕೇಂದವಾದ ಮಾಗಡಿ ನಗರವು ಕ್ರಿ.ಶ.1636 ರಿಂದ 
172೦ರವರಗಿನ ಸುಮಾರು 8೦ ವರ್ಷಗಳ ಕಾಲ ಯಲಹಂಕ ನಾಡಪ್ರಭುಗಳ ರಾಜಧಾನಿ 
ಯಾಗಿತ್ತು. ಈ ನಗರದ ಸುತ್ತಅನ ಪರಿಸರವು ಬೆಟ್ಟಗಳು ಮತ್ತು ದಟ್ಟ ಕಾಡಿನಿಂದ ಕೂಡಿದ 
ಕಣಿವೆಯಾಗಿದೆ. ಇದರ ಸುತ್ತಲು ಸಾವನ ದುರ್ಗ. ಹುತ್ತಿ ದರ್ಗಗಳ ಎತ್ತರವಾದ ಬೆಟ್ಟಗಳ೦ದ 
ರಕ್ಷಣೆಯನ್ನು ಪಡೆದ ಬಯಲು ಪ್ರದೇಶವಾಗಿದೆ. 


ಮಾಗಡಿ ನಗರದಲ್ಲ ರಾಜಕೀಯ ಕುರುಹುಗಳಾಗಿ ನಮಗೆ ನಾಡಪ್ರಭುಗಳ ಆಳಜ್ವಕೆಯ 
ಕಾಲದ ಕರುಹುಗಳು ಹೆಚ್ಚಾಗಿ ದೊರೆಯುತ್ತವೆ. ಈ ರೀತಿಯಲ್ಲ ಮಾಗಡಿ ಕೋವಿ. 
ಸೋಮನಾಥ ದೇವಾಲಯ ತಿರುಮಲ ರಂಗನಾಥಸ್ವಾಮಿ ದೇವಾಲಯ, ನರಸಿಂಹ 


180 


ದೇವಾಲಯ, ಕೋಟಿ ರಾಮೇಶ್ವರ ಹಾಗೂ ಪಂ೦ಚಲಂಗೇಶ್ವರ ದೇವಾಲಯಗಳನ್ನು 
ಕಾಣಬಹುದು. 


ಮಾಗಡಿ ಕೇಂದ್ರದಲ್ಲ ಐತಿಹಾಸಿಕ ಕುರುಹಾಗಿ ನಮಗೆ ಚೌಕಕಾರದ ವಿನ್ಯಾಸದಲ್ಲರುವ 
ಹಾಗೂ ನಾಲ್ಲು ಪ್ರವೇಶ ದ್ವಾರವನ್ನು ಹೊಂದಿರುವ ಕೋಟಿಯುದೆ. ಇದರ ಸುತ್ತ ಕಂದಕ ಹಾಗೂ 
ಫಲಕದ ರೀತಿಯ ದಪ್ಪನಾದ ಗ್ರಾನೈಟ್‌ ಕಲ್ಲುಗಳಂದ ಎತ್ತರವಾದ ಕೋಟಿ ಗೋಡೆ 
ನಿರ್ಮಿಸಲಾಗಿದೆ. ಈ ಗೋಡೆ 5 ಮೀ ದಪ್ಪವಾಗಿ 6 ಮೀಟರ್‌ ಎತ್ತರವಾಗಿದ್ದು. ಬಳಸಿರುವ 
ಕಲ್ಲುಗಳ 37 ಸೆ.ಮೀ. ಅಗಲ, ೨2 ಸೆ.ಮೀ. ಎತ್ತರ ಹಾಗೂ 45 ಸೆ.ಮೀ. ದಪ್ಪವಾಗಿದೆ. 
ಕೋಟಿಯ ನಾಲ್ದು ಮೂಲೆಗಳ ಚೌಕಕಾರದ ಮುಂಚಾಚಿದ ನಾಲ್ದು ಕೊತ್ತಲಗಳವೆ ಇದು 
ಕೋಟಿ ಗೋಡೆಗಳಗಿಂತ ಎತ್ತರವಾಗಿದ್ದು, ಇದು ಸಾಮಾನ್ಯವಾಗಿ ಎರಡು ಮೀಟರ್‌ ಎತ್ತರ, 
ಐದು ಮೀಟರ್‌ ಅಗಲವಾಗಿದೆ.”' ಈ ಕೋಟಿಯ ದ್ವಾರಗಳು ಇತ್ತೀಚಿಗೆ ನಾಶವಾಗಿವೆ. 
ಅಲ್ಲದೇ ಇತ್ತೀಚೆಗೆ ಕೋಟಿಯ ಒಳಭಾಗವನ್ನು ಖಾಸಗಿ ಬಸ್‌ ನಿಲ್ದಾಣವಾಗಿ 
ಮಾಡಿಕೊಳ್ಳಲಾಗಿದೆ. ಹಾಗೂ ಇದರ ದುರಸ್ಳಿಯ ಕಾರ್ಯವು ಸಹ ನಡೆಯುತ್ತಿರುವುದನ್ನು 
ಕಾಣಬಹುದು. 


ರಾಮೇಶ್ವರ ದೇವಾಲಯ: ಈ ದೇವಾಲಯ ಕೋಟಿಯ ಅಆಗ್ಲೇಯ  ದಿಕ್ಕಿನಲ್ಲ 
ಪೂರ್ವಾಭಿಮುಖವಾಗಿ ಗ್ರಾನೈಟ್‌ ಕಲ್ಪನಿಂದ ನಿರ್ಮಾಣವಾಗಿದ್ದು, ಇದು ಇತ್ತೀಚಿಗೆ 
ಜೀಣೋದ್ದಾರವಾಗಿದೆ. ಈ ದೇವಾಲಯವು ಯಲಹಂಕ ನಾಡಪ್ರಭುಗಳ ಕಾಲದಾಗಿದ್ದು 
ಕ್ರಿ.ಶ.163೦ ರಲ್ಲ ರಾಮೇಶ್ವರ ದೇವರಿಗೆ ಶ್ರೀರಂಗದೇವ ಮಹಾರಾಯ ಆಜ್ವಕೆಯ ಕಾಲದಲ್ಲ 
ಯಲಹಂಕ ನಾಡಪ್ರಭುಗಳಾದ ಕೆಂಪನಂಜೇಗೌಡರು ಪುತ್ರರಾದ ಹಿರಿಕೆಂಪೇಗೌಡರ ಮಗ 
ಇಮ್ಮಡಿ ಕೆಂಪೇಗೌಡರು ದಾನ ನೀಡಿರುವ ಉಲ್ಲೇಖವಿದೆ.” ಈ ದೇವಾಲಯವು ಗರ್ಭಗುಡಿ, 
ಸುಕನಾಸಿ. ನವರಂಗ ಮುಖಮಂಟಪ ಪಾತಾಳಾಂಕಣ ಹಾಗೂ ಮುಚ್ಚದ ನಂದಿ ಮಂಟಪ. 


ಹೊಸದಾದ ಚಾಮುಂಡಿ ಗುಡಿಲುದೆ. (ಜಿ.ಸಂ. 101) 


ಗರ್ಭಗೃಹ: ಇದು ಚೌಕಕಾರವಾಗಿದ್ದು ಪ್ರಧಾನ ದೇವರಾಗಿ 3 ಅಡಿಯ ಪಾಣಿಪೀಠದ ಮೇಲೆ 1 
ಅಡಿಯ ಅಂಗವಿದೆ. ಇದರ ಒಳಛಾವಣಿಯಲ್ಲ ನಾಭಿಚ್ಛ್ಚಂದ ವಿತಾನವಿದ್ದು ಇದು ಚೌಕಕಾರದ 
ಒಳಸರಿದಂತಹ ತ್ರಿತಲವಿದ್ದು ಮಧ್ಯದಲ್ಲ ಕಲ್ಪನ ಫಲಕವಿದೆ. ಹಾಗೂ ಚೌಕಕಾರದ ತಲಗಳ 
ಮೂಲೆಗಕ್ಲ ವೃತ್ತಕಾರದ ರೀತಿಯ ತೆರದ ಕಮಲದ ದಳ ಉಬ್ಬುಚಿತ್ರವಿದೆ. ಇದರ 


181 


ದ್ವಾರಬಂಧವು ಸರಳವಾಗಿದ್ದು ಎರಡು ಪಾರ್ತ್ಯಗಳ ಕೆಳ ಭಾಗದಲ್ಲ ಕುಂಭಲತೆಗಳ ಶಿಲ್ಪಗಳ 


ಕೆತ್ತಲಾಗಿದೆ. ಲಲಾಟದಲ್ಲ ಅರಳದ ಪದ್ಯದಳ ಉಬ್ಬುಶಿಲ್ಲದ ಅಲಂಕಾರವಿದೆ. 


ಸುಕನಾಸಿ: ಸುಕನಾಸಿಯಲ್ಲ 3 ಅಡಿ ಉದ್ದ ೨ ಅಡಿ ಎತ್ತರದ ಘಂಬಾಸಾರಗಳಂದ 
ಅಲಂಕೃತವಾಗಿ ಕುಳಅತಿರುವ ನಂದಿಯುದೆ. ಇದರ ಒಳಛಾವಣಿಯಲ್ಲ ಬೆಳಕು ಬರುವಂತೆ 
ತೆರೆದಿರುವುದು ಕಂಡು ಬರುತ್ತದೆ. ಇದರ ದ್ಹಾರಬಂಧವು ಐದು ಪಲ್ಪಕೆಗಳ೦ದ ಕೂಡಿದ್ದು. 
ಎರಡು ಪಾರ್ತ್ರಗಳಲ್ಲ ಶೈವ ದ್ವಾರಪಾಲಕರು ಸರ್ವಾಭರಣಗಳಂ೦ದ ಅಲಂಕೃತವಾಗಿರುವ 


ಶಿಲ್ಪ್ಲಗಳವೆ. ಹಾಗೂ ಹೊಬಳ್ಳಯ ಅಲಂಕರಣವಿದೆ. ಲಲಾಟದಲ್ಲ ಗಣಪತಿಯ ಉಬ್ಬುಶಿಲ್ಪವಿದೆ. 


ನವರಂಗ: ನವರಂಗವು ಚೌಕಕಾರವಾಗಿದ್ದು ನಾಲ್ದು ಚಿತ್ರಖಬಂಡ ಸ್ರಂಭಗಳದ್ದು ಇವು ಚತುರಾಶ್ರ, 
ಅಷ್ಣಾಶ್ರ, ಚತುರಾಶ್ರ, ಅಷ್ಟಾಶ್ರ, ಚತುರಾಶ್ರ ಹಾಗೂ ಪುಷ್ಟ ಪೋತಿಕಾವಿದೆ. ಇದರ ಮೇಲೆ ಕಲ್ಲನ 
ತೊಲೆಗಳ ಜೋಡಿಸಿ ಅದಕ್ಷೆ ಹೊಂದಿಕೊಂಡಂತೆ ಮೇಲ್ಗಾವಣಿಯನ್ನು ನಿರ್ಮಾಣ 
ಮಾಡಲಾಗಿದೆ. ಈ ಸ್ಪಂಭಗಳಲ್ಲ ಉಬ್ಬುಪಿಲ್ಲಗಳದ್ದು ಇದರಲ್ಲ ಗಣಪತಿ, ಶಿವಅಂ೦ಗ, ಭೈರವ. 
ವೀರಭದ್ರ, ಹಂಸ, ಯಾಜ, ನಾಗಬಂಧ, ಯತಿ, ಚಾಮರಧಾರಿಗಳು ಕುದುರೆ ಸವಾರರು 
ನಾಗಬಂಧ, ವೀಣೆ, ಡಮರುಗ, ಮದ್ದಳೆ, ಮಂಗಳ ವಾದ್ಯಗಳ ನುಡಿಸುತ್ತಿರುವ ವ್ಯಕ್ತಿ, ಅಲ್ಲದೇ 
ನವಿಲು. ಪಿಂಹಗಳವೆ. ಮಧ್ಯದಂಕಣದ ಒಳೆಭಾವಣಿಯಲ್ಲ ನಾಭಭಚ್ಯಂದ ವಿತಾನವಿದೆ. ಇದರ 
ದ್ವಾರಬಂಧವು ಮೂರು ಪಟ್ಲಕೆಗಳ೦ದ ಕೂಡಿದ್ದು ಇದರಲ್ಲಿ ಶೈವದ್ವಾರ ಪಾಲಕರು ಶಿಲ್ಪ್ಲಗಳದ್ದು 


ಹಾಗೂ ಇದರ ಲಲಾಟದಲ್ಲಿ ಗಜಲಕ್ಷೀಯ ಶಿಲ್ಪವಿದೆ. 


ನಂತರ ತೆರೆದ ಮುಖಮಂಟಪವಿದ್ದು ಇದರಲ್ಲ 6 ಅಡಿ ಎತ್ತರವಿರುವ ಚಿತ್ರಖಂಡ 
ಸ್ರಂಭಗಳದ್ದು ಇವು ಚತುರಾಶ್ರ, ಅಷ್ಣಾಶ್ರ. ಚತುರಾಶ್ರ. ಅಷ್ಟ. ಚತುರಾಶ್ರ ಮತ್ತು ಆಧಾರ 
ಹೋತಿಕಾ ಹೊಂದಿದೆ. ಇದರ ಪಟ್ಟಕೆಗಳಲ್ಲ ಉಬ್ಬುಪಿಲ್ಲಗಳದ್ದು ಇವು ಹಂಸ, ಯತಿ, ಯಾಜ, 
ನೃತ್ಯಗಣೇಶ, ಕುಂಭ, ನಂದಿ, ಶಿವಅಂಗ, ಜಟಾಧಾರಿ, ನಾಗಬಂಧ, ಗಜ, ಮಕರಶಿಲ್ಪ, ಪದ್ಯ, 
ಯಾಜ, ಉಬ್ಬುಶಿಲ್ಲಗಳವೆ. ಇದರಲ್ಲನ ಮುಖಮಂಟಪದಲ್ಲ ಹಸ್ತಿ-ಹಸ್ತ ಸೋಪಾನವಿದೆ. ನಂತರ 
ಮುಖಮಂಟಪಕ್ಕೆ ಹೊಂದಿಕೊಂಡಂತೆ ನಾಲ್ದು ಸ್ವಂಭಗಳಂದ ಕೂಡಿದ ಪಾತಾಳಾಂಕಣವಿದೆ. 
ಇಲ್ಲನ ಸ್ವಂಭಗಳು ಎತ್ತರವಾಗಿದ್ದು ಇದರಲ್ಲ ಯಾವುದೇ ಉಬ್ಬು ಶಿಲ್ಪಗಅಲ್ಲ. ಇದು ಚತುರಾಪ್ರ, 
ಅಷ್ಟಾಶ್ರ, ಷೋಡಾಶ್ರ, ಅಷ್ಟಾಶ್ರ, ಷೋಡಾಶ್ರ, ಅಷ್ಣಾಶ್ರ್ತ ಚತುರಾಶ್ರ, ಹಾಗೂ ಆಧಾರ 


ಪೋತಿಕಾವನ್ನು ಹೊಂದಿದೆ.” 


182 


ಅಧಿಷ್ಲಾನ: ಅಧಿಷ್ಠಾನವು ಪಾದಬಂಧ ಲಕ್ಷಣವಿದ್ದು ಇದು ನಿರಾಲಂಕೃತವಾಗಿದೆ. ಇದರಲ್ಲ ಜಗತಿ, 
ಕುಮುದ. ಎತ್ತರವಾದ ಗಳ ಮತ್ತು ಮಹಾಪಟ್ಟಯುದೆ. ಕುಮುದವು ಸಾಮಾನ್ಯವಾಗಿ 
ವೃತ್ತಕುಮುದ ತ್ರಿಪಟ್ಟ ಕುಮುದ, ಧಾರವೃತ್ತ ಕುಮುದಗಳನ್ನು ಶಾಸ್ತ್ರದ್ರಂಥಗಳಲ್ಲ ಕಾಣಬಹುದು. 
ಅದರೆ ಇದರ ಕೆಳಭಾಗ ಚಪ್ರಟಿಯಾಗಿವೆ ಗಕದ ಕಡೆ ಹೋದಂತೆ ಕೊರೆದಿರುವುದನ್ನು 
ಕಂಡುಬರುತ್ತದೆ.” 


ಅತ್ತಿಯ ದಪ್ಪದಾದ ಗ್ರಾನೈಟ್‌ ಕಲ್ಪನ ಫಲಕಗಳ ಜೋಡಣೆಯುಂದ ಮಾಡಲಾಗಿದ್ದು 
ಯಾವುದೇ ಅಲಂಕರಣವಿರುದಿಲ್ಲ, ನಂತರ ಪ್ರಸ್ತರವು ಸರಳವಾಗಿದೆ. ಇದರಲ್ಲ 
ಚಪ್ಪಟಿಯಾಕಾರದ ಉತ್ತರ, ಕಪೋತ ನಂತರ ವಾಜನ ಮುಚ್ಟಿದ್ದು ಅದರ ಮೇಲೆ ಹೊಸದಾಗಿ 
ಗಾರೆ, ಇಟ್ಟಿಗೆಯಿಂದ ದಿಂಡು ಗೋಡೆಯನ್ನು ನಿರ್ಮಿಸಲಾಗಿದೆ. 


ಪ್ರಾಸಾದ ಮತ್ತು ಶಿಖರವು ದ್ರಾವಿಡ ಲಕ್ಷಣವಿದ್ದು. ಇದನ್ನು ಇಟ್ಟಗೆ ಮತ್ತು ಗಾರೆಯುಂದ 
ನಿರ್ಮಿಸಲಾಗಿದ್ದು ತ್ರಿತಲಗಳಂದ ಕೂಡಿದೆ. ಮೊದಲ ತಲದಲ್ಲ ಕೋಷ್ಟ ಗೂಡುಗಳ ಕೂಟ. 
ಶಾಲಾ ಭಾಗಗಳಂದ ಕೂಡಿದೆ. ಈ ಕೋಷ್ಟಗಳು ಕಮಾನಿನಾಕಾರವಿದೆ. ಎರಡನೇ ತಲವೂ 
ಸರಳವಾಗಿದ್ದು ನಂತರ ತಲದಲ್ಲ ಬಾರವಾಹಕ ಶಿಲ್ಪಗಳು ನಾಲ್ಲು ದಿಕ್ಷುಗಕಲ್ಪದೆ. ನಂತರದಲ್ಲಿ 
ಚತುರಶ್ರಾಕಾರದ ಐಲಹ್ಯಚ್ಛಂಧ ಶಿಖರವಿದೆ. ನವರಂಗ ಮತ್ತು ಪಾತಾಳಾಂಕಣ 
ಹೊಂದಿಕೊಂಡಂತೆ ನಾಲ್ಲು ದಿಕ್ಷುಗಕಲ್ಲ ಕುಳತಿರುವ ನಂದಿ ಗಾರೆಶಿಲ್ಪ್ಲಗಳವೆ. ಪಾತಾಳಾಂಕಣದ 
ಮುಂಭಾಗದಲ್ಲ ಕೋಷ್ಟಗುಡಿಯುದ್ದು ಇದರಲ್ಲ ಶಿವಅಂಗ ಶಿಲ್ಪವಿದೆ.” (ಚಿ.ಸಂ. 102) 


ಈ ದೇವಾಲಯದ ಮುಂಭಾಗದಲ ಮುಚ್ಚದ ನಂದಿ ಮಂಟಪವಿದ್ದು ಇದರ 
ಅಧಿಷ್ಲಾನವು ಪದ್ಯಕೇಸರ ಮಾದರಿಯದಾಗಿದೆ. ಇದು ಉಪಾನ, ಜಗತಿ, ತ್ರಿಪಟ್ಟ ಕುಮುದ 
ಮತ್ತು ಪ್ರತಿ ಹೊಂದಿದ್ದು. ಪ್ರತಿ. ಮತ್ತು ಜಗತಿ ಕಡೆಗಳಲ್ಲ ಪದ್ಯದಳಕದಿಂದ ಕೂಡಿದ ಕಿರುಪಟ್ಟಕೆ 
ರೀತಿಯ ಕೇಸರವಿದೆ. (ಅಂದರೆ ಗುಂಗುರು ರೀತಿಯಲ್ಪವೆ) ಈ ರೀತಿಯ ಅಧಿಷ್ಠ್ಲಾನ 
ಶಂಭುವಿನ ದೇವಾಲಯದಲ್ಲ ಪ್ರಮುಬವಾಗಿದ್ದು ಹಾಗೂ ವಿಜಯನಗರ ಕಾಲದ 
ದೇವಾಲಯಗಳಕಲ್ಲ ಬಹುಪಾಲು ಕಂಡು ಬರುತ್ತದೆ. (ಚಿ. ಸಂ. 103) ಇದರ ಪಕ್ಷದಲ್ಲ 
ಅಷ್ಟಭುಜದ 2 ಅಡಿಯ ಮಹಿಷಾಸುರ ಮರ್ಥಿನಿಯ ಶಿಲ್ಪದ ಗುಡಿಯುದೆ ಈ ಶಿಲ್ಪವೂ ಮೊದಲು 
ಮಣ್ಣಿನಲ್ಲ ಹೊತ್ತು ಹೋಗಿದ್ದು ಇತ್ತೀಚಿಗೆ ತಂದು ಪ್ರತಿಷ್ಠಾಪಿಸಿ ಪೂಜಸಲಾಗುತ್ತಿದೆ. ಹಾಗೂ 
ದೇವಾಲಯದ ಬಲಭಾಗದ ಶ್ರೀ ಕಂಠೇಶ್ವರ ದೇವಾಲಯದ ಮಂಟಪವಿದ್ದು ಇದನ್ನು 


ಇತ್ತೀಚೀಗೆ ಕಲ್ಪನಿಂದ ಮುಚ್ಚಿ ಬಾಗಿಲನ್ನು ನಿರ್ಮಿಸಲಾಗಿದೆ. ಇದರಲ್ಲ 2 ಅಡಿ ಪೀಠ ಅಂಗವಿದ್ದು 


183 


ಇದರ ಅಭಿಮುಖವಾಗಿ ಘಂಟಸಾರಗಳಂ೦ದ ಅಲಂಕೃತವಾಗಿ ಕುಳತಿರುವ ನಂದಿಯನ್ನು 
ಕಾಣಬಹುದು. ಹಾಗೂ ಅಂಗದ ಪಕ್ಷದಲ್ಲ ಹೊಸದಾಗಿ ಮಾಡಿಸಿದ ಗಣಪತಿಯ ಶಿಲ್ಪವಿದೆ. 
ಹಾಗೂ ಅಂಗದ ಪಕ್ಷದಲ್ಲ ಹೊಸದಾಗಿ ಮಾಡಿಸಿದ ಗಣಪತಿಯ ಶಿಲ್ಪವಿದೆ. ಇದರ ದ್ವಾರಬಂಧ 
ಹೊಸದಾಗಿ ನಿರ್ಮಿಸಿದ್ದು ಇದರ ಪಾರ್ತ್ರಗಳಲ್ಲ ಶೈವ ದ್ವಾರ ಪಾಲಕರು, ಪೇದ್ಯದಲ್ಲ ಅರಳದ 
ಪದ್ಯದಳ ಮತ್ತು ಲಲಾಟದಲ್ಲಿ ಗಜಲಕ್ಷೀಯ ಉಬ್ಬುಪಿಲ್ಲದ ಅಲಂಕರಣವಿದೆ ಹಾಗೂ ಇದರ 
ದ್ವಾರದಲ್ಲ ಹಸ್ತಿ-ಹಸ್ತ (ಮಕರ ಮುಖ) ಸೋಪಾನವಿದೆ. 


ಪಂಚಲಅಂ೦ಗೇಶ್ಚರ ದೇವಾಲಯ : ರಾಮೇಶ್ವರ ದೇವಾಲಯ ಹಿಂಭಾಗದಲ್ಪ ಸರಳವಾಗಿರುವ ಐದು 
ಶಿವಅಂಗವಿರುವ ಗರ್ಭಗುಡಿ ಮತ್ತು ಕೊನೆಯ ಎಡಭಾಗದಲ್ಲ ದೇವಿಯ ಗುಡಿಯುದೆ. 
ಗರ್ಭಗೃಹ ಮತ್ತು ಸುಕನಾಸಿಯು 7 ಸ್ತಂಭಗಳ೦ಂದ ಕೂಡಿದ ತೆರದ ಮುಖ ಮಂಟಪವನ್ನು 
ಹೊಂದಿದೆ. ಕೊನೆಯ ಎರಡು ಭಾಗದಲ್ಲನ ಎರಡು ಸ್ಪ್ವಂಭಗಳು ಚಿತ್ರಬಂಡ ಸ್ರಂಭಗಳಾಗಿದ್ದು 
ಅರೆಕೆತನ್ನೆಯ ಪುಷ್ಟ ಪೋತಿಕಾವಿದೆ(ಚಿ.ಸಂ.1೦4). ಇವುಗಳ ನಡುವಿನ 5 ಸ್ಪಂಭಗಳು 
ಸರಳವಾಗಿದೆ. ಎಡಭಾಗದ ಗುಡಿಯಲ್ಲ ಪ್ರಮರಾಂಭಕ ಶಿಲ್ಪವಿದೆ. ಇದು ಚರ್ತುಭುಜ 
ಧಾರಿಯಾಗಿ ಮುಂದಿನ ಕೈಗಕಲ್ಲ ಅಭಯ ಮತ್ತು ವರದ, ಹಿಂದಿನ ಕೈಗಕಲ್ಲ ಪುಷ್ಪಗಳನ್ನು 
ಹಿಡಿದಿದೆ. ಹಾಗೂ ಸರ್ವಾಭರಣಗಳ ಅಲಂಕೃತವಾಗಿದ್ದು ಶಿಲ್ಪದ ಹಿಂಭಾಗ ಕಲ್ಪನ ಸಿಂಹ 
ಮುಖದ ಪ್ರಭಾವಳಯು ಸಹ ಕಂಡು ಬರುತ್ತದೆ. ಗರ್ಭಗೃಹ ದ್ವಾರ ಸರಳ ಹಾಗೂ 
ಸುಕನಾಸಿಯು ಖಾಅಲುದೆ. ಸುಕನಾಸಿಯಲ್ಲನ ದ್ವಾರದಲ್ಲ ಶೈವ ದ್ವಾರಪಾಲಕರ ಉಬ್ಬು 
ಶಿಲ್ಪ್ಲಗಳವೆ. ನಂತರ ಗುಡಿಯಲ್ಪ್ಲ ಶ್ರೀಕರ ಪೀಠದ ಮೇಲೆ ಸಣ್ಣ ಅಂಗವಿದ್ದು. ಇದರ ಮುಂದೆ 
ಕುಳತ ಬಸವ ಹಾಗೂ ಪಕ್ಷದಲ್ಲ ಹೊಸದಾಗಿ ತಂದಂತಹ ಸೂರ್ಯ ಶಿಲ್ಪವಿದೆ. ಇದರ 
ದ್ವಾರದಲ್ಲಿ ಈಶುಂಭಲತೆಯ ಉಬ್ಬು ಶಿಲ್ಪವಿದೆ. 3ನೇ ಗುಡಿಯಲ್ಲ ಸಹ ಚಿಕ್ಷ ಪಾಣಿಪೀಠ ಮತ್ತು 
ಪಿವಲಂಗೆ, ಸಣ್ಣದಾದ ಕುಳಅತಿರುವ ಬಸವನ ಶಿಲ್ಪವಿದೆ. ಇದೇ ರೀತಿ ಉಳದ 3 ಗುಡಿಗಳಲ್ಪ್ಲಯು 
ಶಿವಅಂಗ ಮತ್ತು ನಂದಿಯ ಶಿಲ್ಪಗಳನ್ನು ಕಾಣಬಹುದಾಗಿದೆ. 


ಈೇ ದೇವಾಲಯದ ಅದಿಷ್ಠಾನವು ಮುಂಚಬಂಧದ ಲಕ್ಷಣವನ್ನು ಹೊಂದಿದ್ದು ಭಿತ್ತಿ, 
ಪ್ರಸ್ತರ ಭಾಗ ಸರಳವಾಗಿದೆ. ಮೇಲ್ಲಾಗದಲ್ಲ ಯಾವುದೇ ಪ್ರಾಸಾದ ಮತ್ತು ಪಿಬರಗಳರುವುದಿಲ್ಲ. 
ಈ ದೇವಾಲಯ ಇಂದೂ ಸುಳ್ಳಿತಿಯಲ್ಲದ್ದು ಪೂಜೆಗಳು ನಡೆಯುವುದನ್ನು ಕಾಣಬಹುದಾಗಿದೆ. 


(೧) 


ಮಾಗಡಿಯ ಸೋಮೇಶ್ವರ ದೇವಾಲಯ ಸಂಕೀರ್ಣ : ಠೇ ದೇವಾಲಯವು ಯಲಹಂಕ ನಾಡ 
ಪ್ರಭುಗಳ ಕಾಲದ್ದಾಗಿದ್ದು ಅವರ ವಾಸ್ತು ಮತ್ತು ಶಿಲ್ಪಕಲೆಗಳಗೆ ಪ್ರಮುಖ ಉದಾಹರಣೆಯಾಗಿದೆ. 


184 


ಈ ದೇವಾಲಯ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಶಾಸನಗಳು ಉಲ್ಲೇಬವಿಲ್ಲದಿದ್ದರೂ ಸಹ 
ಇದೇ ತರಹದ ವಾಸ್ಸು ಲಕ್ಷಣಗಳು ಯಲಹಂಕ ನಾಡ ಪ್ರಭುಗಳ ಇತರ ದೇವಾಲಯ 
ಗಳಯೂ ಕಂಡು ಬರುತ್ತದೆ. ಅಲ್ಲದೇ ಮೌಹಕ ಮತ್ತು ಜನಪದ ವಿಚಾರಗಳು ಸಹ 
ಯಲಹಂಕ ನಾಡಪ್ರಭುಗಳ ಕಾಲದಲ್ಲ ನಿರ್ಮಾಣವಾಗಿದೆ ಎಂದು ತಿಅಸುತ್ತದೆ.”” 


ಶೇ ದೇವಾಲಯವು ಮಾಗಡಿ ನಗರ ಬಸ್‌ ನಿಲ್ದಾಣವಿರುವ ಕೋಟೆಯಿಂದ 2.ರ 
ಕಿ.ಮೀ ದೂರದಲ್ಲರುವ ಒಂದು ದೇವಾಲಯ ಸಂಕೀರ್ಣವಾಗಿದೆ ಇದರಲ್ಲ ಮುಖ್ಯ 
ದೇವಾಲಯವಾಗಿ ಸೋಮನಾಥ, ಇದರ ಪಕ್ಷದಲ್ಲ ಭ್ರಮರಾಂಭ ಅಮ್ಮನ ಗುಡಿ, 
ಸೂರ್ಯನಾರಾಯಣ ದೇವಾಲಯಗಳದ್ದು ಇದರ ಜೊತೆಯಲ್ಲ ಕೆಂಪೇಗೌಡ ಹಜಾರ, 
ಕೆಂಪೇಗೌಡ ನ್ಯಾಯಮಂದಿರ, ನರ್ತಕಿ ಶಾಲೆ, ಪಾಕಶಾಲೆ, ನಂದಿಮಂಟಪ ಚಂಡೀಕೇಶ್ವರ 
ಗುಡಿ, ಕಲ್ಯಾಣೋತ್ಸವ ಮಂಟಪ, ರಥಮಂಟಪ, ಬಅಪೀಠ ಸುತ್ತಲೂ ಎತ್ತರವಾದ 
ಪ್ರಾಕಾರಗೋಡೆ ಹಾಗೂ ಉತ್ತರ ದಕ್ಷಿಣವಾಗಿ ಮುಖ್ಯದ್ವಾರಗಳವೆ. 


ಸೋಮೇಶ್ವರ ದೇವಾಲಯ: ಈ ಸಂಕೀರ್ಣದ ಕೇಂದ ಭಾಗದಲ್ಪರ ಉತ್ತರಾಭಮುಖವಾಗಿ 
ಗ್ರಾನೈಟ್‌ ಕಲ್ಪನಿಂದ ನಿರ್ಮಾಣ ಮಾಡಲಾಗಿದೆ. ಇದರಲ್ಲ ಗರ್ಭಗುಡಿ ಸುಕನಾಸಿ, ನವರಂಗ, 


ತೆರೆದ ಮುಖಮಂಟಪ ಪಾತಾಳಾಂಕಣ ಮತ್ತು ನಂದಿ ಮಂಟಪವಿದೆ. (ಚಿ.ಸ೦.1೦5) 


ಗರ್ಭಗೃಹ: ಗರ್ಭಗೃಹವು ಬೌಕಾಕಾರವಾಗಿದ್ದು ಪ್ರಧಾನ ದೇವರಾಗಿ ಶಿವಅ೦ಗವಿದೆ. ಇದರ 
ದ್ವಾರಬಂಧದ ಲಲಾಟದಲ್ಲಿ ಪದ್ಯದ ಕೆತ್ತನೆಯುದೆ. ಸುಕನಾಸಿಯು ಅಯತಾಕಾರವಾಗಿದ್ದು ಇದರ 
ಮಧ್ಯದಲ್ಲ ಘಂಬಾಸಾರಗಳಂದ ಅಲಂಕೃತವಾಗಿ ಕುಆತಿರುವ ನಂದಿಯ ಶಿಲ್ಪವಿದೆ. 
ಸುಖನಾಸಿಯ ದ್ವಾರ ಬಂಧವು ಮೂರು ಪಟ್ಲಕೆಗಳ೦ದ ಅಲಂಕಾರವಾಗಿದ್ದು ಎರಡು 
ಪಾರ್ತ್ರಗಳಲ್ಲ ಶೈವ ದ್ವಾರ ಪಾಲಕರ ಸುಂದರವಾದ ಉಬ್ಬುಶಿಲ್ಪವಿದೆ. ಇದರ ಕೆಳಗಿನ ಪೇದ್ಯದಲ್ಲ 
ಪದ್ಮನಿಧಿಯುದೆ. ಹೊಸ್ತಿಅನ ಮಧ್ಯಭಾಗದಲ್ಲ ಪದ್ಯಪದಕಗಳನ್ನು ಸಹ ಕೆತ್ತಲಾಗಿದೆ ಹಾಗೂ 


ಲಲಾಟದಲ್ಲ ಪದ್ಧದಳಗಳ ಉಬ್ಬು ಶಿಲ್ಪವಿದೆ. 


ನವರಂಗ : ನವರಂಗವು ಬೌಕಕಾರದಲ್ಲದ್ದು ಮಧ್ಯದಲ್ಲ ನಾಲು ಸ್ತ್ರಂಭಗಳಂದ ಕೂಡಿದೆ. ಇದರ 
ಜೊತೆಯಲ್ಲ 12 ಅರೆಗಂಭಗಳ ರಚನೆಯುದೆ. ಹಾಗೆಯೇ ಒಳಗೋಡೆಯಲ್ಲ ದೇವಕೋಷ್ಟಗಳದ್ದು 
ಇದರಲ್ಲ ಪೀಠಗಳಂದ ಕೂಡಿದ ಶಿವಅಂಗ, ಪಾರ್ವತಿ. ಶಿಲ್ಲಗಳವೆ. ಮಧ್ಯದಲ್ಲ ನಾಲ್ದು 
ಸ್ತಂಭಗಳು ಚಿತ್ರಬಂಡ ಲಕ್ಷಣವಿದ್ದು ಇದರಲ್ಲ ದಿಂಡಿನ ಕೆಳಗೆ ಪದ್ಮಪತ್ರಗಳ ಕೆತ್ತನೆ 
ಚತುರಾಶ್ರವಾಗಿ ಉಬ್ಬುಶಿಲ್ಲವಿರುವ ದಿಂಡು. ಅಷ್ಟಾಶ್ರ, ಚತುರಾಶ್ರ, ಅಷ್ಟಾಶ್ರ, ಚತುರಾಶ್ರ ಹಾಗೂ 


J 


185 


ಮುಷ್ಟಪೋತಿಕಾವಿದೆ. ಈ ಸ್ಪಂಭ ಪಟ್ಲಕೆಯಲ್ಲ ಉಬ್ಬು ಶಿಲ್ಪ್ಲಗಳದ್ದು ಬಲಭಾಗದ ಕಂಬದಲ್ಲ 
ಸ್ಥಾನಿಕ ಗಣೇಶ, ಜಟಾಧಾರಿ ನಾಗಬಂಧ ಚಾಮರ ಹಡಿದ ಸ್ರೀ. ಯತಿ, ಪಿವಅಂಗ, ನಂದಿ, 
ಶಂಬ ನುಡಿಸುತ್ತಿರುವ ಪುರುಷ, ನರ್ತಕಿ, ಕುಳತ ಸಿಂಹ ಶಿಲ್ಪವಿದೆ. ಹಾಗೆಯೇ ಬಲಭಾಗದಲ್ಲ 
ಇನ್ನೊಂದು ಸ್ವಂಭದ್ಲ ನಂದಿ, ವಿಷ್ಣು. ಶಿವಪಾರ್ವತಿ. ಆನೆ. ನಂದಿ. ಭಾರವಾಹಕ, 
ವೀರಪುರುಷ, ಸ್ಥಾನಿಕ ಯತಿ, ಹಂಸ, ಜಪಮಾಲೆ ಹಡಿದ ಯತಿ ಮತ್ತು ಸಿಂಹಗಳ ಶಿಲ್ಪಗಳವೆ. 
ಎಡಭಾಗದ ಸ್ವಂಭದದಲ್ಲ ವೀರಭದ್ರ, ನಾಗಬಂಧ, ಇಷ್ಟಅಂಗ ಕೈಯಲ್ಲಿ ಹಿಡಿದು ಕುಅತಿರುವ 
ಯತಿ. ಭಿಕ್ಲಾಟನ ಮೂರ್ತಿ, ಮೃದಂಗ ನುಡಿಸುತ್ತಿರುವ ಸ್ರೀ. ಹಂಸ, ಈುಅತಸಿ೦ಹ, ಪದ್ಯ, 
ತಂಬೂರಿ ಹಿಡಿದಿರುವ ಸ್ರೀ ಶಿಲ್ಪ್ಲಗಳವೆ. ಎಡಭಾಗದ ಇನ್ನೊಂದು ಸ್ತಂಭದಲ್ಲ 
ಮಹಿಷಾಸುರಮಧರ್ಥಿನಿ, ಸಂಹಾರಮೂರ್ತಿ, ಪಶಿಲಾಭಂಜಕೆ, ಉಮಾ ಮಹೇಶ್ವರ. ನಾಗಬಂಧ, 
ಕೌಮಾರಿ, ಪೂರ್ಣಕುಂಭ, ಮಯೂರ ಶಿಲ್ಪ್ಲಗಳವೆ. ಇದರ ದ್ವಾರದಲ್ಲನ ಪಾರ್ತ್ರಗಳಲ್ಲ ಶೈವ 
ದ್ವಾರಪಾಲಕರು ಶಿಲ್ಪ್ಲಗಳು ಮತ್ತು ಹೊಸ್ತಿನಲ್ಲ ಪದ್ಧಪದಕ ಹಾಗೂ ಮೇಅನ ಲಲಾಟದಲ್ಲ 


ಗಜಲಕ್ಷೀಯ ಉಬುಪಿಲವಿದೆ. 
ew ಬ ಲ 


ಮುಖಮಂಟಪ : 12 ಸ್ತಂಭಗಳ ಮುಖಮಂಟಪವಿದ್ದು ಇವುಗಳಲ್ಲ 11 ಶ್ರೀಖಂಡ ಸ್ರಂಭಗಳದ್ದು 
ಒಂದು ಸ್ತಂಭ ಮಾತ್ರ ಸೌಮ್ಯಕಾಂತ ಲಕ್ಷಣವನ್ನು ಹೊಂದಿದೆ. ಈ ಸ್ತಂಭಗಳಕಲ್ಲ ಕೆಲವು 
ಉಬ್ಬುಪಿಲ್ಲಗಳದ್ದು ಶಿವಅಂಗ, ಯತಿ, ಹಂಸ, ಗಣೇಶ, ಅರಳದ ಕಮಲದ ಕೆತ್ತನೆಯುದೆ. ಇದರ 
ಮಧ್ಯದಲ್ಲ ಬಲಅಪೀಠವಿದೆ. ಮುಖಮಂಟಪದ ಮುಂದಿನ ಕೆಳಗೆ ಶ್ರೀಖಂಡ ಸ್ಪಂಭಗಳಂ೦ಂದ 
ನಿರ್ಮಿಸಿದ ಪಾತಾಳಾಂಕಣವಿದೆ(ಚಿ.ಸಂ೦.1೦6). ಹಾಗೆಯೇ ಮುಖಮಂಟಪದಿಂದ 
ಪಾತಾಳಾಂಕಣಕ್ಕೆ ಇಳಯಲು ಹಸ್ತಿ-ಹಸ್ತ ಸೋಪಾನವಿದೆ. ಪಾತಳಾಂಕಣದಿಂದ ಮುಂದೆ 
ಮುಚ್ಚಿದ ನಂದಿ ಮಂಟಪವಿದ್ದು. ಈೇ ಮಂಟಪ ಪಾದ ಬಂಧ ಅದಿಷ್ಲಾನದಲ್ಲದೆ ಶೇ ಮಂಟಪ 
ಜಗತಿಯ ಮೇಲೆ ರಚನೆಗೊಂಡಿದೆ. ಹಾಗೆಯೇ ಈ ಜಗತಿ ಮೇಲೆ ಧ್ವಜಸ್ತಂಭ ಹಾಗೂ ಅದರ 


ಮುಂದೆ ಬೃಂದಾವನ. ಬಲಅಪೀಠವಿದೆ. 


ಈ ದೇವಾಲಯ ಬಲಭಾಗಕ್ಕೆ ಮೂವತ್ತಾರು ಸ್ಪಂಭಗಳಂದ ಕೂಡಿದ ತೆರೆದ 
ಮಂಟಪವಿದ್ದು ಇದನ್ನು ಕೆಂಪೇಗೌಡರ ನ್ಯಾಯ ತೀರ್ಮಾನ ಮಾಡುವ ಸ್ಥಳ ಎನ್ನಲಾಗುವುದು. 
ಈ ಮಂಟಪದ ಮಧ್ಯದಲ್ಲ ಚೌಕಕಾರದ ವೇದಿಕೆಯುದ್ದು. ಇಲ್ಪ್ಲಯ ಸ್ತಂಭಗಳು ವಿವಿಧ 
ವಿನ್ಯಾಸಗಳಲ್ಲದ್ದು ಚಿತ್ರಖಂಡ ಸ್ತಂಭಗಳು, ಶ್ರೀಖಂಡ ಸ್ತಂಭಗಳು, ಸೌಮ್ಯಕಾಂತ ಸ್ತಂಭಗಳ೦ದ 
ಕೂಡಿದೆ. ಸ್ಪ್ವಂಭಗಕಲ್ಲ ತಡಿ/ತಟಯು ಚಪ್ಪಟಿ ಮತ್ತು ಚೌಕಕಾರದ ರೀತಿಯಲ್ಲ ನೇರವಾಗಿ 


ಅಧಾರ ಪೋತಿಕಾಕ್ಕೆ ಜೋಡಿಸಲಾಗಿದೆ. ಈ ಮಂಟಪದ ಮಧ್ಯದಲ್ಲ ಚೌಕಕಾರದ 
186 


ವೇದಿಕೆಯುದ್ದು ಇದು ನಾಲು ಚಿತ್ರಖಂಡ ಸ್ತಂಭಗಳಂದ ನಿರ್ಮಿಸಿದ್ದಾರೆ. ಈ ಸ್ಪಂಭದ 
ಪಟ್ಟಕೆಯಲ್ಲಿ ಉಬ್ಬುಪಿಲ್ಲಗಳದ್ದು ಇದರಲ್ಲಿ ಕೃಷ್ಣನ ಕಾಅಂಗಮರ್ಥನ, ಸಂಯುಕ್ತ ಶಿಲ್ಪಗಳು, 
ಜ್ಯಾಮಿತಿಯಾಕಾರದ ವಿನ್ಯಾಸಗಳದ್ದು ಇವು ಸಹ ಪುಷ್ಟ ಪೋತಿಕಾವನ್ನು ಹೊಂದಿದೆ. ಈ 
ವೇದಿಕೆಯ ಒಳೆಭಾವಣಿಯಲ್ಲ ದ್ವಿತಲವಿರುವ ನಾಭಚ್ಚಂದ ವಿತಾನವಿದೆ. 


ಅದಿಷ್ಲಾನ: ಇದು ಪದ್ಯಕ ಅದಿಷ್ಲಾನದ ಲಕ್ಷಣವಿದ್ದು ಇದು ಉಪಾನ ಜಗತಿಯಲ್ಲ ಪದ್ಧದಳಗಳ 
ಸಾಲು. ತ್ರಿಪಟ್ಟಕುಮುದ, ಗಳ, ಮಹಾಪಟ್ಟಯುದೆ. ಈ ಮಹಾಪಟ್ಷಯಲ್ಲ ಪುಷ್ಪ ಪದಕ ಮತ್ತು 


ವಾಸಿಗಳ ಅಲಂಕರಣ ಸಾಲನ್ನು ಹೊಂದಿದೆ. ಈ ರೀತಿಯ ಲಕ್ಷಣಗಳು ಹೆಚ್ಚಾಗಿ ವಿಜಯನಗರ 
ಮತ್ತು ವಿಜಯನಗರೋತ್ತರ ದೇವಾಲಯಗಳನ್ನು ಕಂಡುಬರುತ್ತದೆ. 


ಇತ್ತಿ: ಕಲ್ಪನ ಚಪ್ಪಡಿಯ ರೀತಿಯ ಫಲಕ ತ್ತಿಯಾಗಿದ್ದು ಸರಳವಾಗಿದೆ. ನಂತರ ಪ್ರಸ್ತರವೂ 
ಸರಳವಾಗಿದ್ದು ಇದರಲ್ಲ ಉತ್ತರ, ಪದ್ಯದಳದ ಕೆತ್ತನೆಯ ವಲಭ. ಕಪೋತವಿದ್ದು ಇದರಲ್ಲ 
ವಾಸಿಗಳ ಅಲಂಕರಣವಿದೆ. ಇದರ ಮೇಲೆ ದೇವಾಲಯದ ಸಂಪೂರ್ಣವಾಗಿ 
ದಿಂಡಿಗೋಡೆಯನ್ನು ಗಾರೆ ಇಟ್ಟಿಗೆಯಿಂದ ನಿರ್ಮಿಸಲಗಿದೆ. ಹಾಗೆಯೇ ಈ ದೇವಾಲಯದಲ್ಲಿ 


ಪ್ರಾಸಾದ ಭಾಗಗಳು ನಾಶವಾಗಿರುವುದನ್ನು ಕಾಣಬಹುದು. (ಜಿ.ಸಂ೦.1೦) 


ಪ್ರಮರಾಂಭ ದೇವಾಲಯ: ಸೋಮೆಶ್ವರ ದೇವಾಲಯ ಎಡ ಭಾಗದಲ್ಲ ಬ್ರಮರಾಂಭ 
ದೇವಾಲಯವಿದ್ದು. ಇದರಲ್ಲ ಗರ್ಭಗುಡಿ, ಸುಕನಾಸಿ, ನವರಂಗ, ಮುಖಮಂಟಪವಿದೆ. 
ಗರ್ಭಗುಡಿಯು ಚೌಕಕಾರವಾಗಿದ್ದು ಇದರ ಪ್ರಧಾನ ದೇವತೆಯಾದ ಭ್ರಮರಾಂಭ 
(ಪಾರ್ವತಿ)ಯು ಪೀಠದ ಮೇಲೆ ಆಸೀನಳಾಗಿದ್ದು ಕೈಯಲ್ಲ ತ್ರಿಶೂಲ. ಡಮುರುಗವನ್ನು. 
ಮುಂಗ್ಯೈೆಯಗಳಕಲ್ಲ ಅಭಯ ಮತ್ತು ವರದ ಮುಜದ್ರೆಗಳೂಂದಿಗೆ ಸರ್ವ ಅಆಭರಣಗಳಂ೦ದ 
ಅಲಂಕೃತಳಾಗಿದ್ದಾಳೆ. ಹಾಗೂ ಹಿಂದೆ ಸಿಂಹ ಮುಖದ ಪ್ರಭಾವಳಲುದೆ. ಗರ್ಭಗೃಹದ ದ್ವಾರವು 
ಸರಳವಾಗಿ ನಂತರ ಆಯತಾಕಾರದ ಸುಬನಾಸಿಯುದ್ದು ಇದರ ತ್ತಿಯಲ್ಲ ಖಾಅಲುರುವ 
ದೇವಕೋಷ್ಠಕಗಳವೆ. (ಚಿ.ಸಂ೦.1೦8) 


ನವರಂಗ: ಇದು ಚೌಕಕಾರವಾಗಿದ್ದು ನಾಲು ಸಂಭಗಳದ್ದು ಇವು ಚಿತ್ರಖಂಡದ ಒಂದು 
ಪ್ರಭೇದವಾದ ಶ್ರೀಖಂಡ ಸ್ತಂಭಗಳ ಲಕ್ಷಣವಿದೆ. ಇದು ಚತುರ್ರಸ. ಅಷ್ಠಾಶ್ರ್ತ, ಚತುರ್ರಸ. 
ಅಷ್ಟವರ್ತುಲಾಕಾರ. ವೃತ್ತಾಕಾರದ ತಡಿ, ತಾವರೆಯಾಕಾರದ ಫಲಕವಿದ್ದು ಇದರ ಮೇಲೆ 
ಮುಷ್ಠಿಬಂಧ ಪೋತಿಕಾವಿದೆ. ಮಧ್ಯದಂಕಣದ ಒಳೆಛಾವಣಿಯಲ್ಲ ನಾಭಚ್ಛಂದ ವಿತಾನವಿದೆ. 


187 


ನವರಂಗದ ಎಡ ಮತ್ತು ಬಲದಲ್ಲ ಹೊಸದಾದ ಮರದ ಕಿಟಕಿಗಳನ್ನು ಜೋಡಣೆ 
ಮಾಡಲಾಗಿದೆ. 


ಮುಖಮಂಟಪ: ಎಂಟು ಸ್ಪಂಭಗಳ ಮತ್ತು ಎಂಟು ಅರೆಸ್ಪಂಭಗಳಂದ ತೆರೆದ 
ಮುಖಮಂಟಪವಿದೆ. ಇಲ್ಲನ ಸ್ತಂಭಗಳು ಸಹ ನವರಂಗದ ಮಾದರಿಯಲ್ಲ ಇದ್ದು ಕೆಲವು 
ಹೊಸದಾಗಿ ಸೇರಿಸಿದಂತೆ ಕಾಣುತ್ತವೆ. ಇವುಗಕ್ಲ ತರಂಗ ಪೋತಿಕಾ ಹೊಂದಿವೆ. 
ಮುಖಮಂಟಪದ ಮೆಟ್ಟಲುಗಳ ಹತ್ತಿರ ಎರಡು ಮುಕ್ಲಾದ ಆನೆ ಶಿಲ್ಪಗಳನ್ನು ತಂದಿಡಲಾಗಿದೆ. 


ಹಾಗೂ ಇಲ್ಲಿಯೇ ಹನಸ್ತಿ-ಹಸ್ತ ಸೋಪಾನವಿದ್ದು ಇದರ ಮುಂದೆ ಬಅಪೀಠವಿದೆ. (ಚಿ.ಸ೦.1೦೨) 


ಅದಿಷ್ಠಾನ; ಇದು ಮಂಚಬಂಧ ಲಕ್ಷಣವಿದ್ದು. ಇದರಲ್ಲ ಮಹಾಪಟ್ಟಗಳ ನಡುವೆ ಎತ್ತರವಾದ 
ಗಳವನ್ನು ಹೊಂದಿದೆ. ಈ ಗಳದಲ್ಲ ಮಯೂರ (ನವಿಲು) ಆನೆ ಹಾಗೂ ಐದು ಜನ ಕೋಲಾಟ 
ನೃತ್ಯ ಮಾಡುತ್ತಿರುವುದು. ಆಅೀಢಸನದಲ್ಲ ಕುಆತು ಕತ್ತಿಯನ್ನು ಕತ್ತಿಗೆ ಚುಚ್ಚುತ್ತಿರುವ 
ಆತ್ಕಾಹುತಿಯಾದಂತ ವ್ಯಕ್ತಿಯ ವಿಶೇಷ ಉಬ್ಬುಪಿಲ್ಲವನ್ನು ಕಂಡು ಬರುತ್ತವೆ. ಮೇಲಅನ 
ಮಹಾಪಟ್ಟಿಯಲ್ಲ ಸರಳ ನಾಸಿಗಳ ಅಲಂಕರಣ ಸಹ ಅಲ್ಲಲ್ಲ ದೊರೆಯುತ್ತದೆ. 


ಜತ್ತಿಯ ಫಲಕದ ರೀತಿಯಲ್ಲ ಸರಳವಾಗಿದೆ. ನಂತರ ಪ್ರಸ್ತರದಲ್ಲ ಉತ್ತರ, ವಲಭ 
ಮತ್ತು ಕಹಪೋತವಿದೆ. ಪ್ರಾಸಾದ ಮತ್ತು ಶಿಖರವನ್ನು ಇಟ್ಟಗೆ ಮತ್ತು ಗಾರೆಯುಂದ 
ನಿರ್ಮಿಸಲಾಗಿದ್ದು ಪ್ರಾಸಾದ ಭಾಗವಾದ ವೇದಿಯನ್ನು ಎತ್ತರವಾಗಿ ನಿರ್ಮಿಸಿದ್ದು ಇದರಲ್ಲ 
ಇತಿಪಾದಗಳು, ದೇವಕೋಷ್ಠ ಹಾಗೂ ಕುಳತ ನಂದಿಗಳ ಶಿಲ್ಪಗಳವೆ. ನಂತರ ದ್ರೀವ ದೇವತೆ 
ಶಿಲ್ಲಗಳ೦ಂದ ಕೂಡಿದೆ ರುದ್ರಜ್ಞಂದ ಮಾದರಿಯ ಶಿಖರವಿದ್ದು ಇದರ ಮೇಲೆ ತಾವರೆ ದಳಗಳು 
ಹಾಗೂ ನಾಲ್ಲು ದಿಕ್ಲುಗಳಲ್ಲ ನವಾಸಿಯ ಅಲಂಕರಣವಿದೆ (ಜಿ.ಸಂ.1೦). ಸೋಮೇಶ್ವರ ಮತ್ತು 
ಪ್ರಮರಾಂಭಛ ದೇವಾಲಯಗಳ ನಡುವೆ ದಕ್ಷಿಣಕ್ಕೆ ಮುಖಮಾಡಿದ ಚಂಡಿಕೇಶ್ವರ ದೇವರ ಚಿಕ್ನ 
ಗುಡಿಯುದೆ. 


ಸೂರ್ಯ ನಾರಾಯಣ ದೇವಾಲಯ : ಇದು ಉತ್ತರ ದ್ವಾರದ ಕಡೆಯಿಂದ ಬಂದಾಗ 
ಬಲಭಾಗದಲ್ಲ ಪ್ರಾಕಾರ ಗೋಡೆಗೆ ಹೊಂದಿಕೊಂಡಂತೆ ದಕ್ಷಿಣಾಭಿಮುಖವಾಗಿ ನಿರ್ಮಾಣವಾದ 
ದೇವಾಲಯವಾಗಿದೆ. ಈ ದೇವಾಲಯ ವಿಶಾಲವಾದ ಮಂಟಪದಲ್ಲಿ ರಚನೆಯಾಗಿದ್ದು ಇದು 
ಗರ್ಭಗುಡಿ. ನವರಂಗ, ಮುಖಮಂಟಪ, ಪಾತಾಳಾಂಕಣವಿದೆ (ಚಿ.ಸಂ.11). ಈ ದೇವಾಲಯದ 
ನವರಂಗ ಇತ್ತೀಚಿಗೆ ಹೊಸದಾದ ಇತ್ತಿ ನಿರ್ಮಿಸಲಾಗಿದೆ. ಈ ಅತ್ತಿಯಲ್ಲ ಅಲಂಕಾರಿಕ 


ಚಿತ್ರಖಂಡ ಸ್ಪಂಭಗಳ ಮುಚ್ಚಿಹೋಗಿವೆ. ಗರ್ಭಗುಡಿ ಚೌಕಕಾರವಾಗಿದ್ದು ಇದರಲ್ಲ ಗರುಡು 
188 


ಪೀಠದ ಮೇಲೆ ಚತುರ್ಭಜಧಾರಿಯಾದ ಸೂರ್ಯ ನಾರಾಯಣ ವಿಗ್ರಹವಿದೆ. ಇದರ ಹಿಂದೆ 
ನಿ೦ಂಹಮುಖವಿರುವ ಅಲಂಕಾರಿಕ ಪ್ರಭಾವಳಯುದ್ದು ಇದರ ಕೆಳಗಿನ ಪಾರ್ಪ್ಯಗಳಲ್ಲ ದೇವಿಯರ 
ಶಿಲ್ಪ್ಲಗಳವೆ. [oo ದ್ವಾರಬಂಧಗಳ ಪಾರ್ಪ್ರ ಮೂರು ಪಲ್ಲಕೆಗಳಲ್ಲ ಅಲಂಕರಣವಿದೆ. ನವರಂಗದಲ್ಲ 
ನಾಲ್ಲು ಚಿತ್ರಖಂಡ ಸ್ಪಂಭದ ಪ್ರಭೇದವಾದ ಶ್ರೀಖಂಡದ ಲಕ್ಷಣವಿದೆ. ಇದೇ ರೀತಿ ಛ್ರಮರಾಂಭ 
ದೇವಾಲಯದಲ್ಲನ ಸ್ಪ್ತಂಭಗಳು ಕಂಡುಬರುತ್ತದೆ (ಜಿ.ಸಂ.12). ನವರಂಗದಲ್ಲ ಬೆಳಕಿನ 
ವ್ಯವಸ್ಥೆಗೆ ಗೋಡೆಗಳಲ್ಲ ಜಾಲಾಂಧ್ರದ ವ್ಯವನ್ಥೆ ಮಾಡಲಾಗಿದೆ. ನವರಂಗಕ್ಕೆ ದ್ವಾರಬಂಧ 
ವ್ಯವಸ್ಥೆಯಲ್ಲ. ಏಕೆಂದರೆ ಪೂರ್ಣವಾಗಿ ಮಂಟಪದ ರೀತಿಯಲಿ ಇದ್ದ ಜಾಗಕ್ಕೆ ಭತ್ತಿಯನ್ನು 
ನಿರ್ಮಿಸಿ ನವರಂಗಕ್ಷೆ ಹೋಗಲು ಎರಡು ಸ್ತಂಭಗಳ ನಡುವಿನ ಜಾಗವನ್ನು ಮಾತ್ರ ಜಡಲಾಗಿದೆ. 
ಈ ಸ್ತಂಭಗಳು ಸಹ ಚಿತ್ರಖಂಡ ಸ್ಪ್ತಂಭಗಳಾಗಿವೆ . ಮುಖಮಂಟಪದಲ್ಲ ಚಿತ್ರಖಂಡ ಸ್ಪ್ತಂಭದ 
ಮತ್ತೊಂದು ಪ್ರಭೇದವಾದ ಶ್ರಿವಜ್ರದ ಲಕ್ಷಣವನ್ನು ಹೊಂದಿರುವ ಅಲಂಕಾರಿಕ ಪ್ರಂಭಗಳದ್ದು 
ಇವು ಪುಷ್ಟ ಪೋತಿಕಾವನ್ನು ಹೊಂದಿದೆ. ಮುಖಮಂಟಪ ಮುಂದೆ ಎತ್ತರವಾದ ನಾಲ್ಲು 


ಸೌಮ್ಯಕಾಂತ ಸ್ವಂಭಗಳಂದ ಪಾತಾಳಾಂಕಣವನ್ನು ನಿರ್ಮಿಸಲಾಗಿದೆ. 


ಅಧಿಷ್ಠಾನವು ಮಂಚಬಂಧ ಲಕ್ಷಣವಾಗಿದ್ದು. ನಂತರ ಇತ್ತಿಯ ಸರಳವಾಗಿದೆ. ಪ್ರಾಸಾದ 
ಮತ್ತು ಶಿಖರ ಭಾಗವನ್ನು ಇಟ್ಟಗೆ ಮತ್ತು ಗಾರೆಯಿಂದ ಮಾಡಲಾಗಿದೆ. ಚೌಕಕಾರದ ಈ 
ಪ್ರಾಸಾದವು ಸಣ್ಣಗಾತ್ರ ಅರೆಕಂಬಗಳ೦ಂದ ಸೇರಿಸಿ ಗಾರೆಯಲ್ಲ ಅಲಂಕರಣ ಮಾಡಲಾಗಿದೆ. 
ಇದರ ಮೇಲನ ದ್ರೀವ ವೃತ್ತಾಕಾರವಾಗಿದ್ದು ಇದಕ್ಕೆ ಹೊಂದಿಕೊಂಡಂತೆ ನಾಲ್ದು ನಂದಿ 
ಶಿಲ್ಪ್ಲಗಳವೆ. ಶಿಖರವು ರುದ್ರಕಾಂತ ಮಾದರಿಯಾಗಿದ್ದು ಇದರಲ್ಲ ಕೀರ್ತಿ ಮುಖಗಳ ರಚನೆಂದೆ. 


ಕೆಂಪೇಗೌಡ ಹಜಾರ: ಇದು ಭ್ರಮರಾಂಭ ದೇವಾಲಯದ ಎಡಭಾಗಕ್ಕೆ ಪಶ್ಚಿಮ ಪಕಾರಕ್ಷೆ 
ಹೊಂದಿಕೊಂಡಂತೆ ಇರುವ ಕಟ್ಟಡವಾಗಿದ್ದು ಇದನ್ನು ಕೆಂಪೇಗೌಡ ಹಜಾರ ಎನ್ನುವರು. ಇದು 
ವೇದಿಕೆಯಂತೆ ನಿರ್ಮಾಣವಾಗಿ ಸ್ಪಂಭಗಳ ಸಾಲನ್ನು ಒಳಗೊಂಡಿದೆ. ಈ ಹಜಾರವನ್ನು ಎರಡು 
ಹಂತವಾಗಿ ವಿಂಗಡಿಸಲಾಗಿ ಇದರ ಮುಂಡೆ ಪಾತಾಳಾಂಕಣದಂತ ತೆರೆದ ಮಂಟಪವಿದೆ. ಇದರ 
ಮುಂಭಾಗ ಸರಳವಾಗಿ ಸ್ವಂಭಗಕಳ ಜೋಡಿಸಲಾಗಿದೆ. ಈ ಎರಡು ಕಡೆಯ ಹಜಾರಗಳಂದ 
ಇಆಯಲು ಪಿಂಹಮುಖ ಸೋಪಾನಗಳನ್ನು ಜೋಡಿಸಲಾಗಿದೆ. (ಚಿ.ಸಂ.13) ಇಲ್ಲ ವಿವಿಧ 
ಲಕ್ಷಣದ ಸಂಭಗಳದ್ದು ಇದರ ಪಟ್ಣ್ಲಕೆಗಕಲ್ಲ ವೀರಭದ್ರ, ಕಿನ್ನರಿ ಚಾಮಧಾರಿಣಿ, ಸ್ರೀ. 
ಭಾರವಾಹಕರು, ಯತಿಗಳು ಮತ್ತು ಕುದುರೆಯ ಮೇಲೆ ಕುಳತಿರುವ ಯುವಕನ ಶಿಲ್ಪವಿದೆ 
ಇದನ್ನು ಕೆಂಪೇಗೌಡರ ಶಿಲ್ಪವೆಂದು ಸ್ಥಳೀಯರ ಗುರುತಿಸುತ್ತಾರೆ. ಈ ಮಂಟಪದ ಒಳ 


ಚಾವಣಿಯಲ್ಪ್ಲನ ವಿತಾನವು ಅಲಂಕಾರಿಕವಾಗಿದ್ದು, ಇದರಲ್ಲಿ ಜ್ಯಾಮಿತಿ ಆಕಾರದ ವಿನ್ಯಾಸ, 
189 


ಬಣ್ಣಗಳ ಬಳಕೆ ಇದ್ದು ಅರಳದ ಮಷ್ಟದಳಗಳ ಸುಂದರ ಕೆತ್ತನೆಯಲ್ಲ ನಾಭಚ್ಚಂದ ವಿತಾನವಿದೆ. 


(ಚಿ.ಸಂ.14) 


ನರ್ತಕಿ ಶಾಲೆ: ಸೋಮೇಶ್ವರ ದೇವಾಲಯ ಬಲಕ್ಕೆ ಹಾಗೂ ಪೂರ್ವ ಪ್ರಾಕಾರಕ್ಕೆ 
ಹೊಂದಿಕೊಂಡಂತೆ ನರ್ತಕ& ಶಾಲೆ ಎನ್ನುವ ಕಟ್ಟಡವಿದೆ. ಇದು ಸಹ ಕೆಂಪೇಗೌಡ ಹಜಾರದಂತೆ 
ನಿರ್ಮಿಸಲಾಗಿದ್ದು ವಿಶಾಲ ಅಂಗಳ ಮತ್ತು ವೇದಿಕೆಯುದೆ. ಇದರಲ್ಲ ಸಂಪೂರ್ಣವಾಗಿ 
ಹೊಸದಾಗಿ ನಿರ್ಮಾಣ ಮಾಡಿದ ಭತ್ತಿಯನ್ನು ಕಾಣಬಹುದು. ಇದರಲ್ಲಯು ಸಹ 
ಒಳೆಚಾವಣಿಯಲ್ಲ ಕೆಂಪೇಗೌಡ ಹಜಾರದಲ್ಲರುವಂತಹ ರೀತಿಯ ವಿತಾನವಿದೆ. ಇದರ ಒಳಗೆ 
ಚಿತ್ರ ಖಂಡಸ್ಪಂಭ ಮತ್ತು ಕುಂಭಸ್ತಂಭವಿದೆ. ಈ ಕುಭಸ್ಪ್ತಂಭವು ಮೂಲಸ್ಪ್ತಂಭದೊಂದಿಗೆ 
ಕಿರುಸ್ತಂಭವನ್ನು ಹೊಂದಿರುವ ಲಕ್ಷಣವಾಗಿದೆ. ಹಾಗೆಯೇ ಚಿತ್ರಖಬಂಡ ಸ್ತಂಭದ ಪಟ್ಲಕೆಯಲ್ಲ 


[ae 


ಮಹಿಷಾಸುರಮಧ್ಥಿನಿ, ಬಾಲಕೃಷ್ಟ. ಗೌಆಗರ ಶಿಲ್ಪಗಳವೆ. 


ಗೋಪುರ ದ್ವಾರಗಳು : ಸುತ್ತಲು ಎತ್ತರವಾದ ಪ್ರಾಕಾರವಿದ್ದು ಉತ್ತರ ಮತ್ತು ದಕ್ಷಿಣಕ್ಕೆ ಎರಡು 
ಮಹಾದ್ವಾರ ಮತ್ತು ಗೋಪುರವನ್ನು ಹೊಂದಿವೆ. ಉತ್ತರದ ಮಹಾದ್ದಾರದ ಗೋಪುರ 


ಕ 
ರಿಂ 


ತಿಯಲ್ಲದೆ. ದಕ್ಷಿಣದ ಮಹಾದ್ದಾರದ ಗೋಪುರ ಹಾಳಾಗಿದೆ. ಉತ್ತರದ ಮಹಾದ್ದಾರ 
ಇತ್ತೀಚೆಗೆ ಜೀರ್ಣೋದ್ದಾರವಾಗಿದ್ದು, (ಚಿ.ಸಂ.15) ಈ ದ್ವಾರದ ಭತ್ತಿಯಲ್ಲ ಕುಂಭ, ಪಂಜರ, 
ಅರ್ಧಕಂ೦ಬ, ಶಾಲಾಕೂಟಗಳ ರಚನೆಯುದೆ. ಹಾಗೂ ದ್ವಾರಬಂಧದಲ್ಲಿ ಗಂಗೆ ಮತ್ತು 
ಯಮುನೆಯರ ಶಿಲ್ಪ್ಲಗಳದ್ದು ಎರಡು ಸ್ವಂಭಗಳಂ೦ದ ಕೂಡಿದ ಜಗತಿಯನ್ನು ಹೊಂದಿದೆ. 


ದಕ್ಷಿಣದ ಗೋಪುರದ್ದಾರವು ಸಹ ಇದೆ ರೀತಿಯಲ್ಲಿದ್ದು, ಒಳ ಭಾಗದಲ್ಲ ವಿಶೇಷವಾಗಿ 
ಮಂಟಪದ ರೀತಿಯ ಜಗತಿಯದೆ. ಇದರಲ್ಪ್ಲನ ನಾಲು ಸ್ವಂಭಗಳು ಸಿಂಹಕಾಂತ ಸ್ಪಂಭ 
ಮಾದರಿಯಾಗಿವೆ (ಚಿ.ಸಂ.16). ಇದೇ ರೀತಿ ಹಂಪಿಯ ವಿಜಯ ವಿಠಲದಲ್ಲ ಸಹ 
ಕಾಣಬಹುದು. ಹಾಗೂ ಈ ದೇವಾಲಯದ ಸಂಕೀರ್ಣದ ಪಶ್ಲಿಮದಲ್ಪ ನಾಲ್ಲು ಸ್ತಂಭಗಳು 
ಮತ್ತು ಚಿಕ್ಷ ಪಿಬರದೊಂದಿಗೆ ನಂದಿ ಮಂಟಪವಿದೆ. ಈ ದೇವಾಲಯವು ಯಲಹಂಕ 
ನಾಡಪ್ರಭುಗಳ ಕಾಲದ ಕಲಾ ನೈಪುಣ್ಯಕ್ಕೆ ಒಂದು ಕೈಗನ್ನಡಿಯಾಗಿದ್ದು. ವೈವಿಧ್ಯ ಸ್ತಂಭಗಳ 
ರಚನೆಯ ಅಧ್ಯಯನ ಮಾಡಲು ಸೂಕ್ತ ಸ್ಥಳವೆಂದು ಹೇಳಬಹುದು. 


190 


ಈಶ್ವರ ದೇವಾಲಯ-ನಾಯಕನ ಪಾಳ್ಯ 


ನಂಜುಂಡೇಶ್ವರ ಮಾಗಡಿಯದ ಆ ಕಿ.ಮೀ ದೂರದಲ್ಲ ಸಾವನದುರ್ಗ ಹೋಗುವ 
ಮಾರ್ಗದಲ್ಲ ಬರುವ ಒಂದು ಹಳ್ಳಯಾಗಿದ್ದು ದಾರಿಯ ಬಲ ಭಾಗದಲ್ಲ ಕಂಡುಬರುತ್ತದೆ. ಈ 
ದೇವಾಲಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಶಾಸನಗಳ ಉಲ್ಲೇಬವಿಲ್ಲದಿದ್ದರೂ ಈ 
ದೇವಾಲಯದ ಕಲೆ ಮತ್ತು ವಾಸ್ತು ಶಿಲ್ಲದಿಂದ 16/17 ನೇ ಶತಮಾನದಲ್ಲ ಯಲಹಂಕ 
ನಾಡಪಭುಗಳ ಕಾಲದಲ್ಲ ನಿರ್ಮಾಣವಾದಂತೆ ಕಂಡುಬರುತ್ತದೆ. ಠೀ ದೇವಾಲಯವೂ 
ಪೂರ್ವಭಿಮುಬಖವಾಗಿ ಗ್ರಾನ್ಯಟ್‌ ಕಲ್ತನಿಂದ ನಿರ್ಮಾಣವಾಗಿದ್ದು ಗರ್ಭಗುಡಿ. ಅಯಾತಾಕಾರದ 
ಸುಕನಾಸಿ, ಮುಖಮಂಟಪ ಹಾಗೂ ಪ್ರತ್ಯೇಕ ನಂದಿ ಮಂಟಪವನ್ನು ಹೊಂದಿರುವುದನ್ನು 


ಕಾಣಬಹುದು.” (ಚಿ.ಸಂ.117) 


ಗರ್ಭಗುಡಿಯಲ್ಲ 2.5 ಪೀಠದ ಮೇಲೆ ಒಂದು ಅಡಿಯ ಅಂಗಪವಿದೆ. ನಾಗರ ಹಾವಿನ 
ಹೆಡೆಯ ಕಂಚಿನ ಪ್ರಭಾವ ಹಾಕಲಾಗಿದೆ. ಇದರ ಒಳಛಾವಣಿಯಲ್ಲ ದ್ವಿತಲ ಹೊಂದಿರುವ 
ನಾಭಚ್ಛಂದ ವಿತಾನವಿದೆ. ಒಳಜತ್ತಿ ಹಾಗೂ ನೆಲೆವನ್ನು ಗಾರೆಯಿಂದ  ಹೂಸದಾಗಿ 
ನಿರ್ಮಾಣವಾಗಿದೆ. ಗರ್ಭಗೃಹ ಲಲಾಟದಲ್ಲಿ ಶಿವಅಂಗವಿದ್ದು ಅದರ ಎಡ ಮತ್ತು ಬಲಭಾಗದಲ್ಲಿ 
ಅಲಂಕಾರಿಕವಾಗಿ ಕುಳತಿರುವ ನಂದಿಯ ಉಬ್ಬು ಶಿಲ್ಪಗಳನ್ನು ಕಾಣಬಹುದು. ನಂತರದಲ್ಲಿ 
ಸುಕನಾಸಿಯುದ್ದು ಇದರ ಎಡಭಾಗದಲ್ಲ ಚತುರ್ಭುಜಧಾರಿಯಾದ ಗಣಪತಿಯ ಉಬ್ಬುಪಿಲ್ಪವಿದೆ. 
ಇದರ ದ್ವಾರಬಂಧವೂ ಅಲಂಕಾರಿಕವಾಗಿದ್ದು ಇದರ ಎರಡು ಪಾರ್ತ್ರಗಳಲ್ಲ ವಲ್ಪಮಂಡಲದ 
ಉಬ್ಬುಪಿಲ್ಪ್ಲಗಳವೆ ಹಾಗೂ ಇದರ ಕೆಳಗೆ ಶೈವ ದ್ವಾರ ಪಾಲಕರಾದ ಶೃಂಗಿ ಮತ್ತು ಭೃಂಗಿಯರ 
ಅಲಂಕಾರಿಕ ಉಬ್ಬು ಕೆತ್ತನೆಗಳವೆ. ಇದರ ಲಲಾಟದಲ್ಲ ಶಿವಅಂಗವಿದ್ದು ಅದರ ಎಡ ಮತ್ತು 
ಬಲದಲ್ಲ ಸೊಂಡಿಲನ್ನು ಎತ್ತಿ ನಿಂತು ನಮಸ್ಕ್ಥರಿಸುತ್ತಿರುವ ಆನೆಗಳ ಉಬ್ಬು ಶಿಲ್ಪವನ್ನು 
ಕಾಣಬಹುದು. ನಂತರದಲ್ಲ ನಾಲ್ಲು ಚಿತ್ರಖಂಡ ಸ್ತಂಭಗಳರುವ ತೆರೆದ ಮುಖಮಂಟಪವಿದ್ದು 
ಇತ್ತೀಚಿಗೆ ಎರಡು ಪಾರ್ತ್ರಗಳಲ್ಲ ಹೊಸದಾದ ಇಲ್ಲಗೆ ಗಾರೆಯುಂದ ಭತ್ತಿಯನ್ನು 
ನಿರ್ಮಿಸಲಾಗಿದೆ. ಈ ಸ್ಪ್ವಂಭಗಳ ಪಟ್ಟಕೆಯಲ್ಲಿ ಈುಅತಿರುವ ನಂದಿ. ಅರಳದ ಕಮಲ, 
ಪ್ರಾಣಿದೇಹ. ಮನುಷ್ಯಮುಖ. ಯತಿ. ಕೋತಿ, ಕುಂಭ, ಲತೆಬಳ್ಳ. ಪಿವಲಂಗ, ಪಕ್ಷಿನವಿಅನ 
ಉಬ್ಬುಪಿಲ್ಪ್ಲಗಳವೆ. ನಂತರದ ಈ ಮುಖ ಮಂಟಪದ ಮೆಟ್ಷಲುಗಳಲ್ಲ ಹಸ್ತಿ-ಹಸ್ತದ ಮಕರ ಮುಖ 
ಸೋಪಾನವನ್ನು ನಿರ್ಮಿಸಲಾಗಿದೆ. ಈ ದೇವಾಲಯಕ್ಕೆ ಎದುರಾಗಿ ನಾಲು ಸ್ವಂಭಗಳರುವ 


ನಂದಿ ಮಂಟಪವನ್ನು ಕಾಣಬಹುದು. ಇದೂ ಸಹ ತೆರೆದ ನಂದಿ ಮಂಟಪವಾಗಿದ್ದು ಇಂದೂ 


191 


ಮೂರು ಪಾರ್ತ್ರಗಳಲ್ಲ ಭತ್ತಿಯನ್ನು ನಿರ್ಮಿಸಲಾಗಿದೆ. ಇದರ ಒಳಗೆ 2 ಅಡಿ ಉದ್ದ. 1.5 ಅಡಿ 
ಎತ್ತರದ ಕುಅತಿರುವ ನಂದಿಯುದ್ದು ಕತ್ತಿನ ಘಂಬಾಸಾರದಿಂದ ಅಲಂಕೃತವಾಗಿದೆ. ಇದರ 
ದ್ವಾರಬಂಧವೂ ಸರಳವಾದ ಪಟ್ಣ್ಲಿಕೆಯುದ್ದು ಲಲಾಟದಲ್ಲ ಅರಆದ ಪದ್ಯದಳವಿದೆ. ವಂ ಮಂಟಪಕ್ಷೆ 
ಮೆಟ್ಟಲುಗಳನ್ನು ಹೊಸದಾಗಿ ನಿರ್ಮಿಸಲಾಗಿದೆ. ಅಧಿಷ್ಠಾನವು ಮಂಚಬಂಧ ಲಕ್ಷಣವಿದೆ. ಇದರ 
ಭತ್ತಿಯ ಸರಳವಾಗಿದೆ. ನಂತರದ ಪ್ರಸ್ತರವು ಸರಳವಾಗಿದ್ದು ಇದರಲ್ಲನ ಉತ್ತರ ಭಾಗ ನಂತರ 
ಸರಳವಾದ ಕಲ್ಪನ ಚಪ್ಪಡಿಯನ್ನು ಇಳಜಾರಾಗಿ ಅತ್ತಿಂದ ಮುಂಬರುವಂತೆ ಹಾಕಲಾಗಿದೆ. 
ಅದರ ಮೇಲೆ ಇಟ್ಟಗೆ ಮತ್ತು ಗಾರೆ ದಿಂಡಿಗೋಡೆಯನ್ನು ನಿರ್ಮಿಸಲಾಗಿದೆ. ನಂತರದಲ್ಲ 
ದ್ರಾವಿಡ ಶೈಅಯ ಪ್ರಾಸಾದವಿದೆ. ಇದು ಪರ್ವತ ಪ್ರಸಾದ ರೀತಿಯಲ್ಲದ್ದು ಚೌಕಕಾರದ 
ವೇದಿಕೆಯ ಮೇಲೆ ದ್ರೀವವಿದೆ ಇದರಲ್ಲ ಅಲ್ಲನಾಸಿ, ನಾಲು ಕಡೆ ವಾಹನ ದೇವತೆಗಳು ಮತ್ತು 
ಗ್ರೀವಶಿಲ್ಪ್ಲಗಳವೆ. ನಂತರದಲ್ಲ ಚತುರಾಶ್ರ ದ ರೀತಿಯಲ್ಲರುವ ಬ್ರಹೃಚ್ಛಂದ ಶಿಖರವಿದೆ. ಶಿಖರದ 
ಮೇನ ಸ್ಕೂಫಿ ನಾಶವಾಗಿದೆ. ಇದೇ ರೀತಿ ನಂದಿ ಮಂಟಪದ ಪ್ರಾಸಾದ ಭಾಗವಿದ್ದು ಅದರ 
ಮೇಲಅನ ಶಿಖರವೂ ವೃತ್ತಾಕಾರದ ವಿನ್ಯಾಸದಿಂದಿರುವ ರುದ್ರಚ್ಛಂದ ಮಾದರಿಯದ್ದಾಗಿದೆ. ಈ 
ದೇವಾಲಯ ಸುಸ್ಲಿತಿಯಲ್ಲದ್ದು ನಾಯಕರದ ಕಾಲದ ಸರಳತೆಯ ಮಾದರಿಯನ್ನು ತಿಆಯಲು 
ಸಹಾಯಕವಾಗಿದೆ. 


ವೈಷ್ಣವ ದೇವಾಲಯಗಳು 


ಭಾರತದಲ್ಲ ಶೈವ ಧರ್ಮದಷ್ಟೇ ಪ್ರಾಚೀನತೆಯನ್ನು ವೈಷ್ಣವ ಧರ್ಮವೂ ಸಹ 
ಹೊಂದಿದೆ. ಅಲ್ಲದೇ ಹಿಂದೂ ದೇವತೆಗಳಲ್ಲ ಒಂದಾದ ವಿಷ್ಣು. ವೈಷ್ಣವ ಧರ್ಮದ ಪ್ರಧಾನ 
ದೇವರು. ಬ್ರಹ್ಮ ಮತ್ತು ಶಿವನು ಸೃಷ್ಟಿ ಮತ್ತು ಲಯಕತ್ಯಗಳಾದರೆ ವಿಷ್ಣುವು ಫ್ಥಿತಿಕಾರನಾಗಿದ್ದಾನೆ. 
ವಿಷ್ಣುವಿನ ಉಲ್ಲೇಖ ನಾಲ್ಲು ವೇದಗಳಲ್ಲ ಬರುವುದುಂಟು. ಆರ್ಯವೀರನಾದ ಇಂದ್ರನಿಗೆ ವಿಷ್ಣು 
ನೆರವಾದ ಪ್ರಸ್ತಾಪಗಳು ಖದ್ದೇದದಲ್ಲ ಬರುತ್ತದೆ. ಅಲ್ಲದೇ ಇಂದ್ರ ಮತ್ತು ವಿಷ್ಣುವನ್ನು ಒಲ್ಪಗೆ 
ಸೇರಿಸಿ 'ಇಂದ್ರಾವಿಷ್ಣು' ಎಂದು ಕರೆದಿರುವುದು ಸಹ ಉಂಟು.*” ಅಲ್ಲದೇ ಮಹಾಗ್ರಂಥಗಳಾದ 
ರಾಮಾಯಣ ಮತ್ತು ಮಹಾಭಾರತದಲ ವಿಷ್ಣುವಿನ ಇರುವಿಕೆಯು ತಿಆಸಿದ್ದು. ರಾಮಾಯಣದಲ್ಲ 
ರಾಮನ ಅವತಾರದಲ್ಲ ವಿಷ್ಣು ಜನಿಸಿದರೆ, ಮಹಾಭಾರತದಲ್ಲ ಕೃಷ್ಣನ ರೂಪದಲ್ಲ ಭೂಮಿಯ 
ಮೇಲೆ ಅವತರಿಸಿರುವನು. ಈ ರೀತಿಯ ಸ್ಥಿತಿಕಾರನಾದ ವಿಷ್ಣುವೇ ಸರ್ಮ್ವೋತ್ತಮನೆಂದು ನಂಜ 


ಅವನನ್ನೇ ಆರಾಧಿಸುವ ಪಂಥದವರಾದ ವೈಷ್ಣವದಲ್ಲ ಪಮುಖವಾಗಿ ಆರು ಪಂಗಡಗಳವೆ. (1) 


192 


ಶ್ರೀ ರಾಮಾನುಜ ಸಂಪ್ರದಾಯದ ಶ್ರೀ ವೈಷ್ಣವ, (2) ಶ್ರೀ ಮಧ್ವಾಚಾರ್ಯರ ಸಂಪ್ರದಾಯದ 
ಸಧ್ದೈಷ್ಟವರು (ಬಹ್ಮತಂತ್ರ ವೈಷ್ಣವರು. ಹರಿವೈಷ್ಟವರು) (3) ಶ್ರೀ ಚೈತನ್ಯಸ್ತಾಮಿ ಸಂಪ್ರದಾಯದ 
ಶ್ರೀ ಚೈತನ್ಯ ವೈಷ್ಣವರು. (4) ಶ್ರೀರಾಮನಂದಿ ವೈಷ್ಣವರು, (5) ಶ್ರೀ ನಿಂಬಾರ್ಕ ಸಂಪ್ರದಾಯದ 
ವೈಷ್ಣವರು, (6) ಶ್ರೀ ವಲ್ಲಭಾಚಾರ್ಯ ಸಂಪ್ರದಾಯದ ವೈಷ್ಣವರು” ಇವರೆಲ್ಲರೂ ಸಹ 
ವಿಷ್ಣುವಿನ ನಿರೂಪಣಾ ಶಿಲ್ಪವನ್ನು ಆರಾಧಿಸುವರು. ಹೀಗೆ ವೈಷ್ಣವ ಧರ್ಮ ಬೆಳೆಯುತ್ತಾ 
ಹೋದಂತೆ ದಶಾವತಾರಗಳ ಹಿನ್ನೆಲೆಯನ್ನು ಒಳಗೊಂಡ ಕೃಷ್ಣ, ರಾಮ. ವರಹ, ಮತ್ತು 


ಬುದ್ಧರನ್ನು ತನ್ನಲ್ಲ ಅಳವಡಿಸಿಕೊಂಡಿತು. 


ವೈಷ್ಣವ ಧರ್ಮ ದಕ್ಷಿಣ ಭಾರತದಲ್ಲ ಮೂರು ಮೂಲಗಳಕಲ್ಪ್ಲ ಬೆಳೆದು ಬಂದಿದೆ. 
ಮೊದಲನೆಯದಾಗಿ ವೈದಿಕ-ಭಾಗವತ ಮೂಲದ ವೈಷ್ಣವ ಧರ್ಮವು ಕ್ರಿ.ಪ.ಮೊದಲ ಹತ್ತನೇ 
ಶತಮಾನದವರೆಗೆ ಪ್ರಚಅತದಲ್ಪತ್ತು. ಹಾಗೆಯೇ ಕ್ರಿ. ಶ.4ನೇ ಶತಮಾನದ ಕರ್ನಾಟಕದ 
ಪ್ರಾಚೀನ ಕನ್ನಡದ ಹಲ್ಕಡಿ ಶಾಸನದ ಪಾಠವು ಸಹ ವಿಷ್ಣುವಿನ ಪ್ರಾರ್ಥನೆಯೊಂದಿಗೆ 
ಪ್ರಾರಂಭವಾಗುತ್ತದೆ. ನಂತರದಲ್ಲ ಬಾದಾಮಿ ಚಾಲುಕ್ಯರು ನೊಕಳಂ೦ಬರು ರಾಜಮನೆತನ 
ಕಾಲದಲ್ಲ ಬೆಳೆಯುತ್ತದೆ. 


ಎರಡನೆಯದಾಗಿ ರಾಮಾನುಜಾಚಾರ್ಯರು ಕರ್ನಾಟಕಕ್ಕೆ ಬರುವ ಮೊದಲೇ ಅಲ್ಪಪ್ಪಲ್ಪ 
ಮಟ್ಟಿಗೆ ಪರಿಚಿತವಾಗಿದ್ದ ಆಳ್ತಾರರ ವೈಷ್ಣವ ಧರ್ಮವನ್ನು ರಾಮಾನುಜಾಚಾರ್ಯರು 
ಕರ್ನಾಟಕಕ್ಕೆ ಬಂದ ಮೇಲೆ ಶ್ರೀ ವೈಷ್ಣವ ಧರ್ಮವನ್ನಾಗಿ 11-12ನೆಯ ಶತಮಾನದಲ್ಲ ಹೆಚ್ಚು 
ಪ್ರಚಾರವನ್ನು ಮಾಡಿ ಬೆಳೆಸಿದರು. ಮೂರನೆಯದಾಗಿ ಚೋಳರ, ಹೊಯ್ದಕರ ಕಾಲದಲ್ಲನ 
ಬೆಳವಣಿಗೆ ಜೂತೆಗೆ ಕರ್ನಾಟಕದ ದಕ್ಷಿಣ ಕನ್ನಡ ಪ್ರಾಂತ್ಯದಿಂದ ಹುಲ್ಪಬಂದ 
ಮಧ್ದಾಚಾರ್ಯರಿಂದ (13ನೆಯ ಶತಮಾನ) ಬೆಳೆದು ಬಂದ ಮಾಧ್ಯ ಪರಂಪರೆಯೂ ಮುಂದೆ 
ಹರಿದಾಸ ಪರಂಪರೆಯಾಗಿ ಸಮೃದ್ಧವಾಗಿ ವೈಷ್ಣವ ಧರ್ಮ ಬೆಳೆಸಿತು. 


ರಾಮನಗರದಲ್ಲ ವೈಷ್ಣವ ಧರ್ಮ ತನ್ನು ಛಾಪನ್ನು ಗಂಗರ ಕಾಲದಿಂದಲೇ 
ಗುರುತಿಸಬಹುದಾಗಿದೆ. ಕೂಡ್ಡೂರಿನ ಕೊಳದ ಹತ್ತಿರ ವಿಷ್ಣುವಿನ ಶಿಲ್ಪಗಳು ಸೂರ್ಯರಾಧನೆಗಳು 
ಕ್ರಿ.ಶ.1೦ನೇ ಶತಮಾನಕ್ಕಿಂತ ಮೊದಲೇ ವೈಷ್ಣವ ಧರ್ಮ ತಳವೂರಿತ್ತ ಎಂದು ತಿಳಸುವ 
ಆಕರಗಳು. 10ನೇ ಶತಮಾನದಲ್ಲ ಚೋಳರು ವೈಷ್ಣವ ದೇವಾಲಯಗಳ ನಿರ್ಮಾಣ ಮತ್ತು 
ದಾನದತ್ತಿಗಳನ್ನು ನೀಡಿರುವುದನ್ನು ಶಾಸನಗಳಲ್ಲ ಕಾಣಬಹುದು. ನಂತರ 
ರಾಮಾನುಜಾಚಾರ್ಯರ ಆಗಮನದೊಂದಿಗೆ ಶ್ರೀ ವಿಷ್ಣುವಿನ ಆರಾಧನೆ ಈ ಭಾಗದಲ್ಲ ತುಸು 


193 


ಹೆಚ್ಚಾಗಿ ನಡೆದು ಹೊಯ್ದಕ, ವಿಜಯನಗರ, ಯಲಹಂಕ ನಾಡಪ್ರಭು. ಚನ್ನಪಟ್ಟಣದ 
ಪಾಳೇಗಾರರು ಪ್ರೋತ್ಪಾಹಿಸಿರುವುದು ಕಂಡು ಬರುತ್ತದೆ. ಈ ತರಹದಲ್ಲ ರಾಮನಗರ ಜಲ್ಲೆಯ 
ಐತಿಹಾಸಿಕ ವೈಷ್ಣವ ದೇವಾಲಯಗಳನ್ನು ನನ್ನ ಕ್ಷೇತ್ರ ಕಾರ್ಯದಲ್ಲ ಸಂದರ್ಶಿಸಿ ಅವುಗಳ ಕಲೆ 


ಮತ್ತು ವಾಸ್ತುಶಿಲ್ಪದ ಬಣ್ಣೆ ವಿವರಣೆಯನ್ನು ಕಲೆ ಹಾಕಿ ಈ ಕೆಳಗೆ ನೀಡಿದ್ದೇನೆ. 
ದೊಡ್ಡಮಳೂರು 


ಈ ಗ್ರಾಮವು ಚನ್ನಪಟ್ಟಣ ನಗರದಿಂದ 1 ಕಿ.ಮೀ. ದೂರವಿದ್ದು, ಮೈಸೂರು ಕಡೆಗೆ 
ಹೋಗುವ ಮುಖ್ಯ ರಸ್ತೆಯಲ್ಲ ಎಡಭಾಗದಲ್ಲರುವ ಐತಿಹಾಸಿಕ ಹಿನ್ನೆಲೆಯ ಪ್ರಮುಖವಾದ 
ಗ್ರಾಮವಾಗಿದೆ. ಇಲ್ಲ ಅಪ್ರಮೇಯಸ್ವಾಮಿ ದೇವಾಲಯ. ಗದ್ದೆಚಲ್ಲಮ್ಮ. ರಂಗಚಲ್ಲಮ್ಮ. ಗಣಪತಿ 
ದೇವಾಲಯ.  ಕೈಲಾಸೇಶ್ವರದೇವಾಲಯ, ವರದೇಶ್ವರ. ಶ್ರೀರಾಮ ದೇವಾಲಯಗಳ 
ಸ್ಮಾರಕಗಳನ್ನು ಹೊಂದಿದೆ. ಅದಲ್ಲದೇ ಗಂಗರು. ಚೋಳರಿಂದ ಆಡಳತ ಕಾಲದಲ್ಲ ಪ್ರಮುಖ 
ಅಡಳತ ಕೇಂದ್ರವಾಗಿದ್ದು, ನಂತರ ಹೊಯ್ದಕ. ವಿಜಯನಗರ ಮತ್ತು ಇವರ ನಗರೋತ್ತರ 
ಕಾಲದಲ್ಲ ಉನ್ನತ ಮಟ್ಟದಲ್ಲದ್ದುದನ್ನು ಶಾಸನಗಳು ಉಲ್ಲೇಐಸುತ್ತವೆ. 


ಅಪ್ರಮೇಯ ಸ್ವಾಮಿ ದೇವಾಲಯ: ಈ ಗ್ರಾಮದ ಪ್ರಮುಖ ದೇವಾಲಯವಾಗಿದೆ. ಕ್ರಿ.ಶ.10೦೦6ರ 
ಟ.ನರಸೀಪುರದ ಶಾಸನದಲ್ಲ ಚೋಳರ ರಾಜರಾಜಚೋಳನ ದಂಡನಾಯಕ ಅಪ್ರಮೇಯ ಈ 
ಭಾಗದಲ್ಲ ಆಡಳತ ನಡೆಸುತ್ತಿದ್ದ ಬಗ್ಗೆ ಉಲ್ಲೇಖಸಿದ್ದು ಅಲ್ಲದೇ" ಈತನೇ ಈ 
ದೇವಾಲಯವನ್ನು ನಿರ್ಮಾಣ ಮಾಡಿದನೆಂದು ಪ್ರತೀತಿಯುದೆ. ನಂತರ ರಾಜೇಂದ್ರ ಚೋಳನ 
ಕಾಲದಲ್ಲ ಆಪ್ರಮೇಯ ಸ್ವಾಮಿ ದೇವರಿಗೆ ದಾನ ನೀಡಿದ ಶಾಸನಗಳ ಉಲ್ಲೇಖಗಳವೆ.”' ಹಾಗೂ 
ನಂತರದ ಕಾಲಗಕಳಲ್ಲನ ದಾನ ಶಾಸನಗಳು ಮೈಸೂರು ಅರಸರು. ಚನ್ನಪಟ್ಟಣದ 


ಪಾಳೇಗಾರರು ಇದಕ್ಷೆ ದಾನದತ್ತಿ ನೀಡಲಾಗಿದೆ.'” 


ಇದು ಪೂರ್ವಾಭಿಮುಖವಾಗಿ ಗ್ರಾನೈಟ್‌ ಕಲ್ಪನಿಂದ ನಿರ್ಮಾಣವಾಗಿರುವ ದೇವಾಲಯ 
ಸಂಕೀರ್ಣವಾಗಿದೆ. ಇದರ ಕೇಂದ್ರ ಭಾಗದಲ್ಲ ಅಪ್ರಮೇಯ ಸ್ಥಾಮಿ ದೇವಾಲಯ. ಸುತ್ತಲೂ 
ವಿಸ್ಹಾರವಾದ ಪ್ರಾಕಾರದಲ್ಲ ಅರವಿಂದಲ್ಲ ತಾಯರ್‌ ಮತ್ತು ಅಂಬೆಗಾಲು ಕೃಷ್ಣನ ಗುಡಿಗಳು 


ಹಾಗೂ ಪಾತಾಳಾಂಕಣ, ಮಹಾದ್ವಾರ. ಗೋಪುರ, ಮಂಟಪಗಳನ್ನು ಹೊಂದಿದೆ (ಚಿ.ಸಂ. 118). 


ಗರ್ಭಗೃಹ : ಅಪ್ರಮೇಯ ಸ್ತಾಮಿ ದೇವಾಲಯದ ಗರ್ಭಗೃಹವು ಚೌಕಾಕಾರವಾಗಿದ್ದು ಇದರಲ್ಲ 
ಪ್ರಧಾನ ದೇವತೆಯಾದ ಅಪ್ರಮೇಯ ಎನ್ನುವ ವಿಷ್ಣು ಮೂರ್ತಿಯು 4.5 ಅಡಿ ಎತ್ತರವಿದ್ದು 


194 


ಸಮಭಂಗಿಯಲ್ತದೆ. ಚತುರ್ಭುಜಧಾರಿಯಾಗಿ ಬಲ ಹಿಂದಿನ ಕೈಯಲ್ಲ ಚಕ್ರ, ಬಲ ಮುಂದಿನ ಕೈ 
ಅಭಯ. ಬಲ ಹಿಂದಿನ ಕೈ ಶಂ, ಮುಂದಿನ ಕೈಯಲ್ಲ ಗಧೆಯನ್ನು ಹಿಡಿದಿದ್ದಾನೆ. ಹಾಗೂ 
ತಲೆಯಲ್ಲ ಕರೀಟ ಮುಕುಟ, ಕಿವಿಯಲ್ಲ ಮಕರಕುಂಡಲ, ಕೊರಕ ಸರಗಳು, 
ಯಜ್ಞೋಪವೀತ ಉದರಬಂಧ, ನಡುಬಂಧ, ಕೈಕಡಗ. ತೋಳಬಂದಿ, ಕಾಲ್ಲಡಗಗಳನ್ನು 
ಧರಿಸಿದ್ದಾನೆ. ಹಾಗೂ ಇದರ ಪ್ರಭಾವಳಯು ಸರಳವಾಗಿದೆ. ಈ ದುಂಡು ಮೂರ್ತಿಯು 
ಚೋಳರ ಕಾಲದ ಲಕ್ಷಣವನ್ನು ಹೊಂದಿರುವುಡೆಂದು ವಿದ್ದಾಂಸರ ಅಭಿಪ್ರಾಯವಾಗಿದ್ದು. ಇದಕ್ಕೆ 
ಶಾಸನಗಳ ಆಧಾರಗಳು ಸಹ ಪೂರಕವಾಗಿವೆ.ನಂತರದ ಸುಕನಾನಿಯು ೭ ಸ್ಪ್ತಂಭಗಳಂದ 
ಕೂಡಿದ ಆಯಾತಾಕಾರವಾಗಿದೆ. ಇದರ ದ್ವಾರಬಂಧದಲ್ಲಿ ಲತಾಬಳ್ಜಯುಂದ 
ಅಲಂಕೃತವಾಗಿರುವ ವಲ್ಲಮಂಡಲ ಶಾಖೆಯುಂದ ಕೂಡಿದೆ. ಮತ್ತು ಈ ಶಾಖಾಗಳ ಕೆಳಗೆ 


ವೈಷ್ಣವ ದಾರಪಾಲಕರು ಹಾಗೂ ಲಲಾಟದಲ ಗಜಲಕ್ಷಿಯ ಉಬು ಕೆತನೆಯುದೆ. 
[5] ವೆ ಣ್‌ ಇಲಿ pr 


ನವರಂಗ : ನವರಂಗವು ಅಯಾತಾಕಾರವಾಗಿ 12 ಚಿತ್ರಖಬಂಡ ಸ್ಪ್ತಂಭಗಳಂದ ಕೂಡಿದ್ದು [) 
ಅಂಕಣಗಳವೆ ಹಾಗೂ ಉತ್ತರ ದಕ್ಷಿಣವಾಗಿ ದ್ವಾರ ಬಾಗಿಲುಗಳವೆ. ಈ ಸ್ತಂಭಗಳ ಪಟ್ಪಕೆ ಮೇಲೆ 
ಆನೆ, ಹಂಸ. ಭಕ್ತರು. ಕುಆತ ಸಿಂಹ. ವಾನರ ಪುಷ್ಪದಳಗಳ ಉಬ್ಬು ಕೆತ್ತನೆಯುದೆ (ಚಿ.ಸಂ.11೨). 
ಸ್ತಂಭಗಳ ಮೇಲೆ ಪುಷ್ಟಪೋತಿಕಾವನ್ನು ಅಳವಡಿಸಲಾಗಿದೆ. ಇದರ ಒಳಛಾವಣಿಯ 
ಅಂಕಣಗಳಲ್ಲ ಸರಳವಾದ ನಾಭಿಚ್ಛಂದ ವಿತಾನಗಳವೆ. ಇದರ ಒಳಭತ್ತಿಯಲ್ಲ ಚೋಳರ ಕಾಲದ 
ತಮಿಳು ಪ್ರಕಟತ ಶಾಸನಗಳವೆ. ನವರಂಗದ ಬಲಭಾಗದಲ್ಲ ವೈಷ್ಣವ ಕಂಚಿನ ಮೂತರ್ತಿಗಳವೆ 
ಹಾಗೂ ಎಡಭಾಗದಲ್ಲ ವಿಶ್ವಕ್ಷೇನರ ಶಿಲ್ಪವಿದೆ. ನವರಂಗದ ದ್ದಾರವು ಅಲಂಕೃತವಾಗಿರುವಂತೆ 
ಇದ್ದರೂ ಇದರ ಮೇಲೆ ಚಿನ್ನಲೇಪಿತ ಕಂಚಿನ ತಗಡನ್ನು ಅಂಟಸಲಾಗಿದ್ದು ಇದರ ಮೇಲೆ 
ಅಲಂಕಾರಿಕ ಉಬ್ಬು ಶಿಲ್ಪ್ಲಗಳವೆ. ದ್ವಾರ ಪಾರ್ಶಗಳಲ್ಲ ವಿಷ್ಣುವಿನ ಅವತಾರಗಳು, ವೈಷ್ಣವ 
ನಾಮಗಳು, ಲತೆಬಳ್ಳಗಳು. ಲಲಾಟದಲ್ಲ ಶಯನ ಮೂರ್ತಿಯಾದ ರಂಗನಾಥನ ಉಬ್ಬು 
ಶಿಲ್ಪವಿದೆ. ದ್ವಾರದ ಮೇಲಅನ ತ್ತಿಯಲ್ಲ ಪಟ್ದಾಭರಾಮನು ಸುಖಾಸೀನ ಭಂಗಿಯಲ್ಲ ಕುಅತಿದ್ದು. 
ಶತನ ಎಡಭಾಗದಲ್ಲ ಸೀತೆಯು ಸಹ ಆಸೀನಳಾಗಿದ್ದಾಳೆ. ಹಾಗೂ ರಾಮನ ಕಾಲಬಳ 
ಆಂಜನೇಯ ತಂಬೂರಿ ನುಡಿಸುತ್ತಿರುವುದು,, ಛತ್ರಿ ಚಾಮರಗಳೊಂದಿಗೆ ರಾಜನ 
ಪರಿವಾರದವರು ಇಕ್ಷೆಲಗಳಲ್ಲ ನಿಂತಿರುವುದಿದೆ (ಚಿ.ಸಂ.1೭೦). ಹಾಗೆಯೇ ಪಟ್ಲಕೆಯ ಎಡ 
ಮತ್ತು ಬಲ ಭಿತ್ತಿಯಲ್ಲ ಕೈಮುಗಿದು ನಿಂತಿರುವ ಭಕ್ತರ ಸಾಲುಗಳ ಉಬ್ಬುಪಶಿಲ್ಲಗಳು 


ಸುಂದರವಾಗಿ ಆಕರ್ಷಣೀಯವಾಗಿವೆ. 


195 


ಅಧಿಷ್ಠಾನ : ಇದು ಪಾದಬಂಧ ಅಧಿಷ್ಲಾನವಾಗಿದೆ. ಉಪಾನ ಮುಚ್ಚಿ ಹೋಗಿದ್ದು. ಜಗತಿ, ತಿಪಟ್ಟ 
ಕುಮುದ, ಗಳ ಮಹಾಪಣ್ಲಕೆಯನ್ನು ಹೊಂದಿದೆ. ಭತ್ತಿಯ ಫಲಕದ ರೀತಿಯಲ್ಲ ಸರಳವಾಗಿದ್ದು 
ಸುಖನಾಸಿಯವರೆಗೆ ಬಹ್ಯಕಾಂತ ಅತ್ತಿ ಸ್ವಂಭಗಳವೆ. ದೇವಾಲಯದ ಎಲ್ಲಾ ಭಾಗದ 
ಅಧಿಷ್ಲಾನವು ಸಮವಾಗಿದ್ದು. ಅದರ ಇತ್ತಿಯ ಭಾಗ ಗರ್ಭಗುಡಿಗಿಂತ ಸುಖನಾಸಿ ಎತ್ತರವಾಗಿದೆ 
ಹಾಗೂ ಸುಖನಾಸಿಗಿಂತಲೂ ನವರಂಗದ ಇತ್ತಿ ಇನ್ನೂ ಎತ್ತರವಾಗಿ ನಿರ್ಮಾಣ 
ಮಾಡಿರುವುದನ್ನು ಕಂಡುಬರುತ್ತದೆ. 


ಪ್ರಸ್ಪರವು ಸರಳವಾಗಿದ್ದು. ಇದರಲ್ಲ ಉತ್ತರ, ವಲಬಜ, ಕಪೋತವಿದ್ದು ಇದರಲ್ಲ ನಾಸಿಗಳ 
ಅಲಂಕರಣವಿದೆ. ನಂತರದ ಪ್ರಾಸಾದ ಭಾಗವನ್ನು ಗಾರೆ ಮತ್ತು ಇಟ್ಟಗೆಬುಂದ ದ್ರಾವಿಡ 
ಮಾದರಿಯಲ್ಲ ನಿರ್ಮಾಣ ಮಾಡಲಾಗಿದೆ. ಚೌಕಾಕಾರದ ವೇದಿಯುದ್ದು ಇದರ ಮೇಲೆ 
ಶಾಲಾಗಳ ಅಲಂಕರಣವಿದೆ. ಹಾಗೂ ಇದರ ಜೊತೆ ದೇವತಾ ಶಿಲ್ಪ್ಲಗಳವೆ. ನಂತರ ಕುತ್ತಿಗೆ 
ರೀತಿಯಲ್ಲರುವ ದ್ರೀವವಿದೆ. ಇದರಲ್ಲ ಗ್ರೀವ ದೇವತೆಗಳ ಶಿಲ್ಪ್ಲಗಳವೆ, ಇದರ ಮೇಲೆ ರುದ್ರಚ್ಛಂದ 
ಶಿಬರವಿದ್ದು ಇದಕ್ಕೆ ವಾಸಿಗಳ ಅಲಂಕರಣವಿದೆ ಹಾಗೂ ಇದರ ಮೇಲೆ ಕಳಶವಿದೆ. (ಚಿ.ಸಂ. 121) 


ಅಪ್ರಮೇಯ ಸ್ವಾಮಿ ದೇವಾಲಯದ ಮುಂದೆ ಎತ್ತರವಾದ ಧ್ವಜಸ್ತಂಭವಿದೆ ಹಾಗೂ 
ಮಹಾದ್ವಾರಕ್ಕೆ ಸೇರಿಸಿಕೊಂಡಂತೆ ವಿಷ್ಣುಕಾಂತ ಸ್ವಂಭಗಳರುವ ಪಾತಾಳಾಂಕಣವಿದೆ. ಎಡ 
ಮತ್ತು ಬಲಭಾಗದಲ್ಲ ಎತ್ತರವಾದ ಮಂಟಪದಲ್ಪ ಗುಡಿಗಳದ್ದು ಇದರಲ್ಲಿ ಮಡಪಾಳ್ಞ 
ನಾಚ್ಛಿಯರ್‌. ತಿರುಪ್ತಾಣಾಳ್ವಾರ್‌. ಶ್ರೀ ನಮ್ಯಾಳ್ಞಾರ್‌. ಶ್ರೀ ತಿರುಮಂಗ್ಯೆ ಆಳ್ವಾರ್‌. ಶ್ರೀ 
ಮಧುರಕವಿ ಆಳ್ಟಾರ್‌ ಹಾಗೂ ಮಣವಾಳ ಮಾಮುನಿಗಳು ಆಗ್ಗೆಯ ಭಾಗದಲ್ಪಿದ್ದರೆ. ಈಶಾನ್ಯ 
ದಿಕ್ಕನಲ್ಲ ಗುಡಿಗಕಲ್ಲ ಕೊರತ್ತಳ್ತಾರ್‌. ಶ್ರೀ ರಾಮನುಜಾಚಾರ್ಯ, ಶ್ರೀ ಪಿಳ್ಳೇಲೋಕಾಚಾರ್ಯರ 
ಪ್ರತಿಮೆಗಳವೆ. ಈ ದೇವಾಲಯದ ಸುತ್ತಲೂ ವಿಸ್ತಾರವಾದ ಪ್ರಾಕಾರವಿದ್ದು, ನೈರುತ್ಯದ 
ಭಾಗದಲ್ಲ ಅರವಿಂದ ವಲ್ತಿ (ಲಕ್ಷಿ) ಅಮ್ಮನವರ ಗುಡಿಲುದೆ. ಇದು ಗರ್ಭಗೃಹ. ಸುಬನಾಸಿಂು 
ಭಾಗವಿದ್ದು ಇದರ ಗರ್ಭಗುಡಿಯಲ್ಲ ಲಕ್ಷ್ಮಿ ಚತುರ್ಭುಜಧಾರಿಯಾಗಿ ಕೈಗಳಲ್ಲಿ ಕಮಲದ 
ಮೊಗ್ಗು ಮತ್ತು ವರದ. ಅಭಯ ಹಸ್ತಗಳವೆ. ಇದರ ಗರ್ಭಗುಡಿಯ ದ್ವಾರಬಂಧವೂ 
ಅಲಂಕಾರಿಕವಾಗಿದ್ದು ವಲ್ಲಮಂಡಲ ಶಾಖಾವನ್ನು ಲಲಾಟದಲ್ಲ ಪದ್ಧದಳಕ, ನಂತರ 
ಸುಕನಾಸಿಯ ದ್ವಾರಬಂಧವಿದೆ. ವಲ್ಪಮಂಡಲ, ಸ್ರೀದ್ವಾರಪಾಲಕರು., ಲಲಾಟದಲ್ಲಿ ಗಜಲಕ್ಷೀಯ 
ಸುಂದರವಾದ ಉಬ್ಬು ಕೆತ್ತನೆಯ ರಚನೆಯಿದೆ ಹಾಗೂ ಪ್ರಾಕಾರದ ವಾಯುವ್ಯದಲ್ಲ ಶ್ರೀ 
ಅಂಬೆಗಾಲು ಕೃಷ್ಣನ ಸನ್ನಿಧಿಯುದೆ. ಎತ್ತರವಾದ ಗರುಡ ಪೀಠದ ಮೇಲೆ 1 ಅಡಿಯ ಸುಂದರ 


ವಿಗ್ರಹವಿದೆ. ಈ ಮೂರ್ತಿಯನ್ನು ಶ್ರೇಷ್ಠರಾದ ವ್ಯಾಸರಾಯರಿಂದ ವಿಜಯನಗರ ಕಾಲದಲ್ಲ 
196 


ಪ್ರತಿಷ್ಠಾಪಿಸಲಾಯುತೆಂದು ಪ್ರತೀತಿಯುದೆ. ಈ ಮೂರ್ತಿಯ ಕೈಯಲ್ಲ ಬೆಣ್ಣೆಯನ್ನು ಹಿಡಿದು 
ಅಂಬೆಗಾಲಅಡುತ್ತಾ. ಒಂದು ಕೈಯನ್ನು ನೆಲಕ್ಕೆ ಊರಿ. ಒಂದು ಕಾಲನ್ನು ಮಡಚಿ. ಮತ್ತೊಂದು 
ಕಾಲನ್ನು ಸ್ವಲ್ಲ ಮೇಲಕ್ಕೆ ಎತ್ತಿ ಮುಂದೆ ಬರುತ್ತಿರುವಂತೆ ಇದೆ. ಮುಖಬದಲ್ಲ ಮುಗುಳುನಗು. 
ಕತ್ತಿನ ಸರಗಳು. ಹುಅಯುಗುರಿನ ಪದಕದ ಸರಗಳು. ಕೈಬಕೆ, ತೋಳಬಂದಿ, ಕಾಲ್ಡೆಜ್ಞೆ, 
ಲೋಲಾಕು ಎಲ್ಲಾ ಬೆರಕುಗಳಕಲ್ಪ ಉಂಗುರಗಳನ್ನು ಧರಿಸಲಾಗಿದೆ. 


ಪ್ರಾಕಾರದ ಚಿತ್ರಬಂಡ ಸ್ತಂಭಗಕಲ್ಲ ವಿಷ್ಣುವಿನ ಅವತಾರಗಳ ಉಬ್ಬುಶಿಲ್ಲಗಳವೆ ಹಾಗೂ 
ಗರ್ಭಗುಡಿಯ ಹಿಂದಿನ ಪ್ರಾಕಾರದ್ಲ 5 ಅಡಿಯ ಉದ್ದ ವಿಷ್ಣುವಿನ ಶಿಲ್ಪವನ್ನು ಕೆಳಗೆ 


ಇಡಲಾಗಿದೆ. (ಚಿ.ಸಂ. 122) 


ಪಾತಾಳಾಂಕಣದಲ್ಲ ಎರಡು ಸ್ಥಾನಿಕ ಭಂಗಿಯಲ್ಲರುವ ಶಿಲ್ಪ್ಲಗಳದ್ದು ಇವು ತಲೆಯಲ್ಲ 
ಕಿರೀಟ, ಕತ್ತಿನ ಹಾರ ಮತ್ತು ಸರ್ವಾಭರಣಗಳನ್ನು ಧರಿಸಿ ರಾಜರಾಣಿಯರ ಲಕ್ಷಣವಿದೆ. 
ಇವುಗಳನ್ನು ಚನ್ನಪಟ್ಟಣದ ಪಾಳೇಗಾರರ ಮನೆತನಕ್ಷೆ ಸೇರಿದಂತಹ ರಾಮದಾಸ ಮತ್ತು ರಾಣಿ 
ಮಂಚಲಕ್ಷಿ ಪ್ರತಿಮೆಯೆಂದು ಇವುಗಳ ಮೇಲೆ ಹೆಸರಿರುವ ಶಾಸನಗಳಂ೦ದ ತಿಆಯುತ್ತದೆ. 


ಮಹಾದ್ದಾರ: ಮಹಾದ್ದಾರವು ಪದ್ಯಕೇಸರ ಪೀಠದಲ್ಲದ್ದು ಇದರಲ್ಲ ಉಪಾನ, ಜಗತಿ (ಇದರಲ್ಲ 
ಪದ್ಧದ ರೀತಿಯ ಗುಂಗುರು) ತ್ರಿಪ್ಠಿ ಕುಮುದ, ಎತ್ತರವಾದ ಗಳ. ನಾಸಿಗಳ 
ಅಲಂಕರಣವಿರುವ ಮಹಾಪಟ್ಟಯನ್ನು ಹೊಂದಿದೆ. ಇದರ ಮೇಲೆ ಪಾದಬಂಧ ಅಧಿಷ್ಠಾನವಿದೆ 
(ಚಿ.ಸಂ.123). ಅತ್ತಿಯಲ್ಲ ಬ್ರಹ್ಮಕಾಂತ ಇತ್ತಿ ಪಾದಗಳ ಕೋಷ್ಟ ಗುಡಿಗಳವೆ. ಮಹಾದ್ವಾರದ 
ಎಡ, ಬಲ ಗೂಡುಗಳಲ್ಪ ಗಣಪತಿ ಮತ್ತು ಮಹಿಷಿಮರ್ಥಿನಿ ಶಿಲ್ಪಗಳು ಹಾಗೂ ದ್ವಾರಪಾಲಕರ 
ಉಬ್ಬುಪಿಲ್ಲಗಳವೆ. ಮೇಲೆ 5 ಅಂತಸ್ತಿನ ಗೋಪುರವನ್ನು ಗಾರೆ ಮತ್ತು ಇಟ್ಟಗೆಗಳ೦ದ ಇತ್ತೀಚೆಗೆ 
ಜೀರ್ಣೋದ್ದಾರ ಸಮಯದಲ್ಲ ನಿರ್ಮಿಸಲಾಗಿದೆ. ಪ್ರತಿಯೊಂದೂ ಅಂತಸ್ತಿನಲ್ಲ ದ್ವಾರ, ಶಾಲಾ, 
ಹಾರ, ಪಂಜರ, ಕರ್ಣ ಕೂಟಗಳ೦ದ ಕೂಡಿದೆ. ದ್ವಾರಗಳ ಅಕ್ಕಪಕ್ಕ ಜಯವಿಜಯರ ಶಿಲ್ಪಗಳು. 
ಮೇನ ನಾಲ್ಲನೇ ಅಂತಸ್ತಿನಲ್ಪ ಸಿಂಹಮುಖದ ಪ್ರಭಾವಳ, ಯಕ್ಷಗಂಧರ್ವರ ವಿರ್ರಹಗಳಂದ 
ಕೂಡಿದೆ ಹಾಗೂ ವಿಷ್ಣು ದಶಾವತಾರ. ರಾಮಾಯಣ ಕಥಾನಕ ದೃಶ್ಯಗಳ ಕೆತ್ತನೆಯುದೆ. 


ಈ ದೇವಾಲಯದ ಮುಂದೆ ಬಲಭಾಗದಲ್ಲ ಬೃಹದಾಕಾರದ ಮಂಟಪವಿದ್ದು. ಇದರಲ್ಲನ 
ಸ್ವಂಭಗಳು ೭2೦ ಅಡಿ ಎತ್ತರವಿದ್ದು ಇದರಲ್ಲ ಖಾಅಯುರುವ ಗರ್ಭಗುಡಿಲುದೆ. ಇದರಲ್ಲ 
ಚಿತ್ರಖಂಡ ಸ್ರಂಭಗಳದ್ದು. ಪುಷ್ಟ ಪೋತಿಕಾವಿದೆ. (ಜಿ.ಸಂ.124) ಇದರ ಪಲ್ಲಕೆಯಲ್ಲ 


ವಿಷ್ಣುಮೂರ್ತಿ, ಪದ್ಧ ದಳ. ಸಿಂಹ ಮುಖ. ದ್ವಾರಪಾಲಕರು. ಭಕ್ತರು. ಸೀ ಪುರುಷರು. ಗರುಡ, 
197 


ತಂಬೂರಿ ನುಡಿಸುತ್ತಿರುವ ವ್ಯಕ್ತಿ, ಕಾಆಂಗಮರ್ಥ್ಧನ, ನವಿಲು ಹಾವನ್ನು ಕೊಲ್ಲುತ್ತಿರುವುದು. 
ಮನುಷ್ಯಮುಖ ಪ್ರಾಣಿದೇಹ, ಮಹಿಷಮರ್ದಿನಿ ಉಬ್ಬು ಶಿಲ್ಪಗಳನ್ನು ಹೊಂದಿವೆ. ಇಲ್ಪ್ಲನ 
ಗರ್ಭಗುಡಿ ಮುಂದಿನ ಸ್ವಂಭಗಕ ಕಲ್ಪನ ತೊಲೆಗಳಲ್ಲ ಪಟ್ದಾಭಿರಾಮನ ಪರಿವಾರದ 
ಉಬ್ಬುಪಿಲ್ಪಗಳವೆ. ಈ ಮಹಾಮಂಟಪದಲ್ಲ ರಥಗಳ ಸಾಮಾದ್ರಿಯನ್ನು ಇಡಲಾಗಿದೆ. ಈ 
ದೇವಾಲಯದ ಪ್ರಾಕಾರದ ಮುಂದೆ ಮತ್ತು ಎಡಭಾಗದಲ್ಲ ಮಂಟಪಗಳವೆ. 


ಚಿಕ್ಕ ಮಳೂರು: 


ಚನ್ನಪಟ್ಟಣ ನಗರಕ್ಕೆ ಹೊಂದಿಕೊಂಡಂತಿರುವ ಕಣ್ಣ ನದಿಯ ಎಡದಂಡೆಯ ಮೇಲದೆ. 
ಈ ಗ್ರಾಮವು ಚೋಳ ಮತ್ತು ಹೊಯ್ಸಳರ ಕಾಲದಿಂದಲೂ ಅಗ್ರಹಾರವಾಗಿ ಪ್ರಸಿದ್ಧಿಯಾಗಿದೆ. 
ಈ ಗ್ರಾಮದಲ್ಲ ಚೋಳರ ಮತ್ತು ಹೊಯ್ಸಳರ ಮತ್ತು ವಿಜಯನಗರ ಕಾಲಕ್ಕೆ ಸಂಬಂಧಿಸಿದಂತೆ 
೨ ಶಾಸನಗಳು ಕಂಡುಬರುತ್ತವೆ ಹಾಗೆಯೇ ಇಲ್ಲ ಪ್ರಮುಖವಾಗಿ ಅರ್ಕೇಶ್ವರ. ಗೋಪಾಲಸ್ವಾಮಿ 
ದೇವಾಲಯಗಳು ಕಂಡುಬರುತ್ತವೆ. 


ಗೋಪಾಲಸ್ತಾಮಿ/ಗೋಪಾಲಕೃಷ್ಣ ದೇವಾಲಯ: ಠೀ ದೇವಾಲಯವು ಕಣ್ವ ನದಿಯ 
ಎಡಭಾಗದಲ್ಲದ್ದು. ಚನ್ನಪಟ್ಟಣದ ಬಸ್‌ ನಿಲ್ದಾಣದಿಂದ ಬೆಂಗಳೂರು-ಮೈಸೂರು ಹೆದ್ದಾರಿಯ 
ಎಡಭಾಗದಲ್ಲ ಕಂಡುಬರುತ್ತದೆ. ಇದು ಪೂರ್ಪದಿಕ್ಕಿಗೆ ಅಭಿಮುಬವಾಗಿದ್ದು ಗರ್ಭಗೃಹ. 
ಸುಕನಾಸಿ, ನವರಂಗ, ಮುಖಮಂಟಪ ಹಾಗೂ ಪ್ರಾಕಾರ, ಉತ್ಸವ ಮಂಟಪ, ಮಹಾದ್ವಾರ. 
ಗೋಪುರವನ್ನು ಹಾಗೂ ದ್ರಾವಿಡ ಮಾದರಿಯ ಪ್ರಾಸಾದವನ್ನು ಹೊಂದಿದೆ. ಈ ದೇವಾಲಯವು 
ಗ್ರಾನೈಟ್‌ ಕಲ್ಲನಿಂದ ರಚಿತವಾಗಿದ್ದು. ಇದರಲ್ಲ ಚೋಳರ ಕಾಲದ ಕ್ರಿ.ಶ.1೦೦ರ ಶಾಸನಗಳು 
ಮಂಟಪದ ಸ್ಪಂಭಗಳ ನಿರ್ಮಾಣ ಮಾಡಿದುದರ ಬದ್ದೆ ಉಲ್ಲೇಣಸಿದೆ ಹಾಗೂ ವಿಜಯನಗರ 
ಕಾಲದಲ್ಲ ನಿರ್ಮಿಸಿದಂತಹ ಲಕ್ಷಣಗಳನ್ನು ಸಹ ಹೊಂದಿದೆ." 


ಗರ್ಭಗೃಹ: ಗರ್ಭಗೃಹವೂ ಚೌಕಾಕಾರವಾಗಿ 14 ೫ 14 ಅಡಿ ಅಗಲ ಮತ್ತು ಉದ್ದವನ್ನು 
ಹೊಂದಿದ್ದು ಇದರಲ ಅಷ್ಪಪದ್ಧದಳದ ಪೀಠದ ಮೇಲೆ 3 ಅಡಿ ಎತ್ತರದ ವೇಣುಗೋಪಾಲನ 
ವಿಗ್ರಹವಿದೆ. ಈ ಮೂರ್ತಿ ಚತುರ್ಭುಜ ಹೊಂದಿದ್ದು ಬಲ ಹಿಂಗೈೈಯಲ್ಲ ಚಕ್ರ. ಎಡಹಿಂಗ್ಯೈಯಲ್ಲ 
ಶಂಖ. ಹಾಗೂ ಮುಂದಿನ ಎರಡೂ ಕೈಗಕಲ್ಲ ಕೊಳಲನ್ನು ನುಡಿಸುತ್ತಿರುವುದನ್ನು 
ಕಾಣಬರುತ್ತದೆ. ಈ ವೇಣುಗೋಪಾಲ ಹಸುವಿನ ಮೇಲೆ ಒರಗಿ ನಿಂತು ಆಭರಣಗಳಂ೦ದ 
ಅಲಂಕೃತವಾಗಿ ತಲೆಯಲ್ಲ ಕಿರೀಟ ಮುಕುಟ ಅದರಲ್ಲ ರತ್ನಪಟ್ಟ. ಕಿವಿಗಳಲ್ಲ ಮಕರ ಕುಂಡಲ 
ಹಾಗೂ ಕೈಗಳಗೆ ಕಂಕಣವನ್ನು ಧರಿಸಿದ್ದಾನೆ.” ಈ ವಿಗ್ರಹದ ಹಿಂದೆ ಅಲಂಕೃತವಾದ ಕಲ್ಪನ 


198 


ಸಿಂಹಮುಖದ ಪ್ರಭಾವಳಲುದೆ. ಗೋಪಾಲನ ಎಡ ಮತ್ತು ಬಲದಲ್ಲ ಲಕ್ಷಿ ಮತ್ತು 
ಭೂದೇವಿಯರ ಮೂತರ್ತಿಗಳವೆ. ಇವರು ಒಂದು ಕೈಯಲ್ಲ ತಾವರೆಯ ಮೊದ್ಗನ್ನು ಹಾಗೂ 
ಇನ್ನೊಂದು ಕೈಯಲ್ಲ ಕಟ್ಟುವಲಂ೦ಭತ ಮುದ್ರೆಯನ್ನು ಹೊಂದಿ ಅಭರಣವನ್ನು ಧರಿಸಿರುವುದು 
ಕಂಡು ಬರುತ್ತದೆ. ಈ ಮೂರು ಶಿಲ್ಪಗಳು ಸುಂದರವಾದ ಅಲಂಕಾರಿಕಾ ಮೂರ್ತಿಗಳಾಗಿವೆ. 
ಗರ್ಭಗುಡಿಯ ಒಳಛಾವಣಿಯಲ್ಲ ತ್ರಿತಲದ ನಾಜಚ್ಚಂದ ವಿತಾನವನ್ನು ಹೊಂದಿದೆ ಹಾಗೂ 
ಇದರ ಗರ್ಭಗುಡಿಯ ದ್ವಾರಬಂಧವು ಸರಳವಾಗಿದೆ. 


ಸುಕನಾಸಿ: ಇದು ಚೌಕಾಕಾರವಾಗಿ 6x6 ಅಡಿ ಅಗಲ ಮತ್ತು ಉದ್ದಗಲವಿದೆ. ಇದರಲ್ಲಿ 
ಬಲಭಾಗದಲ್ಲನ ಪಾಣಿಪೀಠದ ಮೇಲೆ ಈುಅತಿರುವ ವಿಶ್ವಕ್ಷೇನನ ಮೂರ್ತಿಯದ್ದು ಇದು 
ಬಲಮುಂಗ್ಯೆಆ ಸೂಚೀಮುದ್ರೆ, ಬಲಹಿಂಗ್ಯೆಅ ಸ್ಥಿತಿಚಕ್ರ, ಎಡಮುಂಗ್ಯಯಲ್ಲ ಗಥೆ ಹಾಗೂ ಎಡ 
ಹಿಂಗೈಯಲ್ಲ ಶಂಬವನ್ನು ಹಿಡಿದಿದೆ. ತಲೆಯಲ್ಲ ಕಿರೀಟಮುಕುಟವನ್ನು ಹಣೆಯಲ್ಲ ರತ್ನಪಟ್ಟ. 
ಕತ್ತನಲ್ಪ್ಲ ಹಾರ, ಮಾಲ್ಯ, ತೋಳ್ಸಂದಿ. ಉದರಬಂಧ ಕಾಲನಲ್ಲ ಕಿಂಕಣಿಯನ್ನು ಧರಿಸಿ 
ಸಿದ್ಧಾಸನದಲ್ಲ ಕುಅತಿದೆ. ಅಲ್ಲದೇ ಇದರ ಹಿಂದೆ ಸಿಂಹಮುಖದ ಪಭಾವಳಯನ್ನು ಸಹ 
ಹೊಂದಿದೆ. ಎಡಭಾಗದಲ್ಲ 15 ಅಡಿ ಎತ್ತರದ ನಾಗಾರಾಜನ ಶಿಲ್ಪವಿದ್ದು ಇದು ತನ್ನತಲೆಯ 
ಹಿಂದೆ ನಾಗರಹಾವಿನ ಪ್ರಭಾವಳಯ್ದನು ಹೊಂದಿದ ಅಲಂಕಾರಿಕ ಮೂರ್ತಿಯಾಗಿದೆ. ಇದರ 
ಒಳೆಭಾವಣಿಯಲ್ಲ ನಾಭಿಚ್ಛಂದ ವಿತಾನವು ಕಂಡುಬರುತ್ತದೆ. ಇದರ ದ್ವಾರಬಂಧ ಸರಳವಾಗಿದ್ದು 
ಇದರ ಲಲಾಟವು ಸುಣ್ಣದಿಂದ ಮುಚ್ಚಲ್ಪಟ್ಟಿದೆ. ನಂತರ ಮತ್ತೊಂದು ಚಿಕ್ಕ ಸುಬನಾಸಿಯುದ್ದು 6x 
6 ಅಡಿ ಅಗಲ ಮತ್ತು ಉದ್ದವನ್ನು ಹೊಂದಿದ್ದು ಇಲ್ಲ ಯಾವುದೇ ರೀತಿಯ ವಿಗ್ರಹಗಳು 
ಕಂಡುಬರದೇ ಸರಳವಾಗಿದೆ. 


ನವರಂಗ: ನವರಂಗವೂ 36x33 ಅಡಿ ಅಗಲ ಮತ್ತು ಉದ್ದವನ್ನು ಹೊಂದಿದ್ದು, ಈ 
ನವರಂಗದಲ್ಲ ನಾಲ್ದು ಚಿತ್ರಖಂಡಸ್ಪ್ತಂಭಗಳೊಂದಿಗೆ ವಿಶಾಲವಾದ ೨ ಅಂಕಣವನ್ನು ಹೊಂದಿದೆ. 
(ಚಿ.ಸ೦. 125) ಈ ಚಿತ್ರಖಬಂಡ ಸ್ತಂಭಗಳ ಪೀಠವು ಹೊಸ ಗ್ರಾನೈಟ್‌ ಕಲ್ಲನ ನೆಲೆಹಾಸಿನಿಂದ 
ಮುಚ್ಚಿದೆ. ಈ ಸ್ತಂಭದ ದಿಂಡಿನಲ್ಲ 3 ಚಿತ್ರಿತ ಪಣ್ಲಕೆಗಳವೆ. ಈ ಸ್ತಂಭದ ದಿಂಡಿನ ಕೆಳಭಾಗದಲ್ಲ 
ಎತ್ತರವಾಗಿದ್ದು. ಮೇಲಅನ ಎರಡು ದಿಂಡಿನ ಭಾಗಗಳು ಸಪಮವಾಗಿವೆ. ಈ ದಿಂಡುಗಳ 
ಮಧ್ಯಭಾಗದಲ್ಲ ಅಷ್ಟಾಶ್ರ ಮುಖಗಳನ್ನು ಮೂರು ದಿಂಡುಗಳ ಮಧ್ಯದಲ್ಲ ಉಬ್ಬುಪಿಲ್ಪ್ಲಗಳವೆ. ಈ 
ಚೌಕಾಕಾರದ ದಿಂಡಿನ ನಾಲ್ದು ಮುಬಗಳಕಲ್ಲ ವೈವಿಧ್ಯಮಯವಾದ ಉಬ್ಬುಪಿಲ್ಲಗಳ೦ದ ಕೂಡಿದೆ. 
ಹಾಗೂ ಮೇಲೆ ತಲೆಕೆಳಗಾದ ತಾವರೆ ಮೊಗ್ಗಿನ ರೀತಿಯ ಕೆತ್ತಲಾಗಿರುವ ಪುಷ್ಟ ಪೋತಿಕಾವಿದೆ. 


199 


ಈ ಪುಷ್ಟ ಹೋತಿಕೆಯು 13ನೇ ಶತಮಾನದಿಂದೀಚೆಗೆ ಅ೦ದರೆ ವಿಜಯನಗರ ಕಾಲದಲ್ಲ ಹೆಚ್ಚು 
ಬಳಕೆಗೆ ಬಂದರೂ ಅದೂ ಚೋಳರ ಕಾಲದಲ್ಲ ಪದ್ಧತಿಯಿತ್ತು ಎಂಬುದು ಈ 
ದೇವಾಲಯದಲ್ಲನ ಲಕ್ಷಣವೇ ಪ್ರಮುಖವಾಗಿದೆ.” ಈ ಪೋತಿಕಾವನ್ನು ಚಿತ್ರಖಬಂಡ ಸ್ತಂಭದ 
ಮೇಲೆ ನೇರವಾಗಿ ಕೂಡಿಸಲಾಗಿದೆ. ಅದರ ಮೇಲೆ ಕಲ್ಲನ ತೊಲೆಗಳನ್ನು ಬಳಸಿ 
ಮೇಲ್ಗಾವಣಿಯನ್ನು ನಿರ್ಮಿಸಲಾಗಿದೆ. ಈ ಚಿತ್ರಬಂಡ ಸ್ತಂಭಗಳು ಚಿತ್ರಪಟ್ಟಕೆಬಿಂದ ಕೂಡಿದ್ದು 
ಕೆಲವು ಅಸ್ಪಷ್ಟವಾಗಿವೆ. (ಬಣ್ಣ ಬಳದಿರುವ ಕಾರಣ) ನವರಂಗದ ಬಲಭಾಗದ ಮೊದಲನೆಯ 
ಕಂಬದಲ್ಲ ಆನೆಯ ಬೇಟಿ, ಸಿಂಹ, ಉಗ್ರನರಸಿಂಹ, ನೃತ್ಯಶಿಲ್ಲ. ಕಾಅಂಗಮರ್ಥ್ಧನ, ಸಿಂಹಮುಖ. 
ವೇಣುಗೋಪಾಲ ಉಬ್ಬುಪಿಲ್ಪಗಳವೆ. ಮತ್ತು ಬಲಭಾಗದ ಎರಡನೇ ಕಂಬದಲ್ಲ ಕೆಳಗೆ 
ನಿಂಹಮುಬ. ವಿಷ್ಣು. ಮಹಿಳಾಭಕ್ತೆ, ಮೇಲ್ಭಾಗದಲ್ಲ ಯಶೋಧಕ್ಕೃಷ್ಪ. ನಾಗಬಂಧ, ಯೋಗಾಸನ 
ಭಂಗಿ ಮನುಷ್ಯ, ಕೋತಿಯ ಉಬ್ಬುಪಿಲ್ಪಗಳವೆ. ನವರಂಗದ ಎಡಭಾಗದ ಮೊದಲ ಕಂಬದಲ್ಲ 
ಕೆಕಭಾಗದಲ್ಲ ಸಿಂಹ, ಕಲ್ತ, ಗೋಪಾಲಕ್ಕೃಷ್ಟ. ಆನೆ, ಯೋಗನರಸಿಂಹ, ಹಸು ಮತ್ತು ಕರು. 
ಪದ್ಧದಳ ಮತ್ತು ಮಂಟಪದ ರೀತಿಯ ಉಬ್ಬುಪಿಲ್ಲಗಳವೆ. ಮತ್ತು ಎಡಭಾಗದ ಎರಡನೆಯ 
ಕಂಬದಲ್ಲ ಸಿಂಹ. ಚಕ್ರ, ನಾರಾಯಣ ಮತ್ತು ತಮಿಳು ಶಾಸನಗಳು ಇರುವುದನ್ನು 
ಕಾಣಬಹುದಾಗಿದೆ. ಗೋಡೆಯ ಇತ್ತಿಯಲ್ಲ 12 ಸರಳ ಸ್ರಂಭಗಳದ್ದು. ಇದರಲ್ಲ ಕೆಲವು ಮುಷ್ಟ 
ಪೋತಿಕೆಯೂ ಕಾಣಬಹುದು. ನವರಂಗ ಎಡ ಮತ್ತು ಬಲಪಾರ್ಶದಲ್ಲ 5 ಅಡಿ ವೈಷ್ಣವರ 
ದ್ವಾರಪಾಲಕರಾದ ಜಯ ಮತ್ತು ವಿಜಯರ ಕಣಶಿಲೆ ಕಲ್ಪನ ಉಬ್ಬುಪಿಲ್ಪ್ಲಗಳವೆ. ಇವರು ಅಭಯ 
ಹಸ್ತವನ್ನು ಚಕ್ರ, ಶಂ, ಗಧೆಯನ್ನು ತಲೆಯಲ್ಲ ಕಿರೀಟ ಮುಕುಟ, ಕಿಪಿಯಲ್ಲ ಮಕರ ಕುಂಡಲ, 
ಕತ್ತಿನ ಹಾರ, ಹಾಗೂ ಉದರಬಂಧ ಯಜ್ಞಾಪವೀತವನ್ನು ಧರಿಸಿದ್ದು ಸೊಂಟದಲ್ಲಿ 
ಕಾಂತಿಸೂಫಿ, ಉತ್ತರೀಬಂಧ ಹಾಗೂ ಮೊಣಕಾಲಅನವರೆಗೆ ಉತ್ತರೀಯನ್ನು ಧರಿಸಿದ್ದಾರೆ. 
ತೋಳ್ಲಂದಿ, ಕಂಕಣವನ್ನು ಕೈಯಲ್ಲ ಹಾಗೂ ಕಾಅನಲ್ಲ ಕಿಂಕಣಿಯನ್ನು ಧರಿಸಿರುವುದು 
ಕಂಡುಬರುತ್ತದೆ. ಹಾಗೂ ನವರಂಗ ಬಳಭಾಗದಲ್ಲ ನಮ್ಮಾಳ್ಞಾರ್‌ ಮತ್ತು ಶ್ರೀ 
ರಾಮಾನುಜಾಚಾರ್ಯರ ಶಿಲ್ಪಗಳವೆ. 


ನವರಂಗದ ಎಡ ಮತ್ತು ಬಲಭಾಗದ ತ್ತಿಯಲ್ಲ ಎರಡು ಜಾಲಾಂಧ್ರಗಳದ್ದು ಅದನ್ನು 
ಕಜ್ಣಣದಿಂದ ಮಾಡಿಸಿ ಇತ್ತೀಚೆಗೆ ಹಾಕಿಸಲಾಗಿದೆ. ಅಲ್ಲದೇ ಮದ್ಯದ ಅಂಕಣದ 
ಒಳಛಾವಣಿಯಲ್ಲ ತ್ರಿತಲದ ನಾಭಭಚ್ಛಂಧ ವಿತಾನವಿದೆ. ಇದರ ದ್ವಾರಬಂಧವೂ 
ಸರಳವಾಗಿರುವುದು ಕಂಡುಬರುತ್ತದೆ. 


200 


ಮುಖಮಂಟಪ: ಇದರಲ್ಲ ೨ x ೭೦8 ಅಡಿ ಉದ್ದ ಮತ್ತು ಅಗಲವಿದ್ದು ಇದರ ಎರಡು ಸ್ಪಂಭಗಳಗೆ 
ಹೊಂದಿಕೊಂಡಂತೆ ತೆರೆದ ಮಂಟಪವೂ ಸಹ ಇದೆ. ನವರಂಗದ ಮುಂದಿನ ಮುಖಮಂಟಪಕ್ಕೆ 
ಎಡ ಮತ್ತು ಬಲಭಾಗದಲ್ಲಿ ಇಟ್ಟಗೆ ಮತ್ತು ಗಾರೆಯುಂದ ಮುಚ್ಚಲ್ಪಲ್ಪದೆ. ಇದೂ ಸಹ ಚಿತ್ರಖಂಡ 
ಸ್ರಂಭಗಳದ್ದು ಅದರ ಮೇಲೆ ಅಧಾ/ಪೋತಿಕೆ ಹೊಂದಿದ್ದು ಕಲ್ಪನ ತೊಲೆಗಳಂದ ಮೇಲೆ 
ಮೇಲ್ಗಾವಣಿಯನ್ನು ನಿರ್ಮಿಸಲಾಗಿದೆ. ಈ ಚಿತ್ರಖಂಡ ಸ್ಪಂಭಗಕ ದಿಂಡಿನ ಮುಖಗಳಲ್ಪ 
ಅಲಂಕರಣಗಳಂದ ಕೂಡಿದ್ದು, ವಿಷ್ಣು. ಆಂಜನೇಯ. ಸ್ರೀದೇವತೆ, ಶ್ರೀರಾಮ. ಪದ್ಯದಳ 
ಅಲಂಕರಣ ಉಬ್ಬು ಶಿಲ್ಪಗಳನ್ನು ಕಾಣಬಹುದಾಗಿದೆ. ತೆರೆದ ಮಂಟಪವನ್ನು ಒಳಛಾವಣಿಯಲ್ಲ 
ಸರಳ ಪದ್ಯದಳ ಕೆತ್ತನೆಯ ಅಲಂಕರಣವಿದೆ. ಮತ್ತು ಮುಖಮಂಟಪದ ಎಡಭಾಗದಲ್ಲ ನವಗ್ರಹ 
ಶಿಲ್ಪಗಳು ಮತ್ತು ಬಲಭಾಗದಲ್ಲ ಕಾರ್ತಿಕೇಯನ ಶಿಲ್ಪ್ಲಗಳವೆ. (ಚಿ.ಸಂ.126) 


ಅಧಿಷ್ಲಾನ: ಈ ದೇವಾಲಯವು ಪಾದಬಂಧ ಅಧಿಷ್ಣಾನದಲ್ಲಿ ನಿರ್ಮಾಣವಾಗಿದೆ. ಇದರ ಉಪಾನ 
ಮತ್ತು ಜಗತಿಯು ಮಣ್ಣಿನಿಂದ ಮುಚ್ಚಿದ್ದು ನಂತರ ತ್ರಿಪ್ಠಕುಮುದ, ಗಳ, ಪ್ರತಿಯನ್ನು 
ಹೊಂದಿದೆ. ಇದು ಒಂದೇ ಗಳವನ್ನು ಹೊಂದಿದ್ದು 10ನೇ ಶತಮಾನದ ಹಿಂದಿನ ಲಕ್ಷಣವಿದೆ. 
ನಂತರದ ಕಾಲದಲ್ಲ ೭2 ಗಳಗಳರುವ ಲಕ್ಷಣಗಳು ಬರತೊಡಗಿದವು. ಶೇ ರೀತಿಯವು 
ಗಂಗರಲ್ಲೂ ಸಹ ಕಾಣಬಹುದು. ನಂತರ ವಿಜಯನಗರ ಕಾಲದಲ್ಲ ಈ ಲಕ್ಷಣವಿದ್ದರೂ ಹೆಚ್ಚನ 


ಅಲಂಕರಣಕ್ಕೆ ಒಳಪಣ್ಣರುತ್ತದೆ."”” 


ಇತ್ತಿ: ಇತ್ತಿಯು ಕಲ್ಪನ ಚಪ್ಪಡಿಗಳಂದ ನಿರ್ಮಿಸಿದ ಫಲಕದ ಲಕ್ಷಣಗಳವೆ. ಹಾಗೂ ಹೊರ 
ಜತ್ತಿಯ ಅಲಂಕಾರಿಕವಾಗಿ ಬಂಡರಿಸಲಾದ ಮತ್ತು ಅರ್ಥ ಹೊರಬಂದಂತಹ ಬಹ್ಯಕಾಂತ 
ಇತ್ತಿಪಾದಗಳವೆ. ಹಾಗೂ ಗರ್ಭಗುಡಿಯ ಅಇತ್ತಿಗಳಲ ದೇವತೆಗಳ ಪ್ರತಿಮೆಯುದ್ದಂತಹ 
ಕೋಷ್ಟಗಳು ಕಂಡು ಬರುತ್ತದೆ. ಹಾಗೂ ಸುಖನಾಸಿ ಮತ್ತು ನವರಂಗ ಜಾಲಾವತಾಯನಗಳ 
ನಿರ್ಮಾಣವಿದ್ದು. ಪ್ರಾಚೀನ ಜಾಲಾವಾತಾಯನ ಹಾಳಾಗಿರುವುದರಿಂದ ಹೊಸದಾಗಿ ಕಜ್ದಣದಿಂದ 
ಮಾಡಿದ ಜಾಲಾವಾತಾಯನವನ್ನು ಕಾಣಬಹುದಾಗಿದೆ. 


ಪ್ರಸ್ತರ: ಭತ್ತಿಯ ಮೇಲ್ಕಾಗದಲ್ಲರುವ ಈ ವರ್ಗವು ಕೆಳಗಿನ ಮೊದಲ ಉತ್ತರ ಅಂಗವಿದ್ದು ಇದು 
ಎರಡು ಕಂಬಗಳ ನಡುವಿನ ಆಸರೆಯಾಗಿ ಇಲ್ಟರುವ ತೊಲೆಯ ಭಾಗವಾಗಿದೆ. ಇದರಲ 
ಯಾವುದೇ ಅಲಂಕರಣವಿಲ್ಲ. ಇದರ ಮೇಲೆ ವಲಭಯುದ್ದು ಇದರಲ್ಲ ಯಾವುದೇ ಉಬ್ಬುಪಿಲ್ಪಗಳ 
ಕೆತ್ತನೆಯುಲ್ಲ. ನಂತರ ಕಪೋತವಿದ್ದು ಇದು ಮಳೆಯ ನೀರನ್ನು ಗೋಡೆಗೆ ಬಳದಂತೆ 
ತಡೆಯಲು ಮುಂಚಾಜಿದಂತ ಕಂಡುಬರುತ್ತದೆ. ಇದರಲ್ಪ್ಲ ಸರಕವಾದ ನಾಸಿಗಳ ಅಲಂಕರಣ 


201 


ಅಲ್ಲಲ ಕಾಣಬಹುದು. ಹಾಗೆಯೇ ಅದರ ಮೇಅನ ಸರಳವಾದ ಇಟ್ಟಗೆ ಗಾರೆಯಿಂದ 


ನಿರ್ಮಿೀನಿದಂತಹ ವಾಜನವನ್ನು ಕಾಣಬಹುದಾಗಿದೆ. (ಚಿ.ಸಂ. 127) 


ಪ್ರಸಾದ: ಠೀ ದೇವಾಲಯದ ಪ್ರಸಾದ ದ್ರಾವಿಡ ಶೈಲಯಲ್ಲದ್ದು ಇದು ಪ್ರಾಚೀನವಾಗಿದ್ದು 
ಹಾಳಾಗಿರುವುದರಿಂದ ಇತ್ತೀಚೆಗೆ ನಿರ್ಮಾಣ ಮಾಡಲಾಗಿದೆ. ಇದು ದ್ವಿತಲ ಚೌಕಾಕಾರದ ಪೀಠ 
ಮೇಲೆ ಗದ್ರೀವ ಮತ್ತು ವೃತ್ತಾಕಾರದ ಶ್ರೀಕರ ಶಿಖರವನ್ನು ಹೊಂದಿದ್ದು ಅದರ ಮೇಲೆ ಕಂಚಿನ 
ಕಳಶವನ್ನು ಇಡಲಾಗಿದೆ. ನಾಲ್ದು ಮೂಲೆಗಳ ಆಂಜನೇಯ ಗಾರೆ ಶಿಲ್ಪ್ಲಗಳವೆ. ಶಿಖರದ 
ಮುಂದೆ ಸುಖಬನಾಸವನ್ನು ಹೊಂದಿದ್ದು ಅದರಲ್ಲ ಗೋಪಾಲಕೃಷ್ಣನ ಶಿಲ್ಪವಿದೆ. ಹಾಗೂ 
ಮುಖಮಂಟಪದ ಮೇಲೆ ಗಾರೆಗಜ್ಜನಿಂದ ಮಾಡಿದ ದೇವಕೋಷ್ನಕವಿದ್ದು ಅದರಲ್ಲಿ 
ಗೋಪಾಲಕೃಷ್ಣ ಮರವನ್ನೇರುವ ಮತ್ತು ಅಲಾವೀನೋದಾವಳಯಲ್ಲ ತೊಡಗಿರುವ ಶಿಲ್ಪವನ್ನು 


ರಚಿಸಲಾಗಿದೆ. 


ಮುಖಮಂಟಪದ ಮುಂದೆ ಕಂಚಿನ ಹೊದಿಕೆಯಿಂದ ಮಾಡಿದ ಗರುಢ ಸ್ಪಂಭವಿದೆ. 
ಇದರ ಎಡಭಾಗದಲ್ಲಿ ಬೃಂದಾವನವಿದ್ದು ಅದರಲ್ಲನ ಕೋಷ್ಟಕದಲ್ಲಿ ಆಂಜನೇಯ ಉಬ್ಬುಪಿಲ್ಲ 
ಮತ್ತು ಅದರ ಮೇಲೆ ಗೋಪಾಲಕೃಷ್ಣ ಮತ್ತು ಲಕ್ಷಿ ಮತ್ತು ಭೂದೇವಿಯ ಉಬ್ಬುಶಿಲ್ಪವಿದೆ. 
ಹಾಗೂ ಇದರ ಹಿಂದೆ 1.5 ಅಡಿ ಎತ್ತರದ ಎರಡು ಪವೀರಗಲ್ಲುಗಳವೆ. (ಹೊಳೆಯಲ್ಲ ದೊರೆತವು) 
ದೇವಾಲಯದ ಸುತ್ತ 3 ಅಡಿ ಗಾತ್ರದ ಆ ಅಡಿ ಎತ್ತರದ ಪ್ರಾಕಾರದ ಗೋಡೆಯನ್ನು 


ನಿರ್ಮಿಸಲಾಗಿದೆ. 


ಈಶ ದೇವಾಲಯದ ಮುಂದೆ ಗೋಪುರವಿಲ್ಲದ ಮಹಾದ್ದಾರವನ್ನು ಸಹ ಕಾಣಬಹುದು. ಇದರ 
ಅಧಿಷ್ಲಾನವು ಪಾದಬಂಧ ಶೈಲಯಲ್ಲದೆ. ಅದರ ಮೇಲೆ ಗ್ರಾನೈಟ್‌ ಕ್ಷಅನ ಅರೆಸ್ತಂಭಗಳು ಅದರ 
ಸುತ್ತಲೂ ಇಟ್ಟಗೆ ಮತ್ತು ಗಾರೆಯುಂದ ನಿರ್ಮಿಸಿದ ಭತ್ತಿಯನ್ನು ಹೊಂದಿದೆ. ಈ ದ್ದಾರದ 
ಮುಂದಿನ ಭತ್ತಿಯಲ್ಲ ಜಯವಿಜಯ ಉಬ್ಬುಪಿಲ್ಲವಿದೆ. ಭಿತ್ತಿಯ ನಂತರ ಪ್ರಸ್ತರವಿದ್ದು ಅದರಲ್ಲಿ 
ಕಪೋತ ಭಾಗವು ಸರಳ ನಾಸಿಗಳನ್ನು ಹೊಂದಿದೆ. ಅದರ ಮೇಲೆ ಗೋಪುರದ ಬದಲು ಗಾರೆ 
ಮತ್ತು ಇಟ್ಟಿಗೆಬುಂದ ನಿರ್ಮಿಸಿದಂತಹ ಪೂರ್ವ ಮತ್ತು ಪಶ್ಚಿಮದ ಭಾಗದಲ್ಲಿ ಕೋಷ್ಟಗಳವೆ. 
ಒಳಗಿನ ಕೋಷ್ಟದಲ್ಲ ಗರುಡನ ಶಿಲ್ಪ ಮತ್ತು ಗೋಪುರದ ಹೊರಗೆ ಗೋಪಾಲಕೃಷ್ಣ ಶಿಲ್ಪವನ್ನು 
ಕಾಣಬಹುದಾಗಿದೆ. (ಚಿ.ಸ೦.1೭8) ಹಾಗೂ ನಾಲ್ದು ಮೂಲೆಯಲ್ಲ ಗೋಪುರದ ರೀತಿಯ 
ದಿಂಡನ್ನು ನಿರ್ಮಿಸಲಾಗಿದೆ. ದೇವಾಲಯದ ಈ ದ್ವಾರವು ೨ ಸ್ಪಂಭಗಳಂದ ಕೂಡಿದ್ದು ಎಡೆ 
ಮತ್ತು ಬಲಭಾಗದಲ್ಲ ಎತ್ತರದ ಜಗತಿಯನ್ನು ಹೊಂದಿದೆ. ಈ ಸ್ತಂಭಗಳು ಕೆಳಗೆ ಚತುರ್ರಸ. 


202 


ಅಷ್ಟಾಶ್ರ ಮತ್ತು ಚತುರಾಶ್ರ, ಅಷ್ಣಾಶ್ರ ಮತ್ತು ಚೌಕಾಕಾರದೊಂದಿಗೆ ಆಧಾರಹೋತಿಕವನ್ನು 


ಲ ಟ 


ಹೊಂದಿದೆ. ಈ ದ್ವಾರದ ಒಳಗೆ ಬಲಭಾಗದಲ್ಲ ಗಣಪತಿಯ ಶಿಲ್ಪವನ್ನು ಕಾಣಬಹುದಾಗಿದೆ. 


ಮಳೂರುಪಟ್ಟ:-ನಾರಾಯಣಸ್ಥಾಮಿ ದೇವಾಲಯ-ಈ ದೇವಾಲಯವು ಗ್ರಾಮದ ವಾಯುವ್ಯಕ್ಕಿದ್ದು 
ಅಮೃತೇಶ್ವರ ದೇವಾಲಯದಿಂದ 3೦೦ ಮೀಟರ್‌ ದೂರದಲ್ಪದೆ. ಇದು ಚೋಳರ ದೊರೆ 
ರಾಜರಾಜಚೋಳನ 23ನೇ ವರ್ಷದ ಆಳ್ವಕೆ ಕಾಲದಲ್ಲ ಕ್ರಿ.ಶ.10೦7ರಲ್ಲ ಜಯಗೊಂಡ ಚೋಳ 
ವಿಣ್ಣಾಗರ್‌ ಆಳ್ವಾರ್‌ ನಾರಾಯಣಸ್ವಾಮಿ ದೇವರನ್ನು ಪ್ರತಿಷ್ಣಾಪಿಸಿದ್ದಾರೆ.”' ಅಲ್ಲದೇ 
ದೇವಾಲಯದ ಗೋಡೆಯ ಮೇಲೆ ರಾಜೇಂದ್ರ ಚೋಳನ ಶಾಸನಗಳು ಸಹ ದೊರೆತಿವೆ.” ಈ 
ದೇವಾಲಯವು ಗರ್ಭಗೃಹ. ಸುಬನಾಸಿ, ಮುಖಮಂಟಪವನ್ನು ಹೊಂದಿದೆ. ದೇವಾಲಯದ 
ಮೇಲೆ ಪ್ರಾಸಾದ ಭಾಗ ಕಂಡುಬರುವುದಿಲ್ಲ. 


ಗರ್ಭಗುಡಿ: ಗರ್ಭಗುಡಿಯು ಚೌಕಾಕಾರವಾಗಿದ್ದು ಹೊರಾಂಗಣವು 14x14 ಅಳತೆಯ ಅಡಿ 
ಉದ್ದ ಮತ್ತು ಅಗಲವನ್ನು ಹೊಂದಿದೆ. ಇದರ ಇತ್ತಿಯು 2 ಆಡಿ ದಪ್ಪವನ್ನು ಹೊಂದಿದೆ. 
ಗರ್ಭಗೃಹದಲ್ಲಿ ಅರ್ಧ ಅಡಿ ಇಟ್ಟಗೆ ಮತ್ತು ಸಿಮೆಂಬ್‌ ಗಾರೆಯುಂದ ನಿರ್ಮಿಸಿರುವ ಪೀಠದ 


ಮೇಲೆ ಒಂದು ಅಡಿ ಕಲ್ಪನ ಚೌಕಾಕಾರದ ಪೀಠದ ಮೇಲೆ % ಅಡಿ ಎತ್ತರದ ಸಮಭಂಗಿಯಲ್ಲ 
ನಿಂತಿರುವ ವಿಷ್ಣುವಿನ ವಿಗ್ರಹವನ್ನು ಕಾಣಬಹುದು. ವಿಷ್ಣುವು ಚತುರ್ಭುಜಧಾರಿಯಾಗಿದ್ದು 
ಹೊಂದಿದ್ದು ಹಿಂದಿನ ಕೈಗಕಳಲ್ಲ ಚಕ್ರ, ಶಂಬವನ್ನು ಜಡಿದಿದ್ದರೆ, ಮುಂದಿನ ಕೈಗಕಲ್ಲ ಅಭಯಹಸ್ತ 
ಮತ್ತು ಎಡಗ್ಯೆ ಕಟೀಕಾಸ್ತ ಮುದ್ರೆಯಲ್ಲದೆ. ಸ್ಥಳೀಯರ ಪ್ರಕಾರ ಇದನ್ನು ಇತ್ತೀಚೆಗೆ ತಂದು 
ಪೂಜಸಲಾಗುತ್ತಿದೆ. ಗರ್ಭಗುಡಿಯ ಒಳ ಛಾವಣಿಯ ವಿತಾನದಲ್ಲ ಯಾವುಡೇ 
ಅಲಂಕರಣವಿರುವುದಿಲ್ಲ. ಗರ್ಭಗುಡಿಯ ದ್ವಾರಬಂಧವು ಸರಳವಾಗಿದೆ. 


ಸುಕನಾಸಿ: 10೩8 ಅಡಿ ಅಗಲ ಮತ್ತು ಉದ್ದವನ್ನು ಹೊಂದಿದೆ. ಸುಕನಾಸಿಯಲ್ಲ ಎಡಭಾಗದ 
ಗೋಡೆಗೆ ಹೊಂದಿಕೊಂಡಂತೆ ಚೋಳರ ಕಾಲದ ವಿಷ್ಣು ವಿಗ್ರಹವನ್ನು ಒರಗಿಸಿಡಲಾಗಿದೆ. 
ಇದನ್ನು ಚೋಳರ ಶಾಸನಗಕಲ್ಲ ಜಯಗೊಂಡ ಚೋಳ ವಿಣ್ಣಾಗರ್‌ ಎ೦ಬ ಉಲ್ಲೇಖವಿದೆ. ಇದು 
ರಾಜರಾಜಚೋಳನ ಜರುದಾಗಿದೆ. ಈ ಮೂರ್ತಿ ಎರಡೂವರೆ ಅಡಿ ಎತ್ತರದ ಸುಂದರವಾದ 
ಶಿಲ್ಪವಾಗಿದ್ದು ಚತುರ್ಭುಜಗಳನ್ನು ಹೊಂದಿದೆ. ಬಲಹಿಂಗ್ಯೈಯಲ್ಲ ಚಕ್ರ ಎಡಗ್ಯೆಯಲ್ಲ ಶಂಬವನ್ನು 
ಮತ್ತು ಬಲಮುಂಗ್ಯೆಯಲ್ಲ ಅಭಯ ಮುದ್ರೆ ಹಾಗೂ ಎಡಮುಂಗ್ಯೆ ಕಲ್ಕಾವಲಂಭಿತ 
ಮುದ್ರೆಯಲ್ಪದೆ. ಎಡಗಾಲ ಬಯಲ ಗಧೆಯನ್ನು ರಚಿಸಲಾಗಿದೆ. ಸರ್ವ ಆಭರಣಗಳ 
ಅಲಂಕಾರದಿಂದ ಕೂಡಿರುವ ಮೂರ್ತಿಯಾಗಿದ್ದು ಇದರ ಎಡ ಮತ್ತು ಬಲಭಾಗದಲ್ಲಿ ಚಿಕ್ಷದಾಗಿ 


203 


ಶ್ರೀದೇವಿ. ಭೂದೇವಿಯರ ಉಬ್ಬುಪಿಲ್ಲವನ್ನು ರಚಿಸಲಾಗಿದೆ. ಈ: ಮೂರ್ತಿಯ ಲಕ್ಷಣವನ್ನು 
ಗಮನಿಸಿದರೆ ಜನಾಧ್ಧನನೆಂದು ಗುರುತಿಸಬಹುದಾಗಿದೆ (ಚಿ.ಸಂ.1೭೨) ಇದರ ಬಾಗಿಲನ್ನು 
ಮರದಿಂದ ಸಾಧಾರಣವಾಗಿ ನಿರ್ಮಿಸಲಾಗಿದೆ ಮತ್ತು ದ್ವಾರಬಂಧ ಪಾರ್ತ್ರಗಳಲ್ಲ ಯಾವುದೇ 
ದ್ವಾರಪಾಲಕರ ಶಿಲ್ಪಗಅಲ್ಲ. ಇದರ ಮುಂಡೆ ತೆರೆದ ಚಿಕ್ಷ ೨ ಕಂಬಗಳ ಮುಖಮಂಪಟವಿದ್ದು 
ಇದು 6 ಅಡಿಯ ಉದ್ದವಿದೆ (ಚಿ.ಸ೦.13೦). ಮತ್ತು ಮಹಾದ್ದಾರಮಂಟಪದ ಮುಂದೆ ಇತ್ತೀಚೆಗೆ 
ನಿರ್ಮಿಸಿ ಹಾಳಾಗಿರುವ ಕಾಂಪೌಂಡ್‌ ಗೋಡೆ ಮತ್ತು ಮಹಾದ್ದಾರಮಂಟಪದ ಅವಶೇಷಗಳನ್ನು 


೩ 
ಕಾಣಬಹುದಾಗಿದೆ. ಹಾಗೂ ಇದರ ಮುಂದೆ 3 ಅಡಿ ಎತ್ತರದ ಬಲಪೀಠವಿದೆ. ಇದರ ಪಕ್ಷದಲ್ಲ 


[ae 


ಭಗ್ಗವಾಗಿರುವ ಸೂರ್ಯನ ವಿಗ್ರಹವಿದೆ. 


ಅಧಿಷ್ಲಾನ: ಶೇ ದೇವಾಲಯದ ಅಧಿಷ್ಣಾನ ಭಾಗವು ಪೂರ್ಣವಾಗಿ ಮಣ್ಣಿನಿಂದ ಮುಚ್ಚಲ್ಪಟ್ಟಿದ್ದ 
ಯಾವ ರೀತಿಯ ಅಧಿಷ್ಠಾನವೆಂದು ತಿಆಯುವುದು ಕಷ್ಟ. ಅಲ್ಲಲ್ಲ ಅಧಿಷ್ಠಾನದ ಮಹಾಪಟ್ಟಿಯ 
ಮೇಲೆ ಚೋಳರ ಕಾಲದ ತಮಿಳು ಶಾಸನಗಳವೆ. ಇತ್ತಿಯು ಫಲಕದ ರೀತಿಯಲ್ಲ 
ಸಾಧಾರಣವಾಗಿದ್ದು ಪೂರ್ಣಪ್ರಮಾಣದ ತಮಿಳು ಶಾಸನಗಳನ್ನು ಹೊಂದಿದೆ. ಯಾವುದೇ 
ರೀತಿಯ ಅಲಂರಕಣವಿಲ್ಲದೇ ಅಲ್ಲಲ್ಲ ಕೇವಲ ಬ್ರಹೃಕಾಂತ ತ್ತಿ ಪಾದವನ್ನು ಹೊಂದಿದೆ. 
ಅತ್ತಿಯ ಮೇಲಅನ ಪ್ರಸ್ತರದಲ್ಲ ಉತ್ತರವಿದೆ. ಇತ್ತಿಪಾದದ ಬೋಧಿಗೆಯು ಉತ್ತರಕ್ಕೆ ಸೇರಿದೆ. 
ನಂತರ ಕಪೋತವನ್ನು ಹೊಂದಿದ್ದು ಇದು ನಾಸಿಗಕಳ ಅಲಂಕರಣವಿದೆ. ಈ ದೇವಾಲಯದ 
ಮೇಲೆ ಪ್ರಾಸಾದ ಕಂಡುಬರುವುದಿಲ್ಲ. ಮೇಲಾವಣಿಯನ್ನು ಚಪ್ಪಡಿಗಳ೦ದ ಮುಚ್ಚ ಅದರೆ ಮೇಲೆ 
ಗಚ್ಚುಗಾರೆಯುಂದ ರಕ್ಷಿಸಲಾಗಿದೆ. ಚೋಳರ ರಾಜರಾಜಚೋಳನ ಸೇನಾನಿ ಅಪ್ರಮೇಯ 
ಕರ್ನಾಟಕದ ಅರಸರ ಮೇಲೆ ಗೆದ್ದ ಬಣ್ಣೆ ಕಅಯೂರು ಕ್ರಿ.ಶ.10೦6ರ ಶಾಸನ ತಿ೪ಸುತ್ತದೆ. 
ಕ್ರಿ.ಪ.10೦7ರಲ್ಲ ಈ ದೇವಾಲಯದಲ್ಲ ತನ್ನ ಜಬರುದಾದ ಜಯಗೊಂಡ ಚೋಳ ವಿಣ್ಣಾಗರ್‌ 
ಹೆಸರಿನಲ್ಲ ನಾರಾಯಣ ದೇವರ ಪ್ರತಿಷ್ಠಾಪನೆಯ ಮೂಲಕ ಚೋಳರು ಕರ್ನಾಟಕ ಜಂಯಸಿ 
ನಂತರ ನಿರ್ಮಿಸಿದ ದೇವಾಲಯವೆನ್ನಬಹುದಾಗಿದೆ. ಈ ದೇವಾಲಯವು ವಾಸ್ತುಪಿಲ್ಲ 
ದೃಷ್ಟಿಯಿಂದ ಪ್ರಾಮುಖ್ಯವಲ್ಲದಿದ್ದರೂ ಸಹ ಈ ದೇವಾಲಯದಲ್ಲನ ತ್ತಿ, ಅಧಿಷ್ಠಾನ. ಪ್ರನಾಳದ 
ಮೇಲೆ ತಮಿಳು ಶಾಸನಗಳರುವುದಿರಂದ ಬಹುಮುಖ್ಯುವಾಗಿದೆ. (ಚಿ.ಸಂ೦.131) 


ವೇಣುಗೋಪಾಲ ಸ್ಹಾಮಿ ದೇವಾಲಯ-ಹೊಂಗನೂರು 


ಗ್ರಾಮದ ಕೇಂದ ಭಾಗವಾದ ಬಸ್‌ ನಿಲ್ದಾಣದ ಹಿಂಭಾಗದಲ್ಲ ಪೂರ್ವಾಭಿಮುಖವಾಗಿ 


ನಿರ್ಮಿಸಲಾಗಿದೆ. ಇದಕ್ಕೆ ರಾಜೇಂದ್ರ ಚೋಳನ ಆಳಜ್ವಕೆಯ ಕಾಲದಲ್ಲಿ ಕೀಳಲ್ಕೆನಾಡಿನ 


204 


ಪುಂಗನೂರಿನಲ್ಲ ಪ್ರೀ ಕೃಷ್ಣದೇವರನ್ನು ನಿರ್ಮಿಸಿದ ಸಮಯದಲ್ಲ ಭೂದಾನ ನೀಡಿದ 
ಉಲ್ಲೇಖವಿದೆ.” ಹಾಗೂ ಕ್ರಿ.ಶ.1013 - 1018ರ ಕಾಲದ ರಾಜೇಂದ್ರ ಚೋಳನ ಶಾಸನಗಳು 
ಸಹ ದಾನ ನೀಡಿದ ಬಣ್ಣಿ ದಾಬಲಸಿದೆ."” ಈ ದೇವಾಲಯ ಚೋಳರ ಕಾಲದಲ್ಲ 
ನಿರ್ಮಾಣಗೊಂಡು ನಂತರದ ಕಾಲದಲ್ಲ ಜೀರ್ಣೋದ್ದಾರಗೊಂಡು ಸಾಕಷ್ಟು 
ಬದಲಾವಣೆಗೊಂಡಿರುವುದನ್ನು ಕಾಣಬಹುದಾಗಿದೆ. ಈ ದೇವಾಲಯವು ಗರ್ಭಗೃಹ. 
ಸುಕನಾಸಿ, ನವರಂಗ, ಮುಖಮಂಟಪ ಹೊಂದಿದೆ. ಹಾಗೆಯೇ ಬಲಭಾಗದಲ್ಲ ಲಕ್ಷ್ಮೀ 
ಅಮ್ಮನವರ ಪ್ರತ್ಯೇಕ ದೇವಾಲಯವಿದೆ. ಇದು ಗರ್ಭಗೃಹ. ಅಂತರಾಳ, ತೆರೆದ ನವರಂಗವನ್ನು 
ಹೊಂದಿದೆ. ಸುತ್ತಲೂ ಪ್ರಾಕಾರ ಗೋಡೆ ಹಾಗೂ ಮಹಾದ್ವಾರ ಹಾಗೂ ಹೊರಭಾಗದಲ್ಲಿ 
ಧ್ರಜಸ್ತಂಭವನ್ನು ಕಾಣಬಹುದಾಗಿದೆ. 


ಗರ್ಭಗೃಹ: ಗರ್ಭಗೃಹವು ಚೌಕಾಕಾರವಾಗಿದ್ದು ಸುಮಾರು 7x7 ಅಡಿ ಉದ್ದ ಅಗಲವನ್ನು 
ಹೊಂದಿದೆ. ಗರ್ಭಗೃಹದಲ್ಲಿ ೨ ಅಡಿ ಪೀಠದ ಮೇಲೆ ಮೂರುವರೆ ಅಡಿ ಎತ್ತರದ 
ವೇಣುಗೋಪಾಲಸ್ತಾಮಿಯ ವಿಗ್ರಹವಿದೆ. ವೇಣುಗೋಪಾಲನು ಪ್ರಸ್ತಿಕ ಪಾದದಲ್ಲ ನಿಂತು 
ಕೊಳಲನ್ನು ಎರಡೂ ಕೈಗಳಂದ ಹಿಡಿದು ನುಡಿಸುತ್ತಿದ್ದಾನೆ ಸರ್ವಾಭರಣಗಳಂ೦ಂದ 
ಅಲಂಕೃತಗೊಳಸಲಾಗಿದೆ. ವಿಗ್ರಹದ ಹಿಂಭಾಗದಲ್ಲ ಪ್ರಭಾವಳಯುದ್ದು ಅದಕ್ಕೆ ಠಈಗ ಕಂಚಿನ 
ಚಿನ್ನದ ಬಣ್ಣದ ಹೊದಿಕೆಯನ್ನು ಹಾಕಲಾಗಿದೆ. ಈ ಪ್ರಭಾವಳಯ ಮೇಲ್ಮಾಗದಲ್ಲ ಯಾಳಲಯುದ್ದು 
ಇದರ ಸುತ್ತಲೂ ಲತಾಬಳ್ಳಯ ಅಲಂಕರಣ ಮಾಡಲಾಗಿದೆ. ಈ ಗರ್ಭಗೃಹದ ದ್ಹಾರಬಂಧವೂ 
ನಾಭಿಚ್ಛಂಧ ವಿತಾನವನ್ನು ರಚಿಸಲಾಗಿದೆ. ಗರ್ಭಗೃಹದ ದ್ವಾರಬಂಧವೂ ಸರಳವಾಗಿದೆ. 


ಸುಕನಾಸಿ: ಅಂತರಾಳವೂ ಸರಳವಾಗಿದ್ದು ಬಲಭಾಗದ ಪೀಠದ ಮೇಲೆ ಕಂಚಿನ ಉತ್ಸವ 
ಮೂತರ್ತಿಗಳಾದ ಕೃಷ್ಣ ರುಕ್ಕೀಣಿ, ಸತ್ಯಭಾಮೆ ಹಾಗೂ ಲಕ್ಷೀಯ ವಿರ್ರಹಗಳವೆ. ಇದರ 
ದ್ವಾರಬಂಧದ ಲಲಾಟಜಂಬದಲ್ಲ ವೈಷ್ಣವ ನಾಮ. ಶಂಬ. ಚಕ್ರವಿದೆ. ಹಾಗೂ ಪಾರ್ಶ್ರಗಳಲ್ಲ 


ವೈಷ್ಣವ ದ್ವಾರಪಾಲಕರ ಉಬ್ಬುಶಿಲ್ಪಗಳವೆ. 


ನವರಂಗ: ಇದು 24x೦6 ಅಡಿ ಉದ್ದ ಅಗಲವಿದ್ದು ನಾಲ್ದು ಸ್ವಂಭಗಳಂದ ಕೂಡಿದ ೨ 
ಅಂಕಣವನ್ನು ಕಾಣಬಹುದಾಗಿದೆ. ಈ ಸ್ಪಂಭಗಳು ವಿಷ್ಣುಕಾಂತ ಸಂಭಗಳಾಗಿದ್ದು 6 ಅಡಿ 
ಎತ್ತರವನ್ನು ಹೊಂದಿದೆ. ಇದರ ಪೀಠವು ಮುಚ್ಚಲ್ಪಟ್ಟದ್ದು ನಂತರ ಚತುರ್ರಸ. ಅಷ್ಟಾಶ್ರ ಮತ್ತು 
ಆಧಾರ ಪೋತಿಕಾವನ್ನು ಹೊಂದಿದೆ. ಅದರ ಮೇಲೆ ಚೌಕಾಕಾರದ ಕಲ್ಪನ ತೊಲೆಗಳನ್ನು ಹಾಕಿ 
ಮೇಲೆ ಕಲ್ಪನ ಚಪ್ಪಡಿಗಳ೦ಂದ ಮೇಲ್ಗಾವಣಿಯನ್ನು ನಿರ್ಮಿಸಲಾಗಿದೆ. (ಜಚಿ.ಸಂ೦.132) ಮಧ್ಯದ 


205 


ಅಂಕಣದ ವಿತಾನದಲ್ಲ ಸರಳವಾದ ಪದ್ಯದಳದ ಕೆತ್ತನೆಯುದೆ. ಸುಖನಾಸಿ ದ್ವಾರಬಂಧದ 
ಎಡಭಾಗದಲ್ಲ ರಾಮಾನುಜಾಚಾರ್ಯ, ನಮ್ಯಾಳ್ಞಾರರ ವಿರ್ರಹಗಳವೆ. ಇದರ ಪಕ್ಷದ 
ಮಂಟಪದಲ್ಲಿ ವಿಶ್ವಕ್ಷೇನಾ ಮೂತರ್ತಿಲುದೆ ನಂತರ ೭2 ಕಂಬಗಳ ಮುಖಮಂಟಪವಿದ್ದು. ಇದು 
ನಂತರದ ಕಾಲದಲ್ಲ ಸೇರ್ಪಡೆಯಾದಂತೆ ತೋರುತ್ತದೆ. ಈ ಸ್ವ್ತಂಭಗಳಗೆ ಪೀಠವಿದ್ದು ಅದರ 
ಮೇಲೆ ಚತುರ್ರಸ. ಅಷ್ಣಾಶ್ರ. ಷೋಡಾಶ್ರ (16 ಮುಖ) ಮತ್ತು ಆಧಾರ ಪೋತಿಕಾವಿದೆ. ಈ 


ಕಂಬದ ಪಟ್ಟಿಯಲ್ಲಿ ಬಾಲಕ್ಕೃಷ್ಟ ಮತ್ತು ಸಿಂಹಮುಖದ ಉಬ್ಬುಪಿಲ್ಪಗಳವೆ. (ಚಿ.ಸಂ೦.133) 


ಅಧಿಷ್ಲಾನ: ಗರ್ಭಗೃಹ ಮತ್ತು ಅಂತರಾಳದ ಭಾಗದ ಅಧಿಷ್ಠಾನವು ಭಾಗಶಃ ಮುಚ್ಚಿಹೋಗಿದೆ. 
ಇದು ಪಾದಬಂಧ ಅಧಿಷ್ಠಾನವಾಗಿದ್ದು ಜಗತಿ, ತಿಪಟ್ಟಕುಮುದ. ಗಳ ಮತ್ತು ಮಹಾಪಟ್ಟಯನ್ನು 
ಹೊಂದಿವೆ. ಇದು ನವರಂಗದ ಭಾಗದಲ್ಲ ಮಾತ್ರ ಸಷ್ಟವಾಗಿ ಗೋಚರಿಸುತ್ತದೆ. 


ಅತ್ತಿ: ಅತ್ತಿಯು ಫಲಕದ ಕಲ್ಪನ ರಚನೆಯಾಗಿದೆ ನಂತರ ಪ್ರಸ್ತರದಲ್ಲ ಉತ್ತರ ಹಾಗೂ 


ಕಪೋತವಿದ್ದು. ಕಪೋತದಲ್ಲ ನಾಸಿಗಳ ಅಲಂಕರಣವನ್ನು ಕಾಣಬಹುದಾಗಿದೆ. (ಚಿ.ಸಂ೦.134) 


ಪ್ರಾಸಾದ: ಪ್ರಾಸಾದ ಭಾಗವನ್ನು ಗಾರೆ ಮತ್ತು ಇಟ್ಟಿಗೆಯಿಂದ ನಿರ್ಮಿಸಿದ್ದು ಇದು ಶ್ರೀಕರ ಪ್ರಸಾದ 
ರೀತಿಯ ಲಕ್ಷಣವನ್ನು ಹೊಂದಿದೆ. ನವರಂಗದ ಭಾಗದಲ್ಲ ದಿಂಡಿಗೋಡೆಯು 


ನಿರ್ಮಾಣವಾಗಿದೆ. 


ಲಕ್ಷ್ಮಿ ದೇವಾಲಯ: ವೇಣುಗೋಪಾಲಸ್ವಾಮಿ ದೇವಾಲಯದ ಬಲಭಾಗದಲ್ಲ ಲಕ್ಷ್ಮೀ ಅಮ್ಮನವರ 
ಮತ್ತೊಂದು ದೇವಾಲಯವಿದೆ. (ಚಿ.ಸಂ.135) ಇದರಲ್ಲ ಗರ್ಭಗೃಹ. ಸುಕನಾಸಿ, ತೆರೆದ 
ನವರಂಗವನ್ನು ಕಾಣಬಹುದು. ಗರ್ಭಗೃಹವೂ 10x೨ ಅಡಿ ಅಗಲ ಮತ್ತು ಉದ್ದವನ್ನು 
ಹೊಂದಿದೆ. ಇಲ್ಲ 2.5 ಅಡಿ ಎತ್ತರದ ಲಕ್ಷೀದೇವರ ವಿಗ್ರಹವಿದ್ದು ದ್ವಾರಬಂಧವು ಸರಳವಾಗಿದೆ. 


ಸುಖನಾಸಿ 5x1೦ ಅಡಿಗಳ ಉದ್ದ ಮತ್ತು ಅಗಲವನ್ನು ಹೊಂದಿದ್ದು ಆಯಾತಕಾರವಾಗಿದ್ದು 
ಸರಳವಾಗಿದೆ. ನೆಲಕ್ಕೆ ಇತೀಚೆಗೆ ಮಾರ್ಬಲ್‌ ಹಾಕಲ್ಪಲ್ಪದೆ. ಸುಕನಾಸಿ ಬಾಗಿಲುವಾಡದ 
ಲಲಾಟಬಂಬದಲ್ಲ ಗಜಲಕ್ಷೀಯ ಉಬ್ಬುಪಿಲ್ಪವಿದೆ. ಈ ದ್ವಾರಗಳ ಪಾರ್ತ್ರದಲ್ಲ ಹಸ್ತಿಹಸ್ತಗಳ 


ಸೋಪಾನವನ್ನು ಹಾಕಲಾಗಿದೆ. 


ನವರಂಗ: ನವರಂಗವು 19x14 ಅಡಿಗಳ ಉದ್ದ. ಅಗಲವನ್ನು ಹೊಂದಿದ್ದು 6 ಕಂಬಗಳವೆ. ಇದು 
ಗಂಗರ ಕಾಲದಲ್ಲನ ಪೂರ್ವಾಶ್ರ ಸ್ತಂಭಗಳ ಲಕ್ಷಣವನ್ನು ಹೊಂದಿದ್ದು ಪೀಠ, ಪಿಂಡಿ, ದಂಡ, 


206 


ಶಲಾಕ, ಕುಂಭ, ತಾಟಕಾ. ಕಂದ, ಮುಚ್ಚಳ. ವೀರಕಂ೦ಠ., ಅಧಾರ  ಪೋತಿಕಾವಿದೆ. 
ಮುಂಭಾಗದ ೭ ಸ್ಪ್ತಂಭಗಳು ಹಾಗೂ ಅದರ ಪಕ್ಷದಲ್ಲ ಅತ್ತಿಗೆ ಹೊಂದಿಕೊಂಡಂತಿವೆ. ಹಾಗೂ 
ಇನ್ನೆರಡು ಸ್ರಂಭಗಳದ್ದು ಇದರಲ್ಲ ದಂಡ/ಶಲಾಕದಲ್ಲ ತಮಿಳು ಶಾಸನಗಳು ಕಂಡುಬರುತ್ತದೆ 
(ಜಿ.ಸಂ೦. 136). ಈ ದೇವಾಲಯವು ಗಂಗರ ಕಾಲದಲ್ಲ ನಿರ್ಮಾಣವಾಗಿದ್ದು ನಂತರ ಚೋಳರ 
ಅಧಿಪತ್ಯದಲ್ಲಿ ವೇಣುಗೋಪಾಲಸ್ಥಾಮಿಯನ್ನು ನಿರ್ಮಿಸಿ ದಾನದತ್ತಿ ನೀಡಲಾಗಿದೆ. ಈ ಲಕ್ಷ್ಮಿ 
ವಿರಹವೂ ಸಹ ಹೊಸದಾಗಿರುವಂತೆ ಕಂಡು ಬರುತ್ತದೆ. ಮೂಲತಃ ದೇವರ ವಿರ್ರಹ 
ಬೇರೆಯಾಗಿದ್ದು ಅದನ್ನು ಬದಲಾವಣೆಗೊಳಪಡಿಸಿರಬಹುದೆಂದು ಹೇಳಬಹುದಾಗಿದೆ. 


ಅಧಿಷ್ಲಾನ: ಶೇ ದೇವಾಲಯದ ಅಧಿಷ್ಠಾನವು ಸಂಪೂರ್ಣವಾಗಿ ಮಣ್ಣಿನಲ್ಲ ಮುಚ್ಚಿ ಹೋಗಿದೆ. 


ಅತ್ತಿ: ಭತ್ತಿಯು ಫಲಕ ಇತ್ತಿಯಾಗಿದೆ. ಭತ್ತಿಯ ಮೇಲ್ಲಾಗದಲ್ಲ ಅತ್ತಿಪಾದಗಳದ್ದು ಅವು 
ಅಸ್ತವ್ಯಸ್ತವಾಗಿವೆ. ನವರಂಗದ ಅತ್ತಿಯನ್ನು ಹೊಸದಾಗಿ ಇತ್ತೀಚೆಗೆ ಸೇರಪ್ಪಡೆಗೊಳಸಲಾಗಿದೆ. 


ಪ್ರಸ್ತರ: ಪಸರ ಭಾಗವು ಸರಳವಾಗಿದ್ದು ಉತ್ತರ, ವಲಭ ಹಾಗೂ ಕಪೋತವನ್ನು ಹೊಂದಿದೆ. 
(ಜಿ.ಸ೦.137) ಕಪೋತದಲ್ಲ ನಾಸಿಗಳ ಅಲಂಕರಣವಿದೆ. ನಂತರದ ಪ್ರಸಾದ ಭಾಗದಲ್ಲ 
ವೇದಿಯ ಮೇಲೆ ರುದ್ರಭ್ಛಂದ ಶಿಬರವಿದ್ದು ಅದರ ಮೇಲೆ ಸ್ಥೂಪಿಯನ್ನು ರಚಿಸಲಾಗಿದೆ. ಇದನ್ನು 


ಸಹ ಗಾರೆ ಮತ್ತು ಇಟ್ಟಿಗೆಯಿಂದ ಇತ್ತೀಚೆಗೆ ನಿರ್ಮಿಸಲಾಗಿದೆ. 


ವೇಣುಗೋಪಾಲಸ್ವಾಮಿ ದೇವಾಲಯದ ಬಲಭಾಗದಲ್ಲ ಒಂದು ಗುಡಿಯುದ್ದು ಇದು 
ಗರ್ಭಗೃಹ. ಸುಕನಾಸಿಯನ್ನು ಹೊಂದಿದೆ. ಇದರಲ್ಲ ಗಾರೆಯಿಂದ ಮಾಡಿದ ಲಕ್ಷ್ಮೀಯ ಶಿಲ್ಪವಿದೆ. 
ಹಾಗೂ ಅದರೆ ಕೆಳಗೆ ಪ್ರಾಚೀನವಾದಂತಹ ದ್ವಿಬಾಹು ಗಣಪತಿಯ ಶಿಲ್ಪ ಹಾಗೂ ನಾಗರಕಲ್ಲನ 
ಶಿಲ್ಪ್ಲಗಳವೆ. 


ವೇಣುಗೋಪಾಲಸಾಮಿಯ ದೇವಾಲಯದ ಮುಂಭಾಗದಲ್ಲ ಬಐಲಅಪೀಧ, 
ಗರುಡಸ್ತಂಭಗಳವೆ. ಈ ದೇವಾಲಯ ಸಂಕೀರ್ಣದ ಸುತ್ತಲೂ ಪ್ರಾಕಾರ ಗೋಡೆಯನ್ನು 
ಹೊಸದಾಗಿ ನಿರ್ಮಿಸಲಾಗಿದೆ. ಮಹಾದ್ವಾರವನ್ನು ಎತ್ತರದ ಪೀಠದ ಪಾದಬಂಧ ಅಧಿಷ್ಠಾನದಿಂದ 
ನಿರ್ಮಿಸಲಾಗಿದೆ. ನಂತರ ಅತ್ತಿಯ ಪ್ರಸ್ತರದಲ್ಲ ವಲಭ ಮತ್ತು ಕಪೋತವಿದೆ. ಇದರ ಮೇಲಅನ 
ಗೋಪುರ ನಶಿಸಿ ಹೋಗಿದೆ. ಮಹಾದ್ವಾರದ ಎಡ ಮತ್ತು ಬಲ ಜಗತಿಯ ಮೇಲೆ ವಿಷ್ಣುಕಾಂತ 
ಸ್ರಂಭಗಳದ್ದು ಉಬ್ಬುಶಿಲ್ಲಗಳವೆ. ಹಾಗೆಯೇ ಈ ಮಹಾದ್ದಾರ ಪಾರ್ಶಗಳಲ್ಲ ಹಸ್ತಿಹ 


bal 


ಸೋಪಾನವಿದ್ದು ಅದು ಸಹ ಮುಚ್ಚಿಹೋಗಿದೆ. ಎಡಭಾಗದಲ್ಲ ಮಂಟಪವಿದೆ. 


207 


ಮಹಾದ್ವಾರದ ಮುಂದೆ ಗರುಡಸ್ಪಂಭವಿದೆ. ಇದರ ಅಧಿಷ್ಠ್ಣಾನ ಭಾಗವು ಮಣ್ಣಿನಲ್ಪ ಮುಚ್ಚಿ 
ಹೋಗಿದ್ದು ಮೇಲನ ಪಟ್ಟಕೆಯು ವಾಸಿಗಳಂ೦ಂದ ಅಲಂಕಾರದಿಂದ ಕೂಡಿವೆ. ಇದರ ಮೇಲೆ 
ಆಂಜನೇಯನ ಸಣ್ಣ ಮಂಟಪವಿದೆ. ಬಹುಶಃ ಇದರ ಅಧಿಷ್ಠಾನ ಸುಂದರವಾಗಿರುವಂತೆ 
ಕಾಣುತ್ತದೆ. ಆದರೆ ಅಧಿಷ್ಠಾನ ಭಾಗವು ಮುಚ್ಚಿಹೋಗಿರುವುದರಿಂದ ಇದರ ಕಲಾನ್ಯೈಪುಣ್ಯತೆ 
ಯನ್ನು ತಿಆಯಲು ಸಾಧ್ಯವಾಗುವುದಿಲ್ಲ. 


ಒಲ್ದಾರೆಯಾಗಿ ಲಕ್ಷಿ ಅಮ್ಮನವರ ದೇವಾಲಯವು ಗಂಗರ ಕಾಲದಲ್ಲ ನಿರ್ಮಾಣವಾದ 
ಪ್ರಾಚೀನ ದೇವಾಲಯವಾಗಿದೆ. ನಂತರ ಚೋಳರ ಕಾಲದಲ್ಲ ವೇಣುಗೋಪಾಲಸ್ವಾಮಿ 
ದೇವಾಲಯ ನಿರ್ಮಿಸಿದ್ದು ಅದಕ್ಕೆ ಪೂರಕವಾದಂತೆ ಶಾಸನಗಳು ಲಭ್ಯವಾಗುತ್ತದೆ. ನಂತರದಲ್ಲಿ 
ವಿಜಯನಗರ ಕಾಲದಲ್ಲ ಪೋಷಣೆ ಪಡೆದು ಪ್ರಾಕಾರ. ಮಹಾದ್ದಾರ ನಿರ್ಮಾಣವಾಗಿರುವುದನ್ನು 
ಕಾಣಬಹುದು. 


ಪಿಂಗರಾಜಪುರ: 


ಈ ಗ್ರಾಮವು ಚನ್ನಪಟ್ಟಣದಿಂದ 15 ಕಿ.ಮೀ. ದೂರದಲ್ಲದ್ದು, ಬೆಟ್ಟಗುಡ್ಡಗಳ ನಡುವೆ 
ಎತ್ತರವಾದ ಪ್ರದೇಶದ್ತ ಕಂಡುಬರುತ್ತದೆ. ಈ ಗ್ರಾಮದ ಹೆಸರಿಗೆ ಸಂಬಂಧಿಸಿದಂತೆ ಈ 
ಪ್ರದೇಶದಲ್ಲ ಶೃಂಗರಾಜರೆಂಬ ಖಷಿಗಳು ನೆಲೆಸಿದ್ದರಿಂದ ಈ ಗ್ರಾಮಕ್ಕೆ ಶೃಂಗರಾಜಪುರ ಎಂಬ 
ಹೆಸರು ಬಂದಿದೆ ಎಂದಿದ್ದಾರೆ. ಗೋಪಾಲಕೃಷ್ಣ ದೇವಾಲಯದ ಆವರಣದ ಅಪ್ರಕಟತ 14ನೇ 
ಶತಮಾನದ ಶಾಸನದಲ್ಲ ಸಿಂಗರಾಜಪುರದ ಉಲ್ಲೇಖವನ್ನು ಕೇಂದ್ರ ಶಾಸನತಜ್ಞ ಅನಿಲ್‌ರವರು 
ಗುರುತಿಸಿದ್ದಾರೆ." ಈ ಪ್ರಕಾರ ಈ ಗ್ರಾಮಕ್ಕೆ ಸಿಂಗರಾಜಪುರ ಎಂಬ ಹೆಸರು ಮೊದಲೇ ಇತ್ತು 
ಎಂಬುದು ತಿಳಆಯಬಹುದಾಗಿದೆ. 


ಈ ಗ್ರಾಮದಲ್ಲ ಪ್ರಮುಖವಾದ ಗೋಪಾಲಕೃಷ್ಣ ದೇವಾಲಯವಿದ್ದು ಇದು ಚೋಳರ 
ಕಾಲದಲ್ಲ ಪ್ರತಿಷ್ಠಾಪಿಸಿ ನಂತರದಲ್ಲ ವಿಜಯನಗರ ಕಾಲದಲ್ಲ ಪ್ರೋತ್ಸಾಹ ಪಡೆದು ಪುನರ್‌ 
ನಿರ್ಮಾಣವಾಗಿರುವುದನ್ನು ಈ ದೇವಾಲಯದ ಕಲೆ ಮತ್ತು ವಾಸ್ಸುಶಿಲ್ಲದ ಮೂಲಕ 
ಗುರುತಿಸಬಹುದಾಗಿದೆ. 


ಗೋಪಾಲಕೃಷ್ಣ ದೇವಾಲಯ: 


ಈ ದೇವಾಲಯವು ಪೂರ್ವಾಭಿಮುಬವಾಗಿದ್ದು ಗ್ರಾಮದ ಕೇಂದ್ರದ ಎತ್ತರವಾದ ಪ್ರದೇಶದಲ್ಲಿ 
ನಿರ್ಮಾಣ ಮಾಡಲಾಗಿದೆ. ಇದರಲ ಗರ್ಭಗೃಹ. ಸುಖನಾಸಿ, ನವರಂಗ ಮತ್ತು 


208 


ಮುಖಮಂಟಪವಿದೆ. ಹಾಗೂ ಪ್ರಾಚೀನ ಅಧಿಷ್ಠಾನ. ಹೊಸದಾದ ತ್ತಿ ಮತ್ತು ಪ್ರಾಸಾದ. 
ಶಿಖರವನ್ನು ಕಾಣಬಹುದು. ಪ್ರಾಚೀನ ಪ್ರಾಕಾರ ಗೋಡೆಯು ಹಾಳಾಗಿದ್ದುದರಿಂದ ಗ್ರಾನೈಟ್‌ 


ಕಲ್ತನಿಂದ ಹೊಸದಾಗಿ ನಿರ್ಮಿಸಲಾಗಿದೆ. 


ಗರ್ಭಗುಡಿ: ಗರ್ಭಗೃಹವು ಚೌಕಾಕಾರವಾಗಿದ್ದು ಹೊರ ಅಳತೆಯು 7 ೩x 7 ಅಡಿ ಉದ್ದ ಮತ್ತು 
ಅಗಲವನ್ನು ಹೊಂದಿದೆ. ನವೀಕರಣದ ಸಮಯದಲ ಒಳಳತ್ತಿಗೆ ಮಾರ್ಬಲ್‌ 
ಅಳವಡಿಸಲಾಗಿದೆ. ಮೂಲ ದೇವರಾದ ಗೋಪಾಲಕೃಷ್ಣ ವಿಗ್ರಹವನ್ನು ೭2 ಅಡಿ ಎತ್ತರದ ಪೀಠದ 
ಮೇಲೆ ನಿಲ್ಲಸಲಾಗಿದೆ. ಈ ವಿರ್ರಹವು ಸುಮಾರು 4 ಅಡಿ ಎತ್ತರವಾಗಿದ್ದು. 
ಚರ್ತುಭುಜಧಾರಿಯಾದ ಕೃಷ್ಣನು ಮುಂದಿನ ಕೈಗಳಲ್ಲ ಕೊಳಲನ್ನು ಹಿಂದಿನ ಕೈಗಳಲ್ಲ ಶಂಬ, 
ಚಕ್ರಗಳನ್ನು ಹಿಡಿದಿದ್ದಾನೆ. ಕಿರೀಟಮುಕುಟ ಹಾಗೂ ಅದರ ಜೊತೆ ಆಭರಣ ಅಲಂಕರಣವನ್ನು 
ಕೆತ್ತನೆ ಮಾಡಲಾಗಿದೆ. ಜೊತೆಯಲ್ಲ ಪ್ರಭಾವಳಲಯುದ್ದು ಸುಂದರವಾದ ಕೆತ್ತನೆಯುದೆ. ಪ್ರಭಾವ 
ಕೆಳಗೆ ರುಕ್ಕೀಣಿ, ಸತ್ಯಭಾಮೆಯರು ನಿಂತಿರುವುದು , ಅವರ ಮೇಲೆ ಬಲಪಾರ್ಶದಲ್ಲಿ ಗಧೆ. ಎಡ 
ಪಾರ್ತ್ಯದಲ್ಲ ಅರಳದ ಕಮಲವಿದೆ. ಅದರ ಮೇಲೆ ದಶಾವತಾರಗಳ ಉಬ್ಬುಪಿಲ್ಪವಿದ್ದು ಮಧ್ಯದಲ್ಲ 
ಸಿಂಹಮುಬ/ಕೀತ್ತಿಮುಖವನ್ನು ಕೆತ್ತಲಾಗಿದೆ. ಈ ರೀತಿಯಲ್ಲ ಗೋಪಾಲಕೃಷ್ಣನ ವಿಗ್ರಹ 
ಚೋಳರ ಕಾಲದಲ್ಲ ನಿರ್ಮಾಣವಾದಂತೆ ಅದರ ಲಕ್ಷಣಗಳ೦ದ ತಿಆಯಬಹುದು (ಚಿ.ಸಂ. 


138). 


ಗರ್ಭಗೃಹದ ಒಳಛಾವಣಿಯಲ್ಲ ನಾಭಭಚ್ಛಂದ ವಿತಾನವನ್ನು ಕಾಣಬಹುದಾಗಿದೆ. ಇದರ 
ದ್ವಾರಬಂಧವನ್ನು ಮಾರ್ಬಲ್‌ನಿಂದ ಮುಚ್ಚಲ್ಪಲ್ಪದೆ. ಹಾಗೆಯೇ ಸುಕನಾಸಿಯು ಸರಳವಾಗಿದ್ದು 


ಇದು ಸಹ 7 x 7 ಅಡಿ ಉದ್ದ ಅಗಲವನ್ನು ಹೊಂದಿದೆ. ಇಲ್ಲ ಕಂಚಿನ ಉತ್ಸವ ಮೂರ್ತಿಗಳನ್ನು 
ಇಡಲಾಗಿದೆ. ಇದರ ದ್ವಾರಬಂಧವು ಸಹ ನವೀಕರಣಗೊಂಡಿದೆ. ಇದಕ್ಕೆ ಹೊಂದಿಕೊಂಡಂತೆ 
ಹೊಸದಾಗಿ ನಿರ್ಮಿಸಿದ ವೈಷ್ಣವ ದ್ವಾರಪಾಲಕರ ಗಾರೆಯ ಶಿಲ್ಪ್ಲಗಳವೆ. 


ನವರಂಗ : ಇದು 24 ೩x 30೦ ಅಡಿ ಅಗಲ ಮತ್ತು ಉದ್ದ ಅಳತೆಯ ಅಧಿಷ್ಠಾನವಿದ್ದರೂ 
ಪುನರ್‌ನಿರ್ಮಾಣ ಕಾಲದಲ್ಲ 2 ಅಡಿ ಅಧಿಷ್ಠಾನದಿಂದ ಒಳಸರಿಸಿ ಭತ್ತಿಯನ್ನು 
ನಿರ್ಮಿಸಲಾಗಿದೆ. ನವರಂಗ 6 ಅಡಿಯ ಪೀಠವಿರುವ 4 ಸ್ಪಂಭಗಳ ೨ ಅಂಕಣಗಳಂದ 
ಕೂಡಿದೆ. ಮಧ್ಯದ ಅಂಕಣದಲ್ಲಿ ನಾಭಿಚ್ಛಂದ ವಿತಾನವಿದ್ದು ಬಣ್ಣವನ್ನು ಬಳಯಲಾಗಿದೆ. 
(ಚಿ.ಸ೦.13೨) ಈ ಸ್ಪಂಭಗಳ ಪೀಠವು ಅಲಂಕಾರಿಕವಾಗಿದ್ದು ಅದರ ಮೇಲೆ ಸ್ರಂಭಗಳನ್ನು 
ನಿಲ್ಲಸಲಾಗಿದೆ. ಕೆಳಗೆ ಚೌಕಾಕಾರ ನಂತರ ಅಷ್ಟಕೋನ, ಕಂಠ, ಮುಚ್ಚಳ. ಅಧಾರ ಪೋತಿಕಾ 


209 


ಹೊಂದಿದ್ದು ಮೇಲೆ ಚೌಕಾಕಾರದ ಕಲ್ಪನ ತೊಲೆಗಳನ್ನು ಇಟ್ಟು ಮೇಲ್ಗಾವಣಿಯನ್ನು 
ಗುರುತಿಸಲಾಗಿದೆ. ಈ: ರೀತಿಯ ಲಕ್ಷಣದ ಸ್ರಂಭವನ್ನು ಹೊಂಗನೂರು ವೇಣುಗೋಪಾಲಸ್ತಾಮಿ 
ದೇವಾಲಯದಲ್ಲ ಕಂಡುಬಂದಿದ್ದು ಅದರಲ್ಲ ಮುಚ್ಚಳ. ಕಂಠ ಭಾಗವನ್ನು ಹೊಂದಿರುವುದಿಲ್ಲ. 
(ಜಿ.ಸಂ.14೦) ನವರಂಗದ ಎಡಭಾಗದಲ್ಲ 2 ಅಡಿ ಎತ್ತರದ ಲಕ್ಷಿ ಅಮ್ಮನವರ ಶಿಲ್ಪವಿದ್ದು 
ಚರ್ತುಭುಜಧಾರಿಯಾಗಿದ್ದು ಹಿಂದಿನ ಕೈಗಳಲ್ಲಿ ಕಮಲದ ಮೊಗ್ಗು. ಮುಂಬದಿಯ ಕೈಗಳಲ್ಲ 
ಅಭಯ ಮತ್ತು ವರದ ಹಸ್ತಗಳನ್ನು ಹೊಂದಿದ್ದು ಇದಕ್ಕೆ ಆಭರಣದ ಅಲಂಕರಣವನ್ನು 
ಮಾಡಲಾಗಿದೆ. ನವರಂಗದ ಜಾಲಾಂಧ್ರದಲ್ಲ ದುಂಡಾಗಿರುವ ಕಲ್ಪ್ಲನಲ್ಲ ದ್ವಿಬಾಹು ಗಣಪತಿಯ 
ಶಿಲ್ಪವಿದೆ. ಹಾಗೂ ಕಂಚನ ಉತ್ಸವ ಮೂರ್ತಿಗಳಾದ ಆಂಜನೇಯ, ಗರುಡ. ಕುದುರೆಗಳನ್ನು 
ಕಾಣಬಹುದು. 


ಮುಖಮಂಟಪವು 6 ಅಡಿಯ ನಾಲ್ದು ಸ್ವಂಭಗಳಂದ ಕೂಡಿದ್ದು ಸುಂದರ ಲಕ್ಷಣವನ್ನು 
ಹೊಂದಿದೆ. ಮಧ್ಯ ಸ್ವಂಭಗಳಲ್ಲ ಪೀಠವಿದ್ದರೆ ಉಳದ ಎರಡು ಪೀಠಗಳು ಕಾಣಬರುವುದಿಲ್ಲ. ಇವು 
ಚತುರ್ರಸ. ಷೋಡಾಶ್ರ, ಚತುರ್ರಸ. ಷೋಡಾಶ್ರ, ಕಂಠ, ಮುಚ್ಛಕ ಹಾಗೂ ಅಧಾರ 
ಪೋತಿಕಾವನ್ನು ಹೊಂದಿದೆ. ಇವು ಅಲ್ಪಪ್ಪಲ್ಪ ಒಳಗಿನ ಲಕ್ಷಣವಿದ್ದರೂ ಈೇ ರೀತಿಯ 
ಸಂಭಗಳನ್ನು ದೇವರಹಳ್ಳಯ ವಿಜಯನಗರ ಕಾಲದ ಸಂಜೀವರಾಯಸ್ವಾಮಿ ದೇವಾಲಯದ 
ನವರಂಗದಲ್ಲ ಕಾಣಬಹುದಾಗಿದ್ದು ಬಹುಶಃ ಶ್ರೀವಜ್ರಸ್ತಂಭ ಮಾದರಿಯೆಂದು 
ಗುರುತಿಸಬಹುದಾಗಿದೆ. ಈ ಸ್ತಂಭಗಳ ಚೌಕಾಕಾರ ಪಟ್ಣಯಲ್ಲ ಆಂಜನೇಯ, ಕಪಿ, 
ಪದ್ಯದಳಗಳ ಉಬ್ಬುಕೆತ್ತನೆಯನ್ನು ಕಾಣಬಹುದಾಗಿದೆ. 


ಅಧಿಷ್ಲಾನ: ಅಧಿಷ್ಠಾನ ಪಾದಬಂಧ ಅಧಿಷ್ಲಾನವಾಗಿದೆ. ಗರ್ಭಗೃಹ. ಅಂತರಾಳದ ಭಾಗದಲ್ಲ 
ಅಧಿಷ್ಲಾನವು ನವರಂಗದ ಅಧಿಷ್ಠಾನಕ್ಕಿಂತ ಕೆಕಗಿದ್ದು ಅದನ್ನು ಮುಚ್ಚಿರುವಂತೆ ಕಾಣಬರುತ್ತದೆ. 
ನವರಂಗದ ಅಧಿಷ್ಠಾನವು ಪಾದಬಂಧ ಅಧಿಷ್ಠಾನವಾಗಿದ್ದು ಇದರಲ್ಲ ಉಪಾನ, ಜಗತಿ ಭಾಗವು 
ಮುಚ್ಚಿದ್ದು ನಂತರ ತ್ರಿಪಟ್ಟಕುಮುದ, ಗಳ ಹಾಗೂ ಪ್ರತಿಯ ಭಾಗ ಸ್ಪಷ್ಟವಾಗಿ ಗೋಚರಿಸುತ್ತದೆ. 
ಆದ್ದರಿಂದ ಈ ರೀತಿಯ ಪಾದಬಂಧ, ಅಧಿಷ್ಠಾನ ಪ್ರಾಚೀನ ಕಾಲದ್ದಾಗಿದ್ದು ಅಲ್ಲದೇ ತಮಿಳು 
ದ್ರಾವಿಡ ಶೈಅಯ 5ದೇವಾಲಯಗಕಲ್ಲ ಹೇರಳವಾಗಿದ್ದು ಕರ್ನಾಟಕದಲ್ಲ ಗಂಗರ 
ದೇವಾಲಯಗಳಕಲ್ಲ ಪ್ರಸ್ತಾಪನಿದ್ದು ವಿಜಯನಗರ ಕಾಲದಲ್ಲ ಇದರ ಬಳಕೆಯನ್ನು 


ಕಾಣಬಹುದು." (ಚಿ.ಸಂ. 141) 


ಭಿತ್ತಿಯನ್ನು ಪೂರ್ಣವಾಗಿ ಸಣ್ಣ ಸಣ್ಣ ಗಾತ್ರದ ಕಲ್ಲನಲ್ಲ ಹೊಸದಾಗಿ ನಿರ್ಮಿಸಲಾಗಿದೆ. 
ನವರಂಗದ ತ್ತಿಯಲ್ಲ ಕಜ್ಣಣದ ಹೊಸ ಜಾಲಾಂಧ್ರಗಳನ್ನು ಸೇರಿಸಲಾಗಿದೆ. ಪ್ರಾಸಾದ ಮತ್ತು 
ಶಿಖರವನ್ನು ಗಾರೆ ಮತ್ತು ಇಟ್ಟಗೆಬುಂದ ದ್ರಾವಿಡ ಶೈಅಯಲ್ಲ ನಿರ್ಮಿಸಲಾಗಿದೆ. ನವರಂಗ 
ಮತ್ತು ಮುಖಮಂಟಪದ ಮೇಲೆ ದಿಂಡಿಗೋಡೆ, ಕೋಷ್ಠ್ಟಗುಡಿಗಳನ್ನು ಸಹ ನಿರ್ಮಾಣ 


ಮಾಡಲಾಗಿದೆ. 


ಅಲ್ಲದೇ ಈ ದೇವಾಲಯದ ಸುತ್ತ ಪ್ರಾಕಾರ ಗೋಡೆಯುದ್ದು ಅದನ್ನು ಸಹ ಹೊಸದಾಗಿ 
ನಿರ್ಮಿಸಲಾಗಿದೆ. ದೇವಾಲಯದ ಮುಂಭಾಗ ಐಬಲಪೀಠವಿದೆ. ಇನ್ನೂ ಸ್ಪಲ್ಪ ಮುಂದೆ 
ಧ್ರಜಸ್ರಂಭವನ್ನು ಸ್ಥಾಪಿಸಲಾಗಿದೆ. ಅಲ್ಲದೇ ಬಲಭಾಗದಲ ಬೃಂದಾವನ ಹಾಗೂ ದೇವಾಲಯದ 
ಎಡಭಾಗದಲ್ಲ ವಿಜಯನಗರ ಅಪಿಯಂತೆ ಕಾಣುವ ಅಪ್ರಕಟತ ಶಾಸನದ ಕಲ್ಲನ್ನು ಇಡಲಾಗಿದೆ. 


ಒಲ್ಲಾರೆಯಾಗಿ ಈ ದೇವಾಲಯ ಪ್ರಾಚೀನವಾದರೂ ಭಾಗಶಃ ತನ್ನು ಮೂಲ ಲಕ್ಷಣಗಳನ್ನು 
ಕಳೆದುಕೊಂಡಿದೆ. ಈ ದೇವಾಲಯದ  ಮೂಲದೇವರ ವಿಗ್ರಹ, ಸ್ವಂಭಗಳು, ಅಧಿಷ್ಠಾನ 
ಪ್ರಾಚೀನವಾಗಿದ್ದು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿದೆ. 


ಕೂಡ್ಲೂರು ಶ್ರೀರಾಮ ದೇವಾಲಯ: ಈ ದೇವಾಲಯವು ಚೋಳರ ಕಾಲದಲ್ಲ 
ನಿರ್ಮಾಣವಾಗಿದ್ದು, ಇದು ನಂತರದ ಕಾಲದಲ್ಲ ಜೀರ್ಣೋದ್ದಾರವಾಗಿದೆ. ಈ ದೇವಾಲಯದಲ್ಲ 
ಚೋಳರ ಕಾಲದ ತಮಿಳು ಶಾಸನವು ಮಣವಲರಾಮನ್‌ ದೇವರನ್ನು ಪ್ರತಿಷ್ಠಾಪಿಸಿದ ಕುರಿತು 
ತಿಆಸುತ್ತದೆ."” ಮತ್ತು ಕ್ರಿ.ಶ.1232ರ ಹೊಯ್ದಕ ನರಸಿಂಹದೇವನ ಆಳ್ವಕೆಯ ಕಾಲದಲ್ಲ 
ಭೂದಾನದ ಬದ್ದೆ"” ಹಾಗೂ 1828ರಲ್ಲ ಶಾಸನಗಳು ವೆಂಕಟಲಕ್ಷೀಿಯವರು ರಾಮನವಮಿ 
ಉತ್ಸವಕ್ಕೆ ಭೂದಾನ ನೀಡಿದ ಬದ್ಗೆ ಉಲ್ಲೇಬಸಿದೆ."” 


ಗ್ರಾನೈಟ್‌ ಕಲ್ಲನಿಂದ ನಿರ್ಮಿತವಾಗಿರುವ ಈ ದೇವಾಲಯ ಗ್ರಾಮದ ಮುಖ್ಯರಸ್ಟೆಯಲ್ಲ 
ಪೂರ್ವಭಿಮುಬವಾಗಿ ವಿಶಾಲವಾದ ಐದು ಅಡಿ ಎತ್ತರದ ಜಗಲಯ ಮೇಲದೆ. ಈ 
ದೇವಾಲಯವು ಗರ್ಭಗೃಹ. ಸುಕನಾಸಿ, ನವರಂಗ, ಮುಖಮಂಟಪವನ್ನು ಹೊಂದಿದೆ. 
ಹಾಗೆಯೇ ಗರ್ಭಗುಡಿಯ ಮೇಲೆ ದ್ರಾವಿಡ ರೀತಿಯ ಶಿಖರವಿದೆ. ಹಾಗೂ ದೇವಾಲಯದ 
ಪ್ರಾಂಗಣದ ಬಲಭಾಗದಲ್ಲ ಪಾರ್ವತಿ ಗುಡಿಯುದೆ. ಹಾಗೆಯೇ ಪ್ರಾಕಾರಕ್ಷೆ ಹೊಂದಿಕೊಂಡಂತೆ 
ಎರಡು ಅಡಿಗೆ ಕೊಠಡಿಗಳು ದೇವಾಲಯದ ಎಡಭಾಗದಲ್ಲ ಬೃಂದಾವನ ಮತ್ತು ಸುತ್ತಲೂ 
ಪ್ರಾಕಾರ ಗೋಡೆ ಮತ್ತು ಮುಂದೆ ಗೋಪುರವನ್ನು ಹಾಗೂ ಗರುಡಸ್ತಂಭ ಅದರ ಮುಂದೆ 
ಪ್ರವೇಶ ಮಂಟಪವನ್ನು ನಿರ್ಮಾಣ ಮಾಡಲಾಗಿದೆ. (ಚಿ.ಸಂ೦.142) 


211 


ಗರ್ಭಗುಡಿ: ಗರ್ಭಗುಡಿಯು 12.5೩7 ಅಡಿ ಅಗಲ ಮತ್ತು ಉದ್ದವನ್ನು ಹೊಂದಿದೆ. 
ಗರ್ಭಗುಡಿಯಲ್ಲ 1 ಅಡಿ ಎತ್ತರದ ಗರುಡ ಪೀಠದ ಮೇಲೆ 4 ಅಡಿ ಎತ್ತರದ ಜನಾರ್ಧನನ 
(ವಿಷ್ಣು)ವಿಗ್ರಹವಿದೆ. ಚತುರ್ಭುಜಧಾರಿಯಾದ ಜನಾರ್ಧನನ್ನು ಶ್ರೀರಾಮನೆಂದು 
ಆರಾಧಿಸಲಾಗುತ್ತಿದೆ. ಜನಾರ್ಧನನ ಬಲಮುಂಗ್ಯೆ ಅಭಯಹಸ್ವ  ಮುದ್ರೆಯಲ್ಪದೆ. ಬಲ 
ಹಿಂಗ್ಯೈಯಲ್ಲ ಚಕ್ರವನ್ನು ಹಿಡಿದಿದೆ. ಎಡ ಮುಂಗ್ಯೆಅ ಗದೆ. ಎಡ ಹಿ೦ಗೈಅ ಶಂಬಧಾರಿಯಾಗಿದ್ದು 
ಸಮಭಂಗಿಯಲ್ಲ ನಿಂತಿದ್ದಾನೆ. ಕಿರೀಟ ಮುಕುಟ. ಮಕರ ಕುಂಡಲ, ಯಜ್ಞೋಪವೀತ, ದಪ್ಪ ಕೈ 
ಕಂಕಣ, ಕೊರಕಲ್ಪ್ಲ ದಪ್ಪ ಮತ್ತು ಅಗಲವಾದ ಅಡ್ಲಿಗೆ, ಪಾದಗಳವರೆಗೆ ಇಳಬದ್ದಿರುವ 
ಅರೋಪಮಾಲೆ, ಉತ್ತರೀಬಂಧವನ್ನು ಧರಿಸಿದ ಸೌಮ್ಯ ಮೂರ್ತಿಯಾಗಿ ಕೆತ್ತಲಾಗಿದೆ." 
ವಿರಹದ ಹಿಂದೆ ಕಂಚಿನ ಪ್ರಭಾವಆಯನ್ನು ಹಾಕಲಾಗಿದೆ. ಗರ್ಭಗುಡಿಯಲ್ಪ್ಲನ 
ಒಳಛಾವಣಿಯಲ್ಲ ನಾಭಭ್ಯಂದ ಅಥವಾ ವಿತಾನವನ್ನು ಕಾಣಬಹುದು. ಇದು ಸ್ಪರದಲ್ಲ ಕಲ್ಪನ 
ಚಪ್ಪಡಿಯನ್ನು ಜೋಡಿಸಿ, ತೆರೆದ ಭಾಗವನ್ನು ಸ್ಪಲ್ಪ ಸ್ವಲ್ಪ ಮುಚ್ಚಿ ಅಂತಿಮವಾಗಿ 
ಪದ್ಯಪತ್ರಗಳಂದ ಅಲಂಕರಿಸಿ ಮುಚ್ಚಲಾಗಿದೆ. ವೇ ರೀತಿಯ ವಿತಾನವನ್ನು ಭೋಗನಂದೀಶ್ವರ 


ದೇವಾಲಯದಲ್ಲ ಕಾಣಬಹುದಾಗಿದೆ." (ಚಿ.ಸಂ. 143) 


ಗರ್ಭಗುಡಿಯ ನಂತರದ ಸುಖನಾಸಿಯು 12.5 x 8 ಅಡಿ ಅಗಲ ಮತ್ತು ಉದ್ದವನ್ನು 
ಹೊಂದಿದ್ದು ಯಾವುದೇ ಶಿಲ್ಪ ಅಲಂಕರಣವಿರುವುದಿಲ್ಲ. ಇದರ ಮೇಲ್ಲಾವೇಕಿಯ ಚಪ್ಪಡಿ 
ಕಲ್ಪನಿಂದ ಮುಚ್ಚಿದೆ. ಸುಕನಾಸಿ ದ್ವಾರಬಂಧವು ಸರಳವಾಗಿದೆ. 


ನವರಂಗ: ನವರಂಗವು ವಿಸ್ತಾರವಾಗಿದ್ದು ಇದು ೭6.5 ೫ 23 ಅಡಿ ಅಗಲ ಮತ್ತು ಉದ್ದವಿದೆ. 
ನವರಂಗದ ಮಧ್ಯಭಾಗದಲ್ಲ ನಾಲು ಸ್ರಂಭಗಳದ್ದು ಸುತ್ತಲೂ ಗೋಡೆಯಲ್ಲ ಅರೆಗಂಭಗಳವೆ. 
ಈ ಸ್ಪಂಭಗಳು ವಿಷ್ಣುಕಾಂತ ಮಾದರಿಯದ್ದಾಗಿವೆ (ಚಿ.ಸ೦. 44). ಇವುಗಳ ಪೀಠವು 
ಬೌಕಾಕಾರವಿದ್ದು ಮಾರ್ಬಲ್ಡ್‌ಗಳಂದ ಮುಚ್ಚಿವೆ. ಪಾದವು ಚತುರಾಶ್ರವಾಗಿ ಮೇಅನ 
ದಂಡಭಾಗವು ವೃತ್ತಾಕಾರವಾಗಿದೆ. ನಂತರ ಚಿಕ್ಷ ಕಲಶದ ರೀತಿ ಒಕಳಹೋಗಿದೆ. ನಂತರ 
ತಾಟಕಾವಿದ್ದು ಅದರ ಮೇಲೆ ಘಟ, ಮಂಡಿ ಫಲಕವನ್ನು ಹೊಂದಿದೆ. ನಂತರ ವೀರಕಂಠ ಮತ್ತು 
ಆಧಾರ ಪೋತಿಕೆಯುದ್ದು ಅದರಲ್ಲ ಪ್ರಾಣಿಶಿಲ್ಪ್ಲಗಳನ್ನು ಕೆತ್ತಲಾಗಿದೆ. ಅದರ ಮೇಲೆ ಕಲ್ಪನ 
ತೊಲೆಗಳನ್ನು ಹಾಕಿ ಮೇಲ್ಸಾವಣಿ ಸಮಾನಾಂತರವಾಗಿ ನಿರ್ಮಿಸಲಾಗಿದೆ. ಹಾಗೂ 
ನವರಂಗದಲ್ಲ ಆಳ್ತಾರರು. ರಾಮಾನುಜಾಚಾರ್ಯರ ಶಿಲ್ಪಗಳು ದಕ್ಷಿಣ ಪಾರ್ಶದಲ್ಲ ಕುಳತ 
ಭಂಗಿಯಲ್ಲರುವ ಗರುಡನ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ನವರಂಗದ ದ್ವಾರಬಂಧದ 


212 


ಲಲಾಟಜಂಬದಲ್ಲ ವೈಷ್ಣವನಾಮ. ಶಂ. ಚಕ್ರವನ್ನು ಮತ್ತು ಹೂವಿನ ಅಲಂಕರಣವನ್ನು 
ಕೆತ್ತಲಾಗಿದೆ. 


ಮುಖಮಂಟಪ:  ಮುಖಮಂಟಪವು ವಿಜಯನಗರ ಕಾಲದ ಮಂಟಪದ ಲಕ್ಷಣಗಳನ್ನು 


ಹೊಂದಿದೆ. ಇದು 32.5 ೫ 30೦ ಅಡಿ ಅಗಲ ಮತ್ತು ಉದ್ದವನ್ನು ಹೊಂದಿದ್ದು ನಾಲ್ಲು ಶ್ರೀಖಂಡ 
ಸ್ತಂಭಗಳು ಮತ್ತು ತ್ತಿಯಲ್ಲ ಅರೆಗಂಭಗಳು ರಚನೆಯುದ್ದು ಇದು ಮುಚ್ಚಿದ 
ಮುಖಮಂಟಪವಾಗಿದೆ (ಚಿ.ಸಂ.14ರ). ನವರಂಗದ ಬಾಗಿಲಂನ ಎರಡೂ ಪಾರ್ತ್ಯದಲ್ಲ ವೈಷ್ಣವ 
ದ್ವಾರಪಾಲಕರ ಐದು ಅಡಿ ಎತ್ತರದ ಗ್ರಾನೈಟ್‌ ಕಲ್ಪನ ಜಯವಿಜಯರ ಶಿಲ್ಪಗಳವೆ. ಬಲಪಾರ್ಶದ 
ಮೂರ್ತಿಯು ಒಂದೇ ಒರಟು ಕಲ್ಪನ ಪದ್ಯ ಪೀಠದ ಮೇಲೆ ತ್ರಿಭಂಗಿಯಲ್ಲ ನಿಂತಿದ್ದು 
ಬಲಮುಂಗ್ಯೆಅ ಅಭಯ. ಬಲ ಹಿಂಗ್ಯೈಯಲ್ಲ ಚಕ್ರ, ಎಡ ಹಿಂಗ್ಯೈಯಲ್ಲ ಗದೆ ಮತ್ತು ಎಡ 
ಮುಂಗ್ಯೆಅ ಶಂಖವನ್ನು ಧರಿಸಿದೆ. ಕರೀಟಮುಕುಟ ಮತ್ತು ಸರ್ವಾಭರಣಗಳಂ೦ದ 
ಅಲಂಕೃತವಾಗಿದೆ. ಹಾಗೆಯೇ ಎಡಭಾಗದ ಮೂತ್ತಿೀಯನ್ನು ಪೀಠದ ಮೇಲೆ ನಿಲ್ಲಸಲಾಗಿದೆ. 
ಇದು ಇತ್ತೀಚೆಗೆ ಜೋರ್ಣೋದ್ದಾರದ ಕಾಲದಲ್ಲ ಸೇರಿಸಿರಬಹುದಾಗಿದೆ. ತ್ರಿಭಂಗಿಯಲ್ಲರುವ ಈ 
ಮೂರ್ತಿ ಬಲಮುಂಗ್ಯೆಯಲ್ಲ ಗೆದೆ, ಬಲಹಿಂಗ್ಯೈಯಲ್ಲ ಚಕ್ರ, ಎಡ ಮುಂಗೈೆಯಲ್ಲ ಅಭಯ 
ಮುದ್ರೆ ಮತ್ತು ಎಡ ಹಿಂಗೈಅ ಶಂಬವನ್ನು ಹೊಂದಿ ಅಲಂಕೃತವಾಗಿದೆ. ವಿಗ್ರಹಗಳ ಹಿಂದೆ ಸಿಂಹ 
ಮುಖವನ್ನು ಕೆತ್ತಲಾಗಿದೆ. ಅಲ್ಲದೇ ಎಡಭಾಗದಲ್ಲಿ ವಿಶ್ವಕ್ಷೇನರ ಶಿಲ್ಪವಿದ್ದು ಪದ್ಯ ಪೀಠದ ಮೇಲೆ 
ಕುಆತು ಶಂಖ, ಚಕ್ರ. ಗದೆ, ಅಭಯ ಹಸ್ತದೊಂದಿಗೆ ಅಲಂಕೃತವಾಗಿದೆ. 


ಮುಖಮಂಟಪದಲ್ಪ ನಾಲು ಸ್ರಂಭಗಳದ್ದು [) ಅಂಕಣವನ್ನು ಹೊಂದಿದೆ. ಮಧ್ಯದ 
ಅಂಕಣದಲ್ಲನ ಭುವನೇಶ್ವರಿಯ ಅರ೪ದ ಪದ್ಯದ ಕೆತ್ತನೆಯುದೆ. ಇಲ್ಲನ ಸ್ತಂಭಗಳು ಸಹ 
ಶ್ರೀಖಂಡ ಸ್ಪಂಭಗಳಾಗಿವೆ. ಇದರ ಕೆಳಗಿನ ಪಾದ ಚತುರ್ರಸವಾಗಿ ನಂತರ ಷೋಡಾಶ್ರ 
ಆಕಾರಗಳು ಚಿಕ್ಕಚಿಕ್ಕ 3 ಹಂತಗಳಲ್ಪದ್ದು ಮತ್ತೆ ಚತುರ್ರಸ, ಷೋಡಾಶ್ರ, ಚತುರ್ರಸ ಮತ್ತು 
ಅಧಾರ ಪೋತಿಕವನ್ನು ಹೊಂದಿದೆ. ಈ ಸ್ವಂಭಗಳಲ್ಲನ ಚತುರ್ರಸ ಪಟ್ಟಿಯಲ್ಲಿ ಉಬ್ಬು ಶಿಲ್ಪ್ಲಗಳದ್ದು 
ಇದರಲ್ಲಿ ವೈಷ್ಣವ ನಾಮ, ಲತೆಬಳ್ಳಗಳು., ಎಲೆಗಳು. ಗೀಕಿಯ ದೇಹ, ಆನೆಯ ಸೊಂಡಿಲ ಚಿತ್ರ. 
ಕುಂಭ, ನಾಗಬಂಧ, ಕೈಮುಗಿದು ನಿಂತಿರುವ ಭಕ್ತೆಯ ಶಿಲ್ಪವನ್ನು ಕೆತ್ತಲಾಗಿದೆ. 
ಮುಖಮಂಟಪದ ದ್ವಾರಬಂಧವು ಅಲಂಕರಣಿಯುಂದ ಕೂಡಿದ್ದು ಎಡ ಮತ್ತು ಬಲ ಪಾರ್ಶ್ರದಲ್ಲ 
ಜಯವಿಜಯರ ಶಿಲ್ಪ್ಲಗಕು ಮತ್ತು ಅದರ ಮೇಲೆ ಹೂಬಳ್ಳಗಳ ಅಲಂಕರಣ ಹಾಗೂ ಲಲಾಟದಲ್ಲಿ 


ಗಜಲಕ್ಷೀಯ ಕೆತ್ತನೆಯುದೆ (ಚಿ.ಸಂ.146). ಹಾಗೂ ಮುಖಮಂಟಪದ ಮುಂಭಾಗದಲ್ಲ 3 ಅಡಿ 
ಎತ್ತರದ ತಾವರೆ ದಳಗಳ ಕೆತ್ತನೆಯಿರುವ ಬಅಪೀಶಠವಿದೆ. 


ಅಧಿಷ್ಲಾನ: ಅಧಿಷ್ಠಾನದ ಭಾಗವು ಭಾಗಶಃ ಮುಚ್ಚಿದ್ದು ಪಾದಬಂಧ ಅಧಿಷ್ಠಾನದ ರೀತಿಯಲ್ಲ 
ಕಂಡುಬರುತ್ತದೆ. ಜಗತಿ, ತಿಪಟ್ಟ. ಗಳ, ಪಟ್ಪಕಾ. ಮಹಾಪಟ್ಟ ಭಾಗಗಳವೆ. ಈ ಪಾದಬಂಧ 
ಅಧಿಷ್ಲಾನವನ್ನು 10 ಮತ್ತು 1ನೇ ಶತಮಾನದಲ್ಲ ನಿರ್ಮಾಣವಾಗಿರುವುದು ಸ್ಪಷ್ಟವಾಗಿ 
ಕಾಣಬಹುಮ ಮತ್ತು ತಮಿಳು ಪ್ರಭಾವಕ್ಕೆ ಒಳಗಾದ ದಕ್ಷಿಣ ಕರ್ನಾಟಕ ಗಂಗರ 
ದೇವಾಲಯಗಳಕಲ್ತ್ಪ ಠ ಅಧಿಷ್ಠಾನವನ್ನು ಕಾಣಬಹುದಾಗಿದೆ." 


ಇತ್ತಿ: ಜತ್ತಿಯ ಚೋಳರ ಮತ್ತು ಗಂಗರ ಕಾಲದ ರೀತಿಯ ಅರೆಸ್ತಂಭಗಳಾದ 
ಇತ್ತಿಪಾದಗಳನ್ನು ಗರ್ಭಗುಡಿ, ಸುಕನಾಸಿ ಮತ್ತು ನವರಂಗದಲ್ಪ್ಲನ ಹೊರಭಾಗದ ಅತ್ತಿಯಲ್ಲ 
ಕಾಣಬಹುದಾಗಿದೆ. ಇವು ಬ್ರಹಕಾಂತ ತ್ತಿ ಪಾದಗಳಾಗಿದ್ದು ಅದರ ಮೇಲೆ ಆಧಾರ 
ಪೋತಿಕೆ(ಬೋದಿಗೆ)ಯನ್ನು ಸಹ ನಿರ್ಮಿಸಲಾಗಿದೆ. ಗರ್ಭಗುಡಿಯ ಹಿಂಭಾಗದ ಇತ್ತಿ 
ಭಾಗದಲ್ಲ ಮೂರು ಕೋಷ್ಟಗಳನ್ನು ನಿರ್ಮಿಸಲಾಗಿದೆ. ಈ ಕೋಷ್ಟದಲ್ಲ ಯಾವುದೇ ದೇವತಾ 
ವಿಗ್ರಹಗಳರುವುದಿಲ್ಲ. ಆದರೆ ಕೋಷ್ಟ ಸ್ತಂಭಗಳು ಬ್ರಹೃಕಾಂತ ರೀತಿಯ ಇತ್ತಿ ಸ್ತಂಭಗಳನ್ನು 
ನಿರ್ಮಿಸಲಾಗಿದೆ. ನವರಂಗದ ಮಧ್ಯದ ಇತ್ತಿಗಳಲ ತೋರಣದ ಅಲಂಕಾರವಿದೆ. ಗರ್ಭಗುಡಿಯ 


ತೋರಣದ ಕೆಳಗೆ ಸಾಧಾರಣವಾದ ಪ್ರನಾಳವನ್ನು ನಿರ್ಮಿಸಲಾಗಿದೆ. 


ಪ್ರಸ್ತರ: ಪ್ರಸರದಲ್ಲ ಉತ್ತರ ವಲಭಿಯುದ್ದು ಯಾವುದೇ ಅಲಂಕರಣವಿರುವುದಿಲ್ಲ. ನಂತರ 


ಕಹೋತವು ಇಳಜಾರಾಗಿ ಮುಂಚಾಚಿದ್ದು. ಇದರಲ್ಪ ಸರಳ ನಾಸಿಗಳ ಅಲಂಕರಣವಿದೆ. 


ಪ್ರಸಾದ: ಇದು ದ್ರಾವಿಡ ಶೈಲಯಲ್ಲದ್ದು ಇದನ್ನು ಇಲ್ಲಿಗೆ ಮತ್ತು ಗಾರೆಯಿಂದ ನಿರ್ಮಾಣ 
ಮಾಡಲಾಗಿದೆ. ಈ ಶಿಖರವು ಏರುವಿನ್ಯಾಸದಲ್ಲದ್ದು ಚೌಕಾಕಾರದ ವೇದಿಕೆ, ದ್ರೀವ, ಶಿಖರ, 
ಸ್ಹೂಪಿಯನ್ನು ಕಾಣಬಹುದು. ಗದ್ರೀವದಲ್ಲ ಕೋಷ್ಠವಿದ್ದು., ಯಾವುದೇ ಗ್ರೀವ ದೇವತೆಗಳು 
ಇರುವುದಿಲ್ಲ. ಶಿಬರದಲ್ಲ ನಾಲ್ಲು ಕಡೆ ಮಹಾನಾಸಿಯನ್ನು ಹೊಂದಿದೆ. ಹಾಗೆಯೇ ನವರಂಗ 
ಮತ್ತು ಮುಖಮಂಟಪದಲ್ಲ ಗಾರೆ ಮತ್ತು ಇಟ್ಟಿಗೆಯಿಂದ ದಿಂಡುಗೋಡೆ (ಪ್ಯಾರಫೀಟ್‌)ಯನ್ನು 


ನಿರ್ಮಿಸಲಾಗಿದೆ (ಚಿ.ಸಂ. 147). 


ದೇವಾಲಯ ಗರ್ಭಗುಡಿಯ ಬಲಭಾಗದಲ್ಲ ಸೀತಮ್ಮನ ಗುಡಿಯನ್ನು ನಿರ್ಮಿಸಲಾಗಿದೆ. 
ಇದು ಗರ್ಭಗೃಹ ಹಾಗೂ ಮುಚ್ಚಿದ ಮುಖಮಂಟಪವನ್ನು ಹೊಂದಿದೆ. ಗರ್ಭಗುಡಿಯಲ್ಲ 


ಎರಡೂವರೆ ಅಡಿ ಎತ್ತರದ ಚರ್ತುಭುಜೆಯಾದ ಸೀತೆಯ ವಿಗ್ರಹವಿದ್ದು ಮುಂದಿನ ಕೈಗಳಕಲ್ಲ 
214 


ಅಭಯ ಮತ್ತು ವರದ ಹಸ್ತ. ಹಿಂಬದಿಯ ಕೈಗಳಲ್ಲ ತಾವರೆ ಮೊಧ್ಗನ್ನು ಹಡಿದು ಸುಖಾಸೀನ 
ಭಂಗಿಯಲ್ಲ ಕುಳತಿರುವ ವಿಗ್ರಹವಿದೆ. ಈ ದೇವಾಲಯದ ಸುತ್ತ 7 ಅಡಿ ಎತ್ತರದ ಗ್ರಾನೈಟ್‌ 
ಕಲ್ಪನಿಂದ ಪ್ರಾಕಾರವನ್ನು ನಿರ್ಮಿಸಿದ್ದು ಈ ಪ್ರಾಕಾರದಲ್ಲ ಮೀನು. ಆನೆಗಳ ಉಬ್ಬುಶಿಲ್ಲವನ್ನು 
ಕೆತ್ತಲಾಗಿದೆ. ಹಾಗೂ ಮಹಾದ್ವಾರದ ಬಲಭಾಗದಲ್ಲನ ಪ್ರಕಾರದಲ್ಲ ಎರಡು ಅಡಿ ಎತ್ತರದ 
ಕಾಅಂಗಮರ್ದನ, ಆಂಜನೇಯ, ಗಣಪತಿ, ಆನೆಯ  ಉಬ್ಬುಶಿಲ್ಪ್ಲಗಳವೆ. ಹಾಗೂ 
ಮಹಾದ್ದಾರದಲ್ಲ ಯಾವುದೇ ಗೋಪುರ ಕಂಡುಬರುವುದಿಲ್ಲ. ಆದರೆ ಇತ್ತೀಚೆಗೆ 
ನಿರ್ಮಿತವಾಗಿರುವ ದ್ವಾರದ ಮೇಲೆ ದಿಂಡು ಗೋಡೆಯಲ್ಲ ಕೋಷ್ಠವನ್ನು ನಿರ್ಮಿಸಿ ಅದರಲ್ಲಿ 


ರಾಮ, ಲಕ್ಷಣ. ಸೀತೆ. ಆಂಜನೇಯರ ಣಾರೆ ಶಿಲ್ಪವನ್ನು ನಿರ್ಮಿಸಲಾಗಿದೆ. 


ಘಂ ಮಹಾದ್ವಾರದ ಎಡ ಮತ್ತು ಬಲಭಾಗದಲ್ಲ ಜಗತಿಯನ್ನು ನಿರ್ಮಿಸಲಾಗಿದೆ. 
ಮಹಾದ್ವಾರದ ದ್ವಾರಬಂಧದ ಒಳಭಾಗದ ದ್ಹಾರಶಾಖೆಯಲ್ಲ ಲಅತೆಗಳ ಅಲಂಕರಣದ 
ವಲ್ಲಮಂಡಲ ಶಾಖೆಯನ್ನು ಕಾಣಬಹುದು. ಹಾಗೆಯೇ ಲಲಾಟಬಂಬದಲ್ಲ ಪದ್ಧದಳದ 
ಕೆತ್ತನೆಯನ್ನು ಕಾಣಬಹುದಾಗಿದೆ. ಈ ಮಹಾದ್ದಾರಕ್ಕೆ ಇತ್ತೀಚೆಗೆ ಮರದ ಬಾಗಿಲುಗಳನ್ನು 
ಹಾಕಲಾಗಿದೆ. ಮಹಾದ್ವಾರದ ಬಲಭಾಗದಲ್ಲಿ ಗ್ರಾನೈಟ್‌ ಕಲ್ತನಿಂದ ನಿರ್ಮಿಸಿದ 4 ಅಡಿ ಎತ್ತರದ 
ಮಾಧವ (ವಿಷ್ಣು) ಶಿಲ್ಪವಿದೆ. ಬಲ ಮುಂಗ್ಯೆನಲ್ಲ ಗಡೆ, ಬಲಹಿಂಗೈನಲ್ಲ ಚಕ್ರ, ಎಡ ಮುಂಗ್ಯೆನಲ್ಲ 
ಅಭಯ. ಹಿ೦ಗೈೆನಲ್ಪ ಶಂಬವನ್ನು ಹೊಂದಿದ್ದು ಕಿರೀಟ ಮುಕುಟವನ್ನು ಧರಿಸಿ ಆಭರಣಗಳಂ೦ದ 
ಅಲಂಕೃತವಾಗಿದೆ. ಅಲ್ಲದೇ ಈ ಮಹಾದ್ವಾರದ ಬಲ ಮತ್ತು ಎಡಭಾಗದಲ್ಲ ಆಂಜನೇಯ 
ಮತ್ತು ಗಣಪತಿಯ ಉಬ್ಬುಶಿಲ್ಲಗಳವೆ. ಈ ಮಹಾದ್ದಾರದ ಮುಂದೆ ಮಂಟಪವನ್ನು 
ಕಾಣಬಹುದು. ಈ ಪ್ರವೇಶ ಮಂಟಪವು ನಾಲ್ಲು ಸ್ತಂಭಗಕಂದ ಕೂಡಿದ ತೆರೆದ 
ಮಂಟಪವಾಗಿದ್ದು ಇದರಲ್ಲ ಶ್ರೀಖಂಡ ಸ್ತಂಭಗಳದ್ದು ಪಟ್ಟಕೆಯಲ್ಲ ಆಂಜನೇಯ ಮತ್ತು 
ಪದಗಳನ್ನು ರಚಿಸಲಾಗಿದೆ. ಹಾಗೂ ಹಿಂದಿನ ಸ್ತಂಭಗಳು ದಿಂಡು. ಅದರೆ ಮೇಲೆ ಷೋಡಾಶ್ರ 
ಮುಖಗಳನ್ನು ಹೊಂದಿದ್ದು ಸೌಮ್ಯಕಾಂತ ಸ್ವಂಭಗಳಾಗಿವೆ. ಇಆಅಜಾರಾದ ಕಲ್ಪನ ಚಪ್ಪಡಿಯ 
ಕಪೋತವಿದ್ದು ಅದರ ಮೇಲೆ ದಿಂಡುಗೋಡೆ ನಿರ್ಮಿಸಲಾಗಿದೆ. ಈ ರೀತಿಯ ಸೌಮ್ಯಕಾಂತ 
ಸ್ತಂಭಗಳು ದೇವಾಲಯದ ಪ್ರಾಕಾರದ ಒಳಗಡೆಯಲ್ಲ ಮುರಿದು ಜದ್ದಿರುವುದನ್ನು ಸಹ 
ಕಾಣಬಹುದು. ಇದು ಜೀರ್ಣೋದ್ದಾರ ಕಾರ್ಯದ ಸಮಯದಲ್ಲ ಬದಲಾಲುಸಿರುವಂತೆ 
ಕಂಡುಬರುತ್ತದೆ. 


ದೇವಾಲಯದ ಪ್ರಾಕಾರದ ಒಳಗೆ ಮುಖ್ಯ ದೇವಾಲಯದ ಮುಖಮಂಟಪದ 
ಎಡಭಾಗದಲ್ಲ ಒಂದು ಬೃಂದಾವನವನ್ನು ಕಾಣಬಹುದಾಗಿದೆ. ಹಾಗೆಯೇ ಪಲ್ಲವ ಶೈೇಅಯ 


215 


ಸಿಂಹದ ಕೆತ್ತನೆಯ ಸ್ತಂಭವಿದ್ದು ಮುರಿದುಬದ್ದಿದೆ. ಹಾಗೆಯೇ ಎರಡು ವಿಷ್ಣು ಶಿಲ್ಪಗಳದ್ದು 
ಅದರಲ್ಲ ಒಂದು ಆರು ಅಡಿ ಎತ್ತರವಾಗಿದ್ದು ಸಮಭಂಗಿಯಲ್ಲ ನಿಂತಿದ್ದು ಬಲಮುಂಗ್ಯೆಅ 
ಅಭಯ, ಮುದ್ರೆ. ಬಲಹಿಂಗೈಯಲ್ಲ ಪ್ರಯೋಗ ಚಕ್ರ, ಎಡಮುಂಗೈನಲ್ಲ ಕಲ್ಯಾವಲಂಭತ 
ಮುದ್ರೆ. ಎಡಹಿ೦ಗೈಅ ಶಂಬವನ್ನು ಹಿಡಿದಿದೆ. ಕರೀಆ ಮುಕುಟ. ಕೈಖಡ್ಡಗಳು ಮತ್ತು ದೇಹದ 
ಮೇಲೆ ಅಗಲವಾದ ರತ್ನಪಟ್ಟಯಂತಿರುವ ಯಜ್ಞೋಪವೀತವಿದೆ. ದಪ್ಪವಾದ ಉದರಬಂಧ, 
ಗೆಂಟು ಹಾಕಿರುವ ನಡುಬಂಧ, ನಡುವಿನ ಎರಡೂ ಕಡೆ ಇಳಬಟ್ಟರುವ ಬಟ್ಟೆಯನ್ನು 
ಸೇರಿಸುವಂತೆ ಮಧ್ಯೆ ಅರ್ಥಚಂದ್ರಾಕಾರದ ಬಟ್ಟೆ ಮತ್ತು ಮೊಣಕಾಲವರೆಗಿನ ವಸ್ತವನ್ನು 
ಕಾಣಬಹುದಾಗಿದೆ (ಚಿ.ಸಂ. 148). ಇದರ ಅಲಂಕಾರ ಸುಂದರವಾಗಿದ್ದು ಚೋಳರ ಕಾಲದ 
ಶಿಲ್ಲದಂತೆ ಕಾಣುತ್ತದೆ. ಹಾಗೆಯೇ ಪಕ್ಷದಲ್ಲ ಪೀಠದ ಮೇಲೆ ತಂದು ಕುಳಸಿರುವ ಮೂರು ಅಡಿ 
ಎತ್ತರದ ವಿಷ್ಣುವಿನ ಶಿಲ್ಪವಿದೆ. ಹಾಗೆಯೇ ಗಂಗರ ಕಾಲದ ರಣಪಾರರಸನ ಶಾಸನವಿದೆ. ಅಲ್ಲದೇ 
1೨ನೇ ಶತಮಾನದ 5ದಾನಶಾಸನಗಳು ಜದ್ದಿರುವುದನ್ನು ಕಾಣಬಹುದಾಗಿದೆ, ಇವು 
ಪ್ರಕಟತಗೊಂಡಿದೆ. ಈ ದೇವಾಲಯ ಸುಸ್ಳಿತಿಯಲ್ಲದ್ದು ರಾಜ್ಯ ಪುರಾತತ್ವ ಇಲಾಖೆಂದ 
ಇದನ್ನು ಸಂರಕ್ಷಿಸಲ್ಪಲ್ಲಿದೆ. ಇದು ಚೋಳರ ಕಾಲದಲ್ಲ ನಿರ್ಮಿತವಾಗಿ ಹೋೊಯ್ದಳರು, 
ವಿಜಯನಗರ ಮತ್ತು ನಗರೋತ್ತರ ಕಾಲದಲ್ಲ ಪೋಷಣೆಗೆ ಒಳಪಲ್ಪದೆ. 


ವರದರಾಜ ದೇವಾಲಯ-ಮಳೂರುಪಟ್ಟ 


ಈ ದೇವಾಲಯವು ಗ್ರಾಮದ ಮಧ್ಯಭಾಗದಲ್ಲದ್ದು ಪೂರ್ವಾಭಿಮುಖವಾಗಿದೆ. ಈ 
ದೇವಾಲಯದಲ್ಲ ಕ್ರಿ.ಶ.118೦ರ ಕಾಲಮಾನದ ಹೋೊಯ್ದಳರ ಶಾಸನವಿದ್ದು ಇದು ಹೋೊಯ್ದಳರ 
ಇಮ್ಮಡಿ ವೀರಬಲ್ಲಾಳನ ಕಾಲದಲ್ಪ ನಿರ್ಮಾಣದ ಸೂಚಕವಾಗಿದೆ." ಈ ದೇವಾಲಯವು 
ಗರ್ಭಗೃಹ. ನವರಂಗ, ಮುಖಮಂಟಪವನ್ನು ಹೊಂದಿದೆ. 


ಗರ್ಭಗೃಹ: ಗರ್ಭಗೃಹವು 10x4.6 ಅಡಿ ಉದ್ದ ಅಗಲವಿದ್ದು ಆಯಾತಕಾರವಾಗಿದೆ. 
ಗರ್ಭಗೃಹದಲ್ಲಿ ವರದರಾಜ ಮೂತರ್ತಿಲುದೆ. ಇದು ಸುಮಾರು 4.5 ಅಡಿ ಎತ್ತರವಿದ್ದು ಬಲ 
ಮುಂಗ್ಯೆಯಲ್ಲ ಚಕ್ರ. ಎಡ ಮುಂಗ್ಯೆಯಲ್ಲ ಶಂ. ಬಲ ಮುಂಗ್ಯೆಯಲ್ಲ ಪದ್ಧ ಮತ್ತು ಎಡ 
ಹಿಂಗ್ಯೈಯಲ್ಲ ಗಧೆಯನ್ನು ಹೊಂದಿರುವ ಜನಾರ್ಧನ ಮೂರ್ತಿಯಾಗಿದೆ. ಜನಾರಧ್ಧನನು ಕರೀಟ 
ಮುಕುಟವನ್ನು ಧರಿಸಿದ್ದು, ಹಣೆಯಲ್ಲ ರತ್ನಪಟ್ಟವನ್ನು ಕಿವಿಗಳಗೆ ಮಕರ ಕುಂಡಲ ಹೊಂದಿದ್ದು 
ಈೇ ಮೂರ್ತಿಯು ಕತ್ತಿನಲ್ಲ ಕಂಠಿಹಾರ, ಯಜ್ಞೋಪವೀತ, ತೋಳ್ಸಂದಿ ಕಾಲ್ಲಡಗವನ್ನು ಧರಿಸಿ 
ಸರ್ವಾಭರಣ ಭೂಷಿತನಾಗಿದ್ದಾನೆ. ಎಡ ಮತ್ತು ಬಲ ಭಾಗದ ಚಾಮರಥಧಾರೀಕಿಯರ 


216 


ಉಬ್ಬುಪಿಲ್ಪ್ಲಗಳವೆ. ಹಾಗೂ ವಿರ್ರಹದ ಹಿಂದೆ ಕೀರ್ತಿಮುಖವಿರುವ ಕಲ್ಪನ ಪ್ರಭಾವಳ ಹೊಂದಿದೆ. 
ಶೇ ಮೂರ್ತಿಯು ಅಲಂಕಾರವಾಗಿದ್ದು ಇದು ಹೊಯ್ದಳರ ಕಾಲದ ಶಿಲ್ಪದ ಲಕ್ಷಣಗಳನ್ನು 
ಹೊಂದಿದೆ. ಗರ್ಭಗೃಹದ ದ್ವಾರಬಂಧವು ಸರಳವಾಗಿದೆ (ಚಿ.ಸಂ. 14೨). 


ನವರಂಗ: ನವರಂಗವು 13x9೨ ಅಡಿ ಅಗಲ ಮತ್ತು ಉದ್ದವನ್ನು ಹೊಂದಿದ್ದು ಎರಡು 
ಸ್ತಂಭಗಳವೆ. ಈ ಸ್ವಂಭದಲ್ಲ ಪೀಠವಿರುವುದಿಲ್ಲ. ಚತುರ್ರಸ. ಅಷ್ಟ, ಚತುರ್ರಸ. ಅಷ್ಟ ಮತ್ತು 
ಚತುರ್ರಸವಿದ್ದು ಇದರ ಮೇಲೆ ಆಧಾರ ಪೋತಿಕಾವಿದೆ. ಇದರ ಮೇಲೆ ಚೌಕಾಕಾರದ ಕಲ್ಪನ 
ತೊಲೆಗಳನ್ನು ಹಾಕಿ ಮೇಲ್ಭಾವಣಿಯನ್ನು ಗ್ರಾನೈಟ್‌ ಚಪ್ಪಡಿಗಳ೦ದ ಜೋಡಿಸಿ ನಿರ್ಮಿಸಲಾಗಿದೆ. 
ನವರಂಗದಲ್ಲ ಯಾವುದೇ ಶಿಲ್ಪಗಳು ಕಂಡುಬರುವುದಿಲ್ಲ. ನವರಂಗದ ಇತ್ತಿಯು ಇಲ್ಲಗೆ ಮತ್ತು 
ಗಾರೆಯಿಂದ ಇತ್ತೀಚಿಗೆ ನಿರ್ಮಿಸಲಾಗಿದೆ. ಹಾಗೆಯೇ ನವರಂಗದ ದ್ವಾರಬಂಧವೂ 
ಸರಳವಾಗಿದೆ. ದ್ಹಾರದ ಮೇಲೆ ಶಂಬ, ಚಕ್ರ ಮತ್ತು ವೈಷ್ಣವ ನಾಮದ ಸರಳ ಉಬ್ಬುಶಿಲ್ಪಗಳವೆ. 


ಮುಖಮುಂಟಪ: ಮುಖಮಂಟಪವು ರ.5೫X13 ಅಡಿ ಅಗಲವಿದ್ದು ಆಯತಾಕಾರವಾಗಿದೆ. ಇದು 
ಎರಡು ಸ್ವ್ತಂಭಗಳಂ೦ದ ನಿರ್ಮಿಸಿದ ತೆರೆದ ಮಂಟಪವಾಗಿದ್ದು ಇತ್ತೀಚೆಗೆ ಮುಖಮಂಟಪದ ಎಡ 
ಮತ್ತು ಬಲಭಾಗದಲ್ಲ ಭಿತ್ತಿಯನ್ನು ನಿರ್ಮಿಸಲಾಗಿದೆ. ಈ ಸ್ಪಂಭಗಕಳು ಚತುರ್ರಸ, ಅಷ್ಟ. 
ಚತುರ್ರಸವಾಗಿದ್ದು ಇದರ ಮೇಲೆ ಪೋತಿಕಾ ಹೊಂದಿದೆ. ಇದರ ಮುಂದೆ ಆಧುನಿಕವಾದ 
ಸೀಟನ ಛಾವಣಿ ಹಾಕಿ ನಿರ್ಮಿಸಲಾಗಿದೆ. ಈ ದೇವಾಲಯದ ಮುಂದೆ ಎತ್ತರವಾದ ಪೀಠದ 
ಮೇಲೆ ಗ್ರಾನೈಟ್‌ ಕಲ್ಪನಿಂದ ಮಾಡಿರುವ ಗರುಡಸ್ತಂಭವನ್ನು ನಿಲ್ಪಸಲಾಗಿದೆ. 


ಈ ದೇವಾಲಯದ ಅಧಿಷ್ಲಾನ ಮುಚ್ಚಿಹೋಗಿದ್ದು ಜಭತ್ತಿಯು ಸಹ ಗಾರೆ ಮತ್ತು 
ಇಟ್ಟಿಗೆಯಿಂದ ಹೊಸದಾಗಿ ನಿರ್ಮಿಸಲಾಗಿದೆ ಮತ್ತು ಈ ದೇವಾಲಯದ ಪ್ರಾಸಾದ ಇಟ್ಟಗೆ 
ಗಾರೆಯಿಂದ ದ್ರಾವಿಡ ಮಾದರಿಯ ತ್ರಿತಲ ವಿನ್ಯಾಸದಲ್ಲ ನಿರ್ಮಾಣವಾಗಿದೆ (ಚಿ.ಸಂ. 15೦). 
ಹಾಗೂ ನಾಲ್ಲು ಕಡೆ ದೇವಕೋಷ್ಟಕಗಳದ್ದು ಅದರಲ್ಲನ ಶಿಲ್ಪಗಳು ಹಾಳಾಗಿವೆ. ಈ ದೇವಾಲಯ 
ಪೂರ್ಣ ಪ್ರಮಾಣದಲ್ಲ ಆಧುನಿಕವಾಗಿ ಮಾರ್ಪಾಡಾಗಿದ್ದು. ಪ್ರಧಾನ ದೇವತೆ ಮತ್ತು ಸ್ತಂಭಗಳು 
ಮೂಲ ಪ್ರರೂಪದಲ್ಲವೆ. ಇದು ಶಿಲ್ಲ ಮತ್ತು ಹೊಯ್ದಕರ ಶಾಸನದ ಪ್ರಕಾರ ಹೊಯ್ದಳರ 
ಕಾಲದಲ್ಲಿ ನಿರ್ಮಾಣವಾಗಿದ್ದು ವಿಜಯನಗರೋತ್ತರ ಮತ್ತು ಇತ್ತೀಚೆಗೆ 
ಜೀರ್ಣೋದ್ದಾರಗೊಂಡಿರುವ ದೇವಾಲಯವಾಗಿದೆ. 


217 


ಅರಳಾಳು: 


ನಾರಾಯಣಸ್ವಾಮಿ ದೇವಾಲಯ: ಠೀ ದೇವಾಲಯವು ಕನಕಪುರದಿಂದ ಸಂಗಮಕ್ಕೆ ಹೋಗುವ 
ಮುಖ್ಯ ರಸ್ತೆಯ ಅರಳಾಳು ಗ್ರಾಮದ ಎಡಭಾಗದಲ್ಲ ಕಂಡುಬರುತ್ತದೆ. ಈ ದೇವಾಲಯವು 
ವಿಜಯನಗರ ಕಾಲದಲ್ಲ ನಿರ್ಮಾಣವಾಗಿದ್ದು. ಇದಕ್ಕೆ ಸಂಬಂಧಿಸಿದಂತೆ ಕ್ರಿ.ಶ.139೨3ರ 
ಶಾಸನದಲ್ಲ ವಿಜಯನಗರ ಅರಸರ ಅಧೀನದಲ್ಪದ್ದ ಸೀಗಲನಾಡ ಮಹಾಪ್ರಭು ಆರುಳಹಾಳ 
(ಅರಲಾಲ) ಮಾರಾಗಾವುಂಡನ ಮಗ ಚಿಕ್ಕ ಅಯ್ಯಣ್ಣನು ಶ್ರೀ ನಾರಾಯಣ ದೇವರಿಗೆ ದಾನ 
ನೀಡಿದ ಉಲ್ಲೇಬವಿದೆ.”” ಈ ಶಾಸನದ ಪ್ರಕಾರ ಸೀಗಲನಾಡ ಮುಖ್ಯ ಕೇಂದ್ರ ಅರಲಾಲು 


ಆಗಿತ್ತು ಎಂಬುದು ತಿಆದು ಬರುತ್ತದೆ. 


ಇಂದು ಠೇ ದೇವಾಲಯವು ವಿನಾಶದ ಅಂಚಿನಲ್ಲದ್ದರೂ ತನ್ನದೇ ಆದಂತಹ ಮೂಲ 
ಕಲೆ ಮತ್ತು ವಾಸ್ತುಶಿಲ್ಲ ಉಳಸಿಕೊಂಡಿದೆ. ಎತ್ತರವಾದ ದಿಬ್ಬದ ಮೇಲೆ ಪೂರ್ವಾಭಿಮುಬವಾಗಿ 
ಗ್ರಾನೈಟ್‌ ಕಲ್ಪನಿಂದ ನಿರ್ಮಿಸಲಾಗಿರುವ ಈ ದೇವಾಲಯ ಗರ್ಭಗುಡಿ, ಸುಕನಾಸಿ, 2 
ಸ್ತಂಭಗಳ ಮತ್ತೊಂದು ಸುಕನಾಸಿ, ನವರಂಗ, ತೆರೆದ ಮುಖಮಂಟಪ, ಪ್ರಾಕಾರ, 
ಮುಖ್ಯದ್ವಾರದ ಪ್ರಧಾನ ಭಾಗಗಳವೆ. 


ಗರ್ಭಗುಡಿಯಲ್ಲ ಪ್ರಧಾನ ದೇವರಾಗಿ ನಾರಾಯಣ ಎಂದು ಕರೆಯುವ ವಿರ್ರಹವಿದ್ದು. ಇದು 
ಗರುಡ ಪೀಠದ ಮೇಲೆ ೭.5 ಅಡಿ ಎತ್ತರದ ಸಮಭಛಂಗಿಯಲ್ಲ ನಿಂತಿರುವ ಮಾಧವನ 
ಶಿಲ್ಪವನ್ನು ಕಾಣಬಹುದು. ಬಲಹಿಂಗ್ಯೈಯಲ್ಲ ಸ್ಥಿತಿ ಚಕ್ರ, ಎಡಹಿಂಗ್ಯಯಲ್ಲ ಶಂ, ಬಲಮುಂಗ್ಯೆ 
ಕಲ್ಕಾವಲಂಜತ ಮುದ್ರೆ, ಎಡಮುಂಗ್ಯೆಯಲ್ಲ ಗಧೆಯನ್ನು ಹಿಡಿದಿದ್ದಾನೆ. ತಲೆಯಲ್ಲ ಕಿರೀಟ 
ಮುಕುಟ ಹಾಗೂ ಸರ್ವಾಭರಣಗಳಂ೦ದ ಅಲಂಕೃತವಾಗಿರುವುದನ್ನು ಕಾಣಬಹುದು (ಜಿ.ಸಂ. 
151). ಹಾಗೆಯೇ ಸಿಂಹಮುಖ ಮತ್ತು ಲತೆಬಳ್ಳಯುರುವ ಕಲ್ಪನ ಪ್ರಭಾವಳಲುದೆ ಹಾಗೂ ಅದರ 
ಜೊತೆಗೆ ಅಲಂಕಾರಿಕವಾದ ಕಂಚಿನ ಪ್ರಭಾವಳಯನ್ನು ಕಾಣಬಹುದು. ಹಾಗೂ ಇದರ ಪೀಠವೂ 
ಪ್ರತಿಭದ್ರ ಶೈಲಯಲ್ಲದ್ದು ಅವಶ್ಯಕತೆಯ ಅನುಗುಣವಾಗಿ ಇಲ್ಲ ಊರ್ಧ್ವಪದ್ಯ. 
ಅಧೋಪದ್ಧಗಳನ್ನು ಕೆತ್ತಲಾಗಿದೆ. ಈ ರೀತಿಯ ಲಕ್ಷಣದ ಉಪಪೀಠಗಳನ್ನು ವಿಜಯನಗರ 
ಕಾಲದಲ್ಲ ಹೆಚ್ಚಾಗಿ ದೇವಾಲಯಗಳ ಅಧಿಷ್ಠಾನದ ಕೆಳಭಾಗದಲ್ಲ ಬಳಸಿದ್ದು೦ಟು. ಅದೇ ರೀತಿ 
ಲಕ್ಷಣವಿರುವ ಉಪಪೀಠವನ್ನು ವಿಗ್ರಹದ ಪೀಠದಲ್ಲಿ ಕೆಳಗೆ ಬಳಸಿರುವುದರಿಂದ ಈ ದೇವಾಲಯ 
ವಿಜಯನಗರ ಕಾಲದಲ್ಲ ನಿರ್ಮಾಣವಾಗಿರುವುದಕ್ಕೆ ಮುಖ್ಯ ಆಧಾರವಾಗುತ್ತದೆ. ಹಾಗೂ 
ಒಳಛಾವಣಿಯಲ್ಲ ದ್ವಿತಲದೊಂದಿಗೆ ಅರ೪ದ ಪದ್ಯದಳದ ಫಲಕವಿರುವ ನಾಭಿಚ್ಛಂದ 


218 


ವಿತಾನವನ್ನು ಕಾಣಬಹುದು. ಇದರ ದ್ವಾರಬಂದ ಸರಳವಾಗಿದ್ದು ನಂತರದ ಅಂತರಾಳದಲ್ಲನ 
ಎಡಭಾಗದಲ್ಲ ಅಂಡಾಳಾಚಾರ್‌ ಮತ್ತು ರಾಮಾನುಜಾರ್ಯರ ಶಿಲ್ಪ್ಲಗಳವೆ. ಇದರ ನಂತರ 
ಮತ್ತೊಂದು ಎರಡು ಸ್ತಂಭಗಳರುವ ಹಾಗೂ ಉತ್ಸವ ಮೂರ್ತಿಯಿರುವ ಸುಕನಾಸಿಯನ್ನು 
ಕಾಣಬಹುದು. ಈ ಸ್ತಂಭಗಳು ಚತುರಾಶ್ರ, ಅಷ್ಟಾಶ್ರ. ಷೋಡಾಶ್ರ,. ಅಷ್ಟಾಶ್ರ. ಷೋಡಾಶ್ರ ಮತ್ತು 


ಆಧಾರ ಪೋತಿಕಾವನ್ನು ಹೊಂದಿದೆ (ಚಿ.ಸಂ. 152). 


ಇದರ ದ್ವಾರಬಂಧವು ಸರಳವಾಗಿದ್ದು ನಂತರ ನವರಂಗದಲ್ಲ ಇದೇ ಮಾದರಿಯ 
ದ್ವಾರಬಂಧವನ್ನು ಕಾಣಬಹುದು. ಮಧ್ಯದ ಅಂಕಣದ ಒಳೆಭಾವಣಿಯಲ್ಲ ಏಕತಲವಿರುವ 
ಪದ್ಯದಳ ಕೆತ್ತನೆಯ ವಿತಾನ ಕಾಣಬಹುದು. ಹಾಗೆಯೇ ಸರಳವಾದ ಇತ್ತಿ ಸ್ತಂಭಗಳದ್ದು 
ಬಲಭಾಗದ ಇತ್ತಿಯು ಹಾಳಾಗಿದ್ದು ಅದಕ್ಕೆ ಸಣ್ಣಗಾತ್ರದ ಕಲ್ಪನಿಂದ ಇತ್ತೀಚೆಗೆ ನಿರ್ಮಿಸಿದ 
ಭಾಗವನ್ನು ಸೇರಿಸಲಾಗಿದೆ. ಹಾಗೆಯೇ ನವರಂಗದ ದ್ವಾರಬಂಧದಲ್ಲ ವೈಷ್ಣವ ದ್ವಾರಪಾಲಕರಾದ 
ಜಯವಿಜಯರ ಉಬ್ಬುಪಿಲ್ಲ ಕೆತ್ತನೆ ಮಾಡಲಾಗಿದೆ. ನಂತರ ತೆರೆದ ನಾಲ್ಲು ಚಿತ್ರಖಂಡ 
ಸ್ವಂಭಗಳರುವ ಮುಖಮಂಟಪವನ್ನು ಕಾಣಬಹುದು. ಈ ಸ್ಪಂಭಗಳ ಪಟ್ಲಕೆಯಲ್ಲ ಗರುಡ, 
ಯಾಳ, ಕುಳತ ವಾದ್ಯ ನುಡಿಸುತ್ತಿರುವ ಭಕ್ತನ ಉಬ್ಬುಪಿಲ್ಪಗಳವೆ. 


ಅಧಿಷ್ಲಾನ: ಅಧಿಷ್ಠಾನ ಭಾಗವೂ ಪೂರ್ಣವಾಗಿ ಮಣ್ಣಿನಿಂದ ಮುಚ್ಚಲ್ಪಲ್ಪದೆ. ಇದರ ಭಿತ್ತಿಯು 
ಕಲ್ಪನ ಚಪ್ಪಡಿಯ ಫಲಕದ ರೀತಿಯಲ್ಲ ಸರಳವಾಗಿದೆ. ಪಸ್ತರದಲ್ಲ ವಲಭ ಮತ್ತು ಮುಂಚಾಚಿದ 
ಕಪೋತವಿದ್ದು ಸರಳ ನಾಸಿಗಳವೆ ಹಾಗೂ ಸರಕವಾದ ವಾಜನವನ್ನು ಕಾಣಬಹುದು. 


ಪ್ರಾಸಾದ: ಪ್ರಾಸಾದದಲ್ಲ ಗಾರೆ, ಇಲ್ಟಗೆಗಳ೦ದ ನಿರ್ಮಿತವಾದ ವೇದಿಲುದೆ. ಇದರಲ್ಲ 
ಕೋಷ್ಟಗೂಡು ಹಾಗೂ ದೇವತೆಗಳವೆ ಹಾಗೂ ಈ ತಲದ ಮೇಲೆ ಎರಡು ದೇಹ ಒಂದೇ 
ತಲೆಯುಳ್ಳ ಸಿಂಹಗಳನ್ನು ನಾಲ್ಲು ದಿಕ್ಲ್ಷುಗಳಲ್ಲೂ ಕಾಣಬಹುದು. ಅಲ್ಲದೇ ಗ್ರೀವವು ಅಷ್ಟಾಶ್ರವನ್ನು 
ಹೊಂದಿದ್ದು ಅದರ ಮೇಲೆ ರುದ್ರಚ್ಛಂದ ರೀತಿಯ ಶಿಖರವಿದೆ (ಚಿ.ಸಂ. 153). 


ಹಾಗೂ ಅದರ ಮೇಲ್ಲಾಗದಲ್ಲ ಸ್ತೂಪಿಯನ್ನು 


ದೇವಾಲಯದ ಮುಂದಿನ ಬಲಭಾಗದಲ್ಲ ಬೃಂದಾವನ ಮತ್ತು ಎದುರುಗಡೆ ಗರುಡಸ್ತಂಭವನ್ನು 
ಕಾಣಬಹುದು. ಸುತ್ತಲೂ ಇಲ್ಲಗೆ ಮತ್ತು ಗಾರೆಯ ನಿರ್ಮಾಣದ ಪ್ರಾಕಾರವಿದ್ದು 


ಸಹ ಕಾಣಬಹುದು. ಅಲ್ಲದೇ 


ಮಹಾದ್ವಾರವನ್ನು ಕಾಣಬಹುದು. ಅಲ್ಲದೇ ಮಹಾದ್ವಾರದ ಹೊರಗೆ ಪಕಟತವಾದ ವಿಜಯನಗರ 
ಶಾಸನವಿದೆ. ಈ ದೇವಾಲಯ ವಿಜಯನಗರ ಕಾಲದಲ್ಲ ನಿರ್ಮಾಣವಾದ ಒಂದು 
ಪ್ರಮುಖವಾದ ವೈಷ್ಣವ ದೇವಾಲಯವಾಗಿದೆ. ಇಂದೂ ಈ ದೇವಾಲಯ ತ್ತಿಯು ಚರುಕು 


219 


ಬಲ್ಲದ್ದು ಹಾಗೂ ಅಧಿಷ್ಠಾನವು ಮುಚ್ಚಿಹೋಗಿದೆ. ದಸ್ಥಿತಿಯಲ್ಲರುವ [a ದೇವಾಲಯವನ್ನು 
ಜೀರ್ಣೋದ್ದಾರಗೊಳಸುವುದರ ಮೂಲಕ ಉಳಸಬೇಕಾಗಿದೆ. 


ನಾರಸಂದ್ರ : ಈ ಗ್ರಾಮವು ಬೆಂಗಳೂರು ಮತ್ತು ಮಂಗಳೂರು ರಾಜ್ಯ ಹೆದ್ದಾರಿಯಲ್ಲ ಕಂಡು 
ಬರುತ್ತವೆ. ಈ ಗ್ರಾಮದಲ್ಲ ಪ್ರಮುಖವಾಗಿ ವೈಷ್ಣವ ಮತ್ತು ಶೈವ ಪಂಥದ ದೇವಾಲಯಗಳು 
ಕಂಡುಬಂದಿದ್ದು. ಪ್ರಮುಖವಾಗಿ ನಡಿಕೆ ರಂಗನಾಥ, ವೀರಾಂಜನೇಯ ದೇವಾಲಯ, ಗಣಪತಿ 
ದೇವಾಲಯ, ಮತ್ತು ತೆರೆದ ಮಂಟಪಗಳವೆ. ಇದರಲ್ಪ ಹಲವು ದೇವಾಲಯಗಳು ಹೊಸದಾಗಿ 
ಪುನರ್‌ ನಿರ್ಮಾಣವಾಗಿರುದನ್ನು ಕಂಡುಬರುತ್ತದೆ. 


ನಡಕೇರಿ ರಂಗನಾಥ/ ನಡಿಕೆ ರಂಗನಾಥ : ಈ ದೇವಾಲಯ ಪೂರ್ವಾಭ ಮುಖವಾಗಿ ಗ್ರಾನೈಟ್‌ 
ಕಲ್ಪನಿಂದ ನಿರ್ಮಾಣವಾಗಿದ್ದುರು ಇತ್ತೀಚಿನ ಕಾಲದಲ್ಲ ಇದರ ಭತ್ತಿಯನ್ನು ಇಲಟ್ಟಗೆಗಳ೦ದ 
ಪುನರ್‌ ನಿರ್ಮಾಣವಾಗಿರುವುದನ್ನು ಕಾಣಬಹುದು. ಈ ದೇವಾಲಯ ಗರ್ಭಗುಡಿ, ಸುಕನಾಸಿ. 
ನವರಂಗ, ಮುಖಮಂಟಪ ಮತ್ತು ಗರುಡಸ್ತಂಭವನ್ನು ಹೊಂದಿದೆ. ಇದು ಬಹುಶಃ ಹೊಯ್ದಳರ 
ಕಾಲದಲ್ಲ ನಿರ್ಮಾಣವಾಗಿ ನಂತರ ವಿಜಯನಗರದ ಅರಸ ದೇವರಾಯರ ಆಳ್ವಕೆಯ ಕಾಲದಲ್ಲ 
ಅಲ್ಲನ ತಿಪ್ಲನಾಯಕರ ಮಕ್ಕಳಾದ ತಿರುಮಲನಾಯಕರು ಕ್ರಿ.ಶ. 1475ರಲ್ಲ ಗರುಡಸ್ತಂಭ 
ಹಾಕಿಸಿದ ಬಣ್ಣಿ ಗರುಡಸ್ತಂಭದ ಮೇಅನ ಶಾಸನದ ಉಲ್ಲೇಖವಿದೆ." 


ಗರ್ಭಗೃಹ : ಗರ್ಭಗೃಹದಲ್ಲ ಪ್ರಧಾನ ದೇವರಾದ ರಂಗನಾಥ ಎಂದು ಕರೆಯುವ ಜನಾರ್ಧನ 
ವಿಗ್ರಹವಿದೆ. ಇದು ಒಂದು ಅಡಿ ಪೀಠದ ಮೇಲೆ ಎರಡು ಅಡಿ ಎತ್ತರವಿದ್ದು 
ಸರ್ವಾಲಂಕರಣವಾಗಿ ಸಮಭಂಗಿಯಲ್ಲದ್ದಾನೆ. ಜನಾರ್ಧನನ ಬಲ ಹಿಂಗೈಯಲ್ಲ ಸ್ಥಿತಿ ಚಕ್ರ, 
ಬಲಮುಂಗ್ಯೆಯಲ್ಲ ಅಭಯಹಸ್ತ. ಎಡಹಿಂಗ್ಯೈೈಯಲ್ಲ ಶಂಖ. ಹಾಗೂ ಎಡಮುಂಗ್ಯೆಯಲ್ಲ 
ಗಧೆಯನ್ನು ಹಿಡಿದ ತಲೆಯಯಲ್ಲ ಕಿರೀಟ, ಕಿವಿಯಲ್ಲ ಮಕರಕುಂಡಲ ಸೊಂಟದಲ್ಲಿ 
ಉತ್ತರಿಬಂಧವನ್ನು ಹಾಗೂ ಕಾಅನಲ್ತ ಕಾಲ್ಗಡಗವನ್ನು ಧರಿಸಿದ್ದಾನೆ (ಚಿ.ಸಂ. 154). ಈ ಶಿಲ್ಪವು 
ಸರಳವಾದ ಉಬ್ಬುಶಿಲ್ಲದ ರೀತಿಯಲ್ಲದ್ದು ಇದರ ಹಿಂದೆ ಯಾವುದೇ ಪ್ರಭಾವಳಯ ಕೆತ್ತನೆಯುಲ್ಲ. 
ಆದರೆ ಈ ವಿಗ್ರಹಕ್ಕೆ ಚಿನ್ನಲೇಪಿತ ತಗಡಿನ ಪ್ರಭಾವಕಳ ಜೋಡಿಸಲಾಗಿದೆ ಹಾಗೂ ಇದರ 
ಒಳಛಾವಣಿಯಲ್ಲ ನಾಬಚ್ಚಂಧ ವಿತಾನವಿದ್ದು ಮಧ್ಯದಲ್ಲ ಸರಳ ಪದ್ಯದಳದ ಕೆತ್ತನೆಯುದೆ. 
ಹಾಗೂ ಇದರ ದ್ವಾರವು ಸಹ ಸರಳತೆಯಿಂದ ಕೂಡಿದೆ. 


ಸುಕನಾಸಿ ಹಾಗೂ ಇದರ ದ್ವಾರಬಂಧವು ಸಹ ಸಪರಕತೆಯುಂದ ಕೂಡಿದೆ. ಈ 


ಸುಕಾನಾಸಿಗೆ ಸಮನಾಗಿ ನವರಂಗಕ್ಕೆ ಮುಖಮಾಡಿದಂತೆ ಎರಡು ಗುಡಿಗಳವೆ. ಬಲಭಾಗದ 
220 


ಗುಡಿಯಲ್ಲ ಎರಡು ಅಡಿಯ ಎತ್ತರದ ರಾಮಾನುಚಾರ್ಯರು ಮತ್ತು ವಿಷ್ಣುವಿನ ಶಿಲ್ಪವಿದೆ. 
ವಿಷ್ಣುವು ಸಹ ಜರ್ನಾಧನ ಲಕ್ಷಣವಿದ್ದು ಅಧಿ ದೈವತ್ವ ಭಂಗಿಯಲ್ಲದ್ದು ಇದು ಒಂದು ಕಾಲನ್ನು 
ನೇರವಾಗಿ ಮತ್ತು ಒಂದು ಕಾಲನ್ನು ಮಡಚಿ ಕುಳತಿರುವುದನ್ನು ಕಾಣಬಹುದು. ಹಾಗೆಯೇ 
ಎಡಭಾಗದ ಗುಡಿಯಲ್ಲ ಉತ್ತವದ ಮೂರ್ತಿಗಳನ್ನು ಇಡಲಾಗಿದೆ. 


ನವರಂಗ: ನವರಂಗವು ಚೌಕಾಕರವಾಗಿ ನಾಲು ಸ್ವಂಭಗಳಕ ಒಂಭತ್ತು ಅಂಕಣಗಳಂ೦ದ 
ಕೂಡಿದೆ. ಈ ಸ್ತಂಭಗಳು ಆರು ಅಡಿ ಎತ್ತರವಿದ್ದು ಇದರ ಪೀಠಭಾಗವು ಮುಚ್ಚಿದೆ. ನಂತರದ 
ದಿಂಡಿನ ಭಾಗದಲ್ಲ ಚತುರ್ರಶ. ಅಷ್ಟಾಶ್ರ, ಚತುರ್ರಸ. ಅಷ್ಣಾಶ್ರ, ಷೋಡಾಶ್ರ ಮುಖ. ನಂತರ 
ಕುಂಭವಿದ್ದು ಅದರ ಮೇಲೆ ಮಂಡಿ ಮತ್ತು ಫಲಕ ನಂತರ ಉತ್ತುಂಗದ ಭಾಗದಲ್ಲ ಆಧಾರ 
ಪೋತಿಕಾವಿದ್ದು ಅದರ ಮೇಲೆ ಕಲ್ಪನ ತೊಲೆಗಳನ್ನು ಇಟ್ಟು ಮೇಲ್ದಾಣಿಯನ್ನು ನಿರ್ಮಿಸಲಾಗಿದೆ. 
ಮಧ್ಯದ ಅಂಕಣದಲ್ಲಿ ಒಕಳಛಾವಣಿಯಲ್ಪ ಎಕತಲದ ಅದರ ಮಧ್ಯದ ಫಲಕದಲ್ಲ ಅರಳದ 
ಕಮಲದ ಕೆತ್ತನೆಯಿರುವ ನಾಭಚ್ಚಂದ ವಿತಾನವಿದೆ. ನವರಂಗದ ತ್ತಿಯನ್ನು ಪುನರ್‌ 
ನಿರ್ಮಾಣವಾಗಿದ್ದು ಅದರಲ್ಲ ಮರದ ಕಿಟಕೆಗಳನ್ನು ಜೋಡಿಸಿದ್ದಾರೆ. ಇದರ ದ್ವಾರಬಂಧವು ಸಹ 
ಸರಳವಾಗಿದ್ದು. ಇದರ ಪಾರ್ತ್ರಗಳಲ್ಲ ವೈಷ್ಣವ ದ್ವಾರ ಪಾಲಕರಾದ ಜಯ ವಿಜಯರು 


ಕತ್ತರಿಯಾಕಾರದಲ್ಲ ನಿಂತಿರುವುದು ಕಂಡು ಬರುತ್ತದೆ (ಚಿ.ಸಂ.155). 


ಮುಖಮಂಟಪವು ನಾಲ್ದು ಸ್ಥಂಭಗಳ೦ದ ಕೂಡಿದ್ದು. ಎಡ ಮತ್ತು ಬಲಭಾಗದಲ್ಲಿ 
ಎತ್ತರದ ಜಗತಿಯುಂದ ಕೂಡಿದೆ (ಚಿ.ಸಂ.156). ಈ ಸ್ತಂಭಗಳು ಸಹ ಪೀಠವಿಲ್ಲದೇ ಚತುರ್ರಸ, 
ಅಷ್ಲಾಶ್ರ, ಷೋಡಾಶ್ರ, ಅಷ್ಟಾಶ್ರ. ಚತುರ್ರಶ ಹೊಂದಿದ್ದು ನಂತರ ಆಧಾರ ಪೋತಿಕಾ ಭಾಗವನ್ನು 
ಹೊಂದಿದೆ. ಇದರ ಮುಂದೆ ಗರುಡ ಸಂಭವಿದ್ದು ಹಾಗೂ ಇದರಲ್ಲ ಪ್ರಕಟತ ಶಾಸನವಿದೆ. 


ಅಧಿಷ್ಠ್ಲಾನ ಭಾಗವು ಪೂರ್ಣವಾಗಿ ಮುಚ್ಚಿ ಹೋಗಿದೆ. ಭತ್ತಿಯು ಸಹ ಗಾರೆ ಮತ್ತು 
ಇಟ್ಟಗೆಬಿಂದ ಇತ್ತೀಚಿಗೆ ನಿರ್ಮಿಸಲಾಗಿದೆ. ಇದರ ಮೇಲಅನ ಪ್ರಸ್ತರ, ಪ್ರಾಸಾದ ಮತ್ತು ಶಿಖರ 
ಭಾಗಗಳು ಕಂಡು ಬರುವುದಿಲ್ಲ. 


ಈ ದೇವಾಲಯ ಕಲೆ ಮತ್ತು ವಾಸ್ತು ಶಿಲ್ಲದಲ್ಲ ಅತಿ ಪ್ರಾಮುಖ್ಯತೆ ಇಲ್ಲದಿದ್ದರೂ ಸಹ 
ಈ ಭಾಗದ ಪ್ರಮುಖವಾದ ವೈಷ್ಣವ ದೇವಾಲಯವಾಗಿದೆ. 


ಸಪಾತನೂರಿನ ವಿಠಲ ಗೋಪಾಲಕೃಷ್ಣ ದೇವಾಲಯ: ಈ ದೇವಾಲಯವು ಗ್ರಾಮದ ಮಧ್ಯ 
ಭಾಗದಲ್ಲ ಎತ್ತರವಾದ ದಿಬ್ಲದ ಮೇಲೆ ನಿರ್ಮಾಣವಾಗಿದೆ. ಈ ದೇವಾಲಯ 2೦೦8ರಲ್ಲ 


221 


ಜೀಣೋದ್ದಾರಗೊಂಡಿದ್ದು ಸುಳ್ಳಿತಿಯಲ್ಲದೆ. ಈ ದೇವಾಲಯದ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ 
ಗರ್ಭಗುಡಿಯ ಹೊರಭಾಗದ ಅತ್ತಿಯಲ್ಪನ ಕ್ರಿ.ಶ.149೨7ರ ಶಾಸನವು ವಿಜಯನಗರ ಕಾಲದಲ್ಲ 
ದಾನ ನೀಡಿದ್ದ ಉಲ್ಪೇಖವಿದೆ.”” ಈ ದೇವಾಲಯ ಗರ್ಭಗುಡಿ. ಸುಕನಾಸಿ ನವರಂಗ ಮತ್ತು 
ಮುಖಮಂಟಪವಿರುವನ್ನು ಹೊಂದಿದೆ. 


ಗರ್ಭಗುಡಿ: ಗರ್ಭಗುಡಿಯ ಒಳಳತಿ ಮತ್ತು ನೆಲ ಹಾಸಿಗೆ ಹೊಸ ಗ್ರಾನೈಟ್‌ಗಳ 
ಅಳವಡಿಸಲಾಗಿದೆ. ಮುಖ್ಯ ದೇವರಾದ ವಿಠಲ ಗೋಪಾಲ ಕೃಷ್ಣ ಎನ್ನುವ ನಾಲ್ಲು ಅಡಿ ಎತ್ತರದ 
ಸ್ಥಾನಿಕ ವಿಷ್ಣುವಿನ ವಿಗ್ರಹವಿದೆ. ಇದು 2 ಅಡಿ ಎತ್ತರದ ಗರುಡ ಪೀಠದ ಮೇಲೆ 3 ಅಡಿಯ 
ಎತ್ತರದ ಸ್ಥಾನಿಕ ಭಂಗಿಯಲ್ಲರುವ ವಿಷ್ಣುವಿದ್ದು ಈ ಮೂರ್ತಿಯು ಎರಡು ಕೈಗಳನ್ನು 
ಹೊಂದಿದ್ದು ಬಲಗ್ಯೆಯನ್ನು ಸೊಂಟದ ಮೇಲೆ. ಎಡಗ್ಯೆಯಲ್ಲ ಕೊಳಲನ್ನು ಹಿಡಿದು 
ಸರ್ವಾಭರಣಗಳಾದ ಕತ್ತಿನಲ್ಲ ಕಂಠಿ ಹಾರಗಳು. ಕೈಯಲ್ಲ ಕಂಕಣ. ನಾಗಬಂಧ. ಕಿವಿಗಳಲ್ಲಿ 
ಮಕರಕುಂಡಲ., ರತ್ನಪಟ್ಟ ಮತ್ತು ಕಿರೀಟವಿದೆ. ಹಾಗೂ ಈ ವಿಗ್ರಹದ ಹಿಂದೆ ಸಿಂಹ ಮುಖ 
ಹೊಂದಿರುವ ಕಲ್ಪನ ಪಭಾವಳಲಯುದ್ದು ಇದರಲ್ಲಿ ವಿಷ್ಣುವಿನ ದಶಾವತಾರಗಳ ಉಬ್ಬು ಶಿಲ್ಪಗಳನ್ನು 
ರಚಿಸಲಾಗಿದೆ. ಇದರ ಕೆಳಭಾಗದಲ್ಲಿ ದ್ವಿಭಂಗಿಯಲ್ಲರುವ ಶ್ರೀದೇವಿ ಮತ್ತು ಭೂದೇವಿಯರ 
ಉಬ್ಬು ಶಿಲ್ಪಗಳವೆ (ಚಿ.ಸಂ.157). ಈ ಗರುಡ ಪೀಠದಲ್ಲನ ಗರುಡನ ಉಬ್ಬುಶಿಲ್ಲ. ಒಂದು 
ದಂಡು  ಶಿಲ್ಲದಂತೆ ರಚಿಸಿರುವುದು ವಿಶೇಷವಾಗಿದೆ. ಗರ್ಭಗುಡಿಯ ಒಳಛಾವಣಿಯಲ್ಲ 
ದ್ವಿತಲವಿರುವ ನಾಭಿಚ್ಛಂದ ವಿತಾವಿದೆ. ಈ ಗರ್ಭಗುಡಿಯ ಧ್ಹಾರಬಂಧದಲ್ಲ ಯಾವುದೇ 
ಅಲಂಕಾರವಿರುವುದಿಲ್ಲ. ಸುಖನಾಸಿಯು ಸರಳವಾಗಿದ್ದು ಇದು ಅಧುನಿಕ ಮಾರ್ಬಲ್ಡ್‌ಗಳನ್ನು 
ಭತಿ ಮತ್ತು ನೆಲಹಾಸಿಗೆ ಹಾಕಲಾಗಿದೆ. ಇದರ ಬಾಗಿಲವಾಡವು ಸರಳವಾಗಿದ್ದು. ದ್ವಾರ 


ಪಾರ್ತ್ರಗಳಲ್ಲ ವೈಷ್ಣವ ದ್ವಾರಪಾಲಕರಾದ ಜಯ ವಿಜಯರ ಉಬ್ಬು ಶಿಲ್ಪಗಳವೆ. 


ನವರಂಗದ ಆರು ಅಡಿ ಎತ್ತರದ ನಾಲು ಸ್ವಂಭಗಳವೆ, ಈ ಸ್ತಂಭಗಳ ಪೀಠ ಭಾಗವು 
ಗ್ರಾನೈಟ್‌ ನೆಲಹಾಸಿಗೆಗಳ೦ದ ಮುಚ್ಚಹೋಗಿದೆ. ನಂತರ ಚತುರ್ರಸ, ಅಷ್ಟಾಶ್ರ. ಚತುರ್ರಪ. ನಂತರ 
ಚತುರಾಶ್ರದ ಕುಂಭ ಹಾಗೂ ಚತುರಾಶ್ರವಿದ್ದು ನಂತರ ಸರಳ ಬೋಧಿಗೆಯನ್ನು ಹೊಂದಿದೆ 
(ಜಿ.ಸಂ.158). ಹಾಗೂ ಇದರ ಮೇಲೆ ಕಲ್ಪನ ತೊಲೆಗಳ ಹಾಕಿ ಚಪ್ಪಡಿಗಳಂದ ಮುಚ್ಚಿ 
ಮೇಲ್ಲಾವಣಿಯನ್ನು ನಿರ್ಮಿಸಲಾಗಿದೆ. ಈ ನವರಂಗದಲ್ಲ ಬೇರೆ ಯಾವುದೇ ಶಿಲ್ಪಗಳಲ್ಲದೇ 
ಉತ್ತವಮೂರ್ತಿ ಇರುವುದನ್ನು ಕಾಣಬಹುದು. ಇದರ ದ್ವಾರಬಂಧವು ಸರಳತೆಯಿಂದ ಕೂಡಿದೆ. 
ನಂತರ ಮುಖಮಂಟಪದಲ್ಲ ನಾಲು ಚಿತ್ರಖಂಡ ಸ್ಪಂಭಗಳಂ೦ದ ಕೂಡಿದ್ದು ಇದನ್ನು ಇತ್ತೀಚಿಗೆ 


ಗಾರೆ ಮತ್ತು ಕಲ್ಲನಿಂದ ಮುಚ್ಚಲಾಗಿದೆ. ಈ ಸ್ತಂಭಗಳು ಪೀಠ ನಂತರ ಚತುರಾಶ್ರ. ಅಷ್ಟಾಶ್ರ. 
222 


ಚತುರಾಶ್ರ, ಅಷ್ಣಾಶ್ರ, ಚತುರಾಶ್ರ ನಂತರ ಆಧಾರ ಪೋತಿಕಾವನ್ನು ಹೊಂದಿದೆ. ಕೋತಿ. 
ಅರಳದ ಕಮಲ. ವೃತ್ತಾಕಾರದ ಉಬ್ಬು ಶಿಲ್ಪವನ್ನು ಒಂದು ಸ್ತಂಭದಲ್ಲನ ಪಟ್ಟಕೆಗಕಲ್ಲ ಮಾತ್ರ 


ಕಾಣಬಹುದಾಗಿದೆ. 


ಅಧಿಷ್ಠಾನ ಭಾಗವು ಸಂಪೂರ್ಣವಾಗಿ ಮುಚ್ಚಲಾಗಿದೆ. ನಂತರದ ಕಲ್ಪನ ಫಲಕ ಭತಿಯುದ್ದು 
ಸರಳವಾಗಿದೆ. ಇದರ ಮೇಲೆ ಪ್ರಸ್ತರವಿದ್ದು ಇದರಲ್ಲ ಉತ್ತರ, ವಲಭಲಯುದ್ದು ನಂತರದ 
ಕಪೋತವಿದ್ದು ಗರ್ಭಗುಡಿಯ ಮೇಲಅನ ಕಪೋತದಲ್ತ್ಲ ನಾಸಿಗಳ ಅಲಂಕರಣ ಕಾಣಬಹುದು. 
ನಂತರ ಆಧುನಿಕವಾಗಿ ಗಾರೆ ಇಟ್ಟಿಗೆಯಿಂದ ನಿರ್ಮಿೀತವಾದಂತಹ ದ್ರಾವಿಡ ಪ್ರಾಸಾದ ಮತ್ತು 
ಶಿಖರವಿದೆ. ಹಾಗೂ ನವರಂಗ, ಮುಖಮಂಟಪದಲ್ಲನ ಮೇಲ್ಲಾವಣಿಯಲ್ಲ ಗಾರೆ ಮತ್ತು 
ಇಟ್ಟಿಗೆಯ ದಿಂಡಿಗೋಡೆಯನ್ನು ಕಾಣಬಹುದಾಗಿದೆ. ದೇವಾಲಯದ ಮುಂದೆ ಹೊಸದಾಗಿ 


ಗರುಡ ಸ್ರಂಭವನ್ನು ಹಾಕಿಸಲಾಗಿದೆ (ಚಿ.ಸಂ.1ರ೨). 


ಬಹುಮುಖ್ಯವಾಗಿ ಈ ದೇವಾಲಯವು ಗರ್ಭಗುಡಿ ಮತ್ತು ಸುಬನಾಸಿಯ ನಿರ್ಮಾಣವು 
ಪ್ರಾಚೀನವಾಗಿದ್ದು ಇದರಲ್ಲ ಪ್ರಸರದ ಎಲ್ಲಾ ಭಾಗಗಳವೆ. ಆದರೆ ನಂತರದಲ್ಲ ಬರುವ 
ನವರಂಗದ ಪ್ರಸ್ತರದಲ್ಲ ಈ ಲಕ್ಷಣವಿಲ್ಲ. ಆದ್ದರಿಂದ ಇದನ್ನು ಇತ್ತಿಚೀಗೆ ಜೀರ್ಣೋದ್ದಾರ 
ಸಮಯದಲ್ಲ ಪ್ರಸರ ಮೇಅನ ನಾಲ್ಲು ದಿಕ್ಸುಗಳಲ್ಲ ಕುಅತಿರುವ ಗರುಡನ ಗಾರೆ ಶಿಲ್ಪವನ್ನು 
ರಚಿಸಲಾಗಿದೆ. ಅದರಿಂದ ಇವುಗಳ ಲಕ್ಷಣ ಗರ್ಭಗುಡಿ ಮತ್ತು ಸುಖನಾಸಿ 14ನೇ ಶತಮಾನಕ್ಷೆ 
ಮುಂಚಿತ ನಿರ್ಮಿಸಲಾಗಿದೆ. ನಂತರದಲ್ಲ ನವರಂಗ, ಇದರ ಪ್ರಸ್ತರ ಮತ್ತು ಮೇಲ್ಲಾವಣಿ 
ಹಾಳಾಗಿ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ಅಲ್ಲದೆ ಗರ್ಭಗುಡಿಯ ಜತ್ತಿಯ ಮೇಲೆ 14ನೇ 
ಶತಮಾನದ ಶಾಸನವಿದ್ದು ಮೊದಲೇ ನಿರ್ಮಾಣವಾದ ದೇವಾಲಯಕ್ಕೆ ದಾನ ನೀಡಿ ಈ 
ಶಾಸನವನ್ನು ಹಾಕಿಸಿರಬಹುದೆಂದು ಊಹಿಸಬಹುದಾಗಿದೆ. 
ಬೈಚಾಪುರ ವರದರಾಜಸ್ವಾಮಿ ದೇವಾಲಯ : ಈ ಗ್ರಾಮ ಮಾಗಡಿಯುಂದ ನೈರುತ್ಯಕ್ಕೆ 3 ಕಿ.ಮೀ. 
ದೂರದಲ್ಲದೆ. ಸ್ಥಳೀಯರ ಪ್ರಕಾರ ಮಾಗಡಿ ನಾಡಪ್ರಭುಗಳು ಈ ಗ್ರಾಮವನ್ನು ಸ್ಥಾಪಸಿದರೆಂದು 
ಹಾಗೂ ಇಲ್ಲ ವರದರಾಜ ಸ್ತಾಮಿ ಹಾಗೂ ಮುಮ್ಮಡಿ ಕೆಂಪೇಗೌಡ ಮಠವನ್ನು ಇಂದು 
ನಿರ್ಮಿಸಿದರೆಂದು ಹೇಳುತ್ತಾರೆ.” ಅದರೆ ಇದಕ್ಕೆ ಸಂಬಂಧಿಸಿದ ಯಾವುದೇ ಶಾಸನಗಳು 
ದೊರೆತಿರುವುದಿಲ್ಲಾ ವರದರಾಜ ಸ್ಪಾಮಿ ದೇವಾಲಯವು ನಾಡಪ್ರಭುಗಳ ಕಾಲದ ಇತರ 
ದೇವಾಲಯಗಳ ಲಕ್ಷಣಗಳನ್ನು ಹೋಲುತ್ತದೆ. ಇದು ಗರ್ಭಗೃಹ. ಸುಕನಾಸಿ, ನವರಂಗ, 
ಮುಖಮಂಟಪಗಳಂದ ಕೂಡಿದ ದೊಡ್ಡ ದೇವಾಲಯ (ಜಿ.ಸಂ.16೦). ಗರ್ಭಗೃಹ 


ಚೌಕಕಾರವಾಗಿದ್ದು ಇಲ್ಪನ ಮುಖ್ಯ ದೇವರಾಗಿ ವರದರಾಜಸ್ಥಾಮಿಯ ಮೂರು ಅಡಿ 
223 


ಎತ್ತರವಾಗಿರುವ ಚರ್ತುಭುಜ ಧಾರಿಯಾಗಿ ಶಂಖ, ಚಕ್ರ ಹಿಡಿದು ವರದ ಹಾಗೂ ಅಭಯ 
ಮುದ್ರೆಯಲ್ಲರುವ ಸ್ಥಾನಿಕ ಶಿಲ್ಪವಾಗಿದೆ. ಹಾಗೂ ಇದರ ಪಕ್ಷದಲ್ಲ ಲಕ್ಷೀ ವಿರ್ರಹವನ್ನು ಸಹ ಇದೆ. 
ನಂತರದ ಸುಕನಾಸಿ ಸರಳವಾಗಿದ್ದು. ನಂತರ ನವರಂಗ ನಾಲು ಸೌಮ್ಯಕಾಂತ ಸ್ವಂಭಗಳಂ೦ದ 
ಕೂಡಿದೆ (ಚಿ.ಸಂ.161). ಇದರ ಪೀಠದ ಪಲ್ಣ್ಲಕೆಗಕಲ್ಲ ಕಸುಬುದಾರರು, ಸಂಗೀತ ಮತ್ತು 
ನೃತ್ಯಕಾರರು. ನಂದಿ, ಶಿವಅಂಗ, ಗರುಡ, ಅರಳದ ಕಮಲಗಳ ಉಬ್ಬುಪಿಲ್ಲಗಳವೆ. ಹಾಗೂ 
ಒಳಛಾವಣಿಯ ವಿತಾನ ಕಾಣಬಹುದು. ಇದೇ ನವರಂಗದ ಎಡಭಾಗದ ಖಾಅಲುರುವ 
ಚೌಕಕಾರದ ಗುಡಿಲುದೆ ಇದರ ಮುಂದೆ ರಾಮನುಜಚಾಂರ್ಯರ ಶಿಲ್ಪವನ್ನು ತಂದು 
ಇಡಲಾಗಿದೆ. ಹಾಗೆಯೇ ಬಲಭಾಗದಲ್ಲ ಇತ್ತಿಗೆ ಹೊಂದಿಕೊಂಡಂತೆ ಗುಡಿಯುದ್ದು ಇದನ್ನು 
ಇಲ್ಟಗೆಆಂದ ಮುಚ್ಚಲಾಗಿದೆ. ಹಾಗೂ ಇದರ ಮುಖಮಂಟಪ ಎರಡು ಸ್ಪ್ತಂಭಗಳಂದ 


ಆಯತಾಕಾರದಲ್ತದೆ. 


ಅಧಿಷ್ಲಾನ: ಇದರ ಅಧಿಷ್ಠಾನ ಕೆಲವು ಕಡೆ ಮಳಣ್ಣಿನಲ್ಲ ಮುಚ್ಚಹೋಗಿದ್ದು ಪಾದಬಂಧ 
ಮಾದರಿಯದಾಗಿದೆ. ಇದರಲ್ಲ ಉಪಾನ, ಜಗತಿ. ತ್ರಿಪಟ್ಟಕುಮುದ. ಗಳ ಮತ್ತು 
ಮಹಾಪಟ್ಟಯನ್ನು ಹೊಂದಿದೆ. ನಂತರ ಫಲಕ ಭತ್ತಿಯುದ್ದು ಇದು ಗರ್ಭಗುಡಿ ನವರಂಗದ 
ಬಲಭಾಗದಲ್ಲ ಬದ್ದು ಹೋಗಿ ಸ್ಥಳೀಯರು ಕಲ್ಲುಗಳನ್ನು ಜೋಡಿಸಿ ತಡೆಗೋಡೆ ನಿರ್ಮಿಸಿದ್ದಾರೆ. 
ಪ್ರಸ್ತರದಲ್ಲ ವಾಜನ, ವಲಭ ಹಾಗೂ ನಾಸಿಗಕಳು ಅಲಂಕರಣವಿರುವ ಕಪೋತವಿದೆ. ಈ 
ದೇವಾಲಯದ ಮೇಲಅನ ಪ್ರಾಸಾದ ಮತ್ತು ಶಿಖರ ಭಾಗಗಳು ಕಂಡು ಬರುವುದಿಲ್ಲ. ಬಹುಶಃ 
ಇವು ನಶಿಸಿ ಹೋಗಿರಬಹುದು (ಚಿ.ಸಂ.162). ವಿಸ್ತಾರವಾದ ಈ ದೇವಾಲಯವು ಇಂದೂ 
ಸರಿಯಾದ ನಿರ್ವಹಣೆ ಇಲ್ಲದೇ ಹಾಳಾಗುತ್ತಿರುವುದನ್ನು ಕಾಣಬಹುದಾಗಿದೆ. ಈ ದೇವಾಲಯ 
ದರಸ್ಲಿಯು ಅವಶ್ಯಕವಾಗಿರುವುದನ್ನು ಇಂದೂ ನಾವು ಅರಿಯಬಹುದಾಗಿದೆ. 


ಹುಅಕಲ್‌ ವರದರಾಜ/ಜನಾರ್ಧನ ದೇವಾಲಯ: ಇದು ಹುಅಕಲ್‌ ಗ್ರಾಮದ ಒಳಗಡೆಯ ಕೋಟಿ 
ಜೀದಿಯಲ್ಲಿದ್ದು ಪೂರ್ವಾಭೀಮುಬವಾಗಿ ಗ್ರಾನೈಟ್‌ ಕಲ್ಪನಿಂದ ನಿರ್ಮಿಸಲಾದ 
ದೇವಾಲಯವಾಗಿದೆ. ಇದು ಗರ್ಭಗುಡಿ, ಸುಕನಾಸಿ, ನವರಂಗ ಮತ್ತು ಮುಖಮಂಟಪದ 
ಭಾಗಗಳನ್ನು ಹೊಂದಿದ್ದು (ಚಿ.ಸಂ. 163). ಇಂದು ಜೀರ್ಣೋದ್ದಾರದಿಂದ ತನ್ನು ಮೂಲ 
ಪ್ರರೂಪವನ್ನು ಕಳೆದುಕೊಂಡಿರುವುದನ್ನು ಕಾಣಬಹುದು. ಈ ದೇವಾಲಯಕ್ಕೆ ಸಂಬಂದಿಸಿದಂತೆ 
ಯಾವುದೇ ಶಾಸನಗಳ ಉಲ್ಲೇಬವಿಲ್ಲದಿದ್ದರೂ ಸಹ ವಾಸ್ತು ಶಿಲ್ಪ ಲಕ್ಷಣದ ಆಧಾರದ ಮೇಲೆ 
ಬಹುಶಃ ವಿಜಯನಗರ ನಾಯಕರ ಕಾಲವಾದ ಕ್ರಿ. ಶ.16ನೇ ಶತಮಾನದಲ್ಲ 


ನಿರ್ಮಾಣವಾಗಿರಬಹುದು.** 
224 


ಗರ್ಭಗುಡಿ : ಇದರಲ್ಲನ 2 ಅಡಿ ಪೀಠದ ಮೇಲೆ 3 ಅಡಿ ಎತ್ತರದ ಜನಾರ್ಥನ ಶಿಲ್ಪವು ಸರ್ವ 
ಆಭರಣಗಳಂ೦ದ ಅಲಂಕರಣನಾಗಿದ್ದಾನೆ. ಅಲ್ಲದೇ ಇದರ ಒಳೆಭಾವಣಿಯಲ್ಲ ದ್ವಿತಲ 
ಹೊಂದಿರುವ ನಾಭಚ್ಛಂದ ವಿತಾನವಿದೆ. ಇದರ ಬತ್ತಿಯನ್ನು ಇತ್ತೀಚೆಗೆ ಹೊಸ 
ಮಾರ್ಬಲ್‌ಗಳ೦ದ ಮುಚ್ಚಲಾಗಿದೆ. ಇದರ ದ್ವಾರಬಂಧವು ಸರಳವಾಗಿದ್ದು. ಹಾಗೆಯೇ 
ಸುಕನಾಸಿಯ ಭಾಗ. ದ್ವಾರವು ಸಹ ಸರಳವಾಗಿದೆ. ಅದರೆ ಲಲಾಟದಲ್ಲಿ ಗಜಲಕ್ಷೀಯ 


ಉಬ್ಬುಪಿಲ್ಲ ಮಾತ್ರವಿದೆ. 


ನವರಂಗ: ಇದು ನಾಲು ಸ್ವಂಭಗಳಂದ ಕೂಡಿದ ೨ ಅಂಕಣವನ್ನು ಹೊಂದಿದೆ. ಮಧ್ಯದ 
ಅಂಕಣದ ಒಳಛಾವಣಿಯಲ್ಲ ಸುಂದರವಾದ ದ್ವಿತಲದ ನಾಭಭಚ್ಛಂದ ವಿತಾನವಿದೆ. ಇಲ್ಲನ 
ಸ್ತಂಭಗಳ ಐದು ಅಡಿ ಎತ್ತರವಿದ್ದು ಕೆಳಗೆ ಚತುರ್ರಸ, ಅಷ್ಟ, ಚತುರ್ರಸ, ಅಷ್ಟ, ಚತುರ್ರಸ ಮತ್ತು 
ಆಧಾರ ಪೋತಿಕಾವಿದ್ದು ಅದರ ಮೇಲೆ ಕಲ್ಪನ ತೊಲೆಗಳ ಇಟ್ಟು ಮೇಲ್ಯಾಣಿಯನ್ನು 
ನಿರ್ಮಿಸಲಾಗಿದೆ. ಇದರಲ್ಲ ಯಾವ ಪಟ್ಟಯಲ್ಲಯೂ ಸಹ ಉಬ್ಬು ಶಿಲ್ಪಗಆರುವುದಿಲ್ಲ. 
ನಂತರದಲ್ಲ ನಾಲ್ಲು ಸ್ತ್ರಂಭಗಳಂ೦ದ ಕೂಡಿದ ತೆರೆದ ಮುಖ ಮಂಟಪವಿದ್ದು ನಾಲ್ಲು ಚಿತ್ರಬಂಡ 
ಸಂಭಗಳನ್ನು ಕಾಣಬಹುದು, ಮುಖ ಮಂಟಪವು ಪೂರ್ಣ ತೆರೆನಾಗಿದ್ದು. ಇತೀಚಿಗೆ ಎಡ 
ಮತ್ತು ಬಲಭಾಗವನ್ನು ಗೋಡೆಯುಂದ ಮುಚ್ಚಲಾಗಿದೆ. ಇಲ್ಪ್ಲನ ಸ್ತಂಭಗಳು ಸಹ ಚತುರ್ರಸ, 
ಪೋಡಾಶಪ್ರ. ಚತುರ್ರಸ ಮತ್ತು ಅಧಾರಪೋತಿಕಾವನ್ನು ಹೊಂದಿರುವುದನ್ನು ಕಾಣಬಹುದು. 
ಹಾಗೂ ಇದರ ಮುಂದೆ ಇಆಯಲು ಹಸ್ತಿ-ಹಸ್ತ ಸೋಪಾನವನ್ನು ಮಾಡಲಾಗಿದೆ. 


ಅಧಿಷ್ಲಾನ: ಅಧಿಷ್ಠಾನದ ಬಹುಭಾಗ ಮುಚ್ಚಿಹೋಗಿದ್ದು ಇದು ಕಪೋತ ಬಂಧ ಲಕ್ಷಣವನ್ನು 
ಹೊಂದಿರುವಂತೆ ಕಾಣಬರುತ್ತದೆ, ಇಲ್ಲ ನಮಗೆ ಗೋಚರಿಸದಂತೆ ಜಗತಿ. ತ್ರಿಪಟ್ಟಕುಮದ. ಗಳ 
ಮತ್ತು ಕಂಠ ಭಾಗಗಳನ್ನು ಕಂಡುಬರುತ್ತದೆ. ನಂತರದ ತ್ತಿಯ ಕಾಲಾಂತರಗಳಲ್ಲ 
ಜೀರ್ಣೋದ್ದಾವಾಗಿರುವುದರಿಂದ ಇದರಲ್ಲನ ಮೂಲ ಕಲ್ಲನ್ನು ಹೊರತೆಗೆದು ಇಟ್ಟಗೆ 


ಗಾರೆಯಿಂದ ನಿರ್ಮಿಸಿದ್ದಾರೆ. ಪ್ರಸ್ತರ ಭಾಗ ನಾಶ ಹೊಂದಿದೆ. 


ನನ್ನ ಕ್ಷೇತ್ರಕಾರ್ಯದ ಸಮಯದಲ್ಲ ನವೀಕರಣ ಕಾರ್ಯ ನಡೆಯುತ್ತಿದ್ದು ಈ 
ದೇವಾಲಯದ ಮುಂಭಾಗದಲ್ಲ ಹೊಸ ಗರುಡ ಸ್ರಂಭವನ್ನು ತಂದು ನಿಲ್ಲಸಲಾಗಿದೆ. ಇದರ ಅಕ್ಷ 
ಪಕ್ಷದಲ್ಲಿ ಮೂಲ ದೇವಾಲಯಗಳ ಅವಶೇಷಗಳು ಜದ್ದಿರುವುದನ್ನು ಗಮನಿಸಬಹುದು. ಇದರ 
ವಾಸ್ಸು ಲಕ್ಷಣದ ಆಧಾರದ ಮೇಲೆ ವಿಜಯನಗರ ನಾಯಕರ ಕಾಲದಲ್ಲ ನಿರ್ಮಿಸಿರುವುದೆಂದು 
ಖಚಿತವಾಗಿ ಹೇಳಬಹುದು. 


ವೆಂಕಟೇಶ್ವರ/ಶ್ರೀನಿವಾಸ ದೇವಾಲಯ:-ಕಲ್ಲಹಳ್ಳ: 


ಕಲ್ಲಹಳ್ಳಿ ಗ್ರಾಮವು ಕನಕಪುರದಿಂದ ಬೆಂಗಳೂರಿಗೆ ಹೋಗುವ ಮಾರ್ಗದ 1 ಕಿ.ಮೀ. 
ಪಶ್ಲಿಮದಲ್ಲದೆ. ಈ ದೇವಾಲಯ ಗ್ರಾಮದ ಕೇಂದ್ರ ಭಾಗದಲ್ಲದ್ದು ಗ್ರಾನೈಟ್‌ ಕಲ್ಲನಿಂದ 
ಪೂರ್ವಾಭಿಮುಖವಾಗಿ ನಿರ್ಮಿಸಲಾಗಿದೆ. ದೇವಾಲಯಕ್ಕೆ ಸಂಬಂಧಿಸಿದಂತೆ ಯಾವುದೇ 
ಶಾಸನಗಳ ಉಲ್ಲೇಬವಿಲ್ಲದಿದ್ದರೂ ಬಹುಶಃ ಇದು 14 ಅಥವಾ 15ನೇ ಶತಮಾನದಲ್ಲ 
ನಿರ್ಮಾಣವಾಗಿರಬಹುದು. ಈ ದೇವಾಲಯವನ್ನು ಇತ್ತೀಚೆಗೆ ಜೀಣೋದ್ದಾರ ಮಾಡಿದ್ದು 
ಹಳೆಯ ಮಹಾದ್ವಾರವನ್ನು ಬಟ್ಟು ಮುಂದೆ ಹೊಸದಾದ ಮಹಾದ್ದಾರ ಹಾಗೂ ಅರ್ಧಮಂಟಪ 
(ಮತ್ತೊಂದು ಸುಖನಾಸಿ). ನವರಂಗ ಮತ್ತು ಮುಖಮಂಟಪವಿದ್ದು ಅದರ ಜೊತೆಗೆ ಪ್ರಾಕಾರ 
ಗೋಡೆ, ಮಹಾದ್ದಾರಗಳನ್ನು ಕಾಣಬಹುದು. 


ಗರ್ಭಗೃಹ: ಗರ್ಭಗೃಹದಲ್ಲ ಒಂದು ಅಡಿಯ ಗರುಡ ಪೀಠದ ಮೇಲೆ ನಾಲ್ಲು ಅಡಿಯ ಎತ್ತರದ 
ಶ್ರೀ ವೆಂಕಟರಮಣ ಎಂದೂ ಕರೆಯಲ್ಲಡುವ ಜನಾರ್ಧನ ಶಿಲ್ಪವನ್ನು ಕಾಣಬಹುದು. ಹಿಂದೆ 
ಕಲ್ಪನ ಪ್ರಭಾವಳಲುದೆ. ಹಾಗೂ ಬಳ್ಳಿಯ ಆಭರಣಗಳ ಮೂಲಕ ಅಲಂಕರಣವನ್ನು 
ಮಾಡಲಾಗಿದೆ. ಶಿಲ್ಲದ ಹಿಂದೆ ಕಂಜನ ಪ್ರಭಾವಳಲುದೆ. ಗರ್ಭಗೃಹ ಒಳಛಾವಣಿಯಲ್ಲ 
ನಾಭಚ್ಛಂದ ವಿತಾನವನ್ನು ಹೊಂದಿದ್ದು ಸುಕನಾಸಿಯು ಸರಳವಾಗಿದ್ದು ಇದರಲ್ಲಿ ಉತ್ಸವ 
ಮೂರ್ತಿಗಳನ್ನು ಇಡಲಾಗಿದೆ. ಹಾಗೂ ರಾಮಾನುಜಾಚಾರ್ಯರ, ಅಂಡಾಳಾಚಾಯರಯ್ಯರ 
ಶಿಲ್ಪ್ಲಗಳವೆ. ಇದರ ದ್ವಾರಬಂಧವು ಬೆಳ್ಳಿಯ ತಗಡಿನಲ್ಲ ಮುಚ್ಚಿದ್ದು ಇದರಲ್ಲ ವೈಷ್ಣವ ನಾಮ 
ಹಾಗೂ ದೇವಿಯ ಉಬ್ಬುಪಿಲ್ಲಗಳ ಎರಕ ಹೊಯ್ದು ಮಾಡಲಾಗಿದೆ. ಇದಾದ ನಂತರ 


ಮತ್ತೊಂದು ಸರಳವಾದ ಸುಕನಾಸಿಲುದೆ (ಚಿ.ಸ೦.164). 


ನವರಂಗ: ನವರಂಗ 6 ಅಡಿ ಎತ್ತರದ ನಾಲ್ಲು ಚಿತ್ರಸ್ತ್ರಂಭಗಳಂದ ಕೂಡಿದ್ದು ಗೋಡೆಯಲ್ಲ 
ಅರೆಗಂಬಗಳನ್ನು ಸಹ ಕಾಣಬಹುದು. ಈ ಸ್ತಂಭ ಚತುರಾಶ್ರ, ಅಷ್ಟಾಶ್ರ, ಚತುರಾಶ್ರ. ಅಷ್ಟಾಶ್ರ. 


ಟ 


ಚತುರ್ರಸ ಹಾಗೂ ಆಧಾರ ಪೋತಿಕಾವನ್ನು ಹೊಂದಿದೆ (ಚಿ.ಸಂ. 16ರ). 


ಹಾಗೆಯೇ ಇದರ ದ್ದಾರಕ್ಕೆ ಚಿನ್ನಲೇಪಿತ ತಗಡನ್ನು ಹೊದಿಸಿದ್ದು ಇದರ ಲಲಾಟದಲ್ಲ 
ರಂಗನಾಥಸ್ವಾಮಿ ಶಂ, ಚಕ್ರ, ಆಂಜನೇಯ, ವಿಷ್ಣುವಿನ ದಶಾವತಾರಗಳ ಪಟ್ಟಿಯ 
ಉಬ್ಬುಪಿಲ್ಪಗಳವೆ. ಹಾಗೆಯೇ ಎಡ ಮತ್ತು ಬಲ ಪಾರ್ತ್ಯದಲ್ಲ ಇಟ್ಟಿಗೆ ಗಾರೆಯ ಪೀಠವನ್ನು 
ಮಾಡಿ ಅದರ ಮೇಲೆ ಜಯವಿಜಯರ ಬಡಿಶಿಲ್ಲಗಳನ್ನು ಹೊಸದಾಗಿ ಇಡಲಾಗಿದೆ. ಮುಂದೆ ಆ 
ಸ್ವಂಭಗಳಂದ ಕೂಡಿದ ತೆರೆದ ಮುಖಮಂಟಪವಾಗಿದ್ದು ಇತ್ತೀಚೆಗೆ ಅದರ ಎರಡೂ ಪಾರ್ಪ್ರ ತ್ತಿ 


226 


ನಿರ್ಮಿಸಲಾಗಿದೆ. ಇದರ ಮುಂದೆ ಬಲಅಪೀಠ ಹಾಗೂ ಧ್ವಜಸಂಭವಿದ್ದು ಇದನ್ನು ಚಿನ್ನಲೇಪಿತ 
ತಗಡಿನ ಹೊದಿಕೆಯನ್ನು ಹಾಕಲಾಗಿದೆ. 


ಶೇ ದೇವಾಲಯ ಪಾದಬಂಧ ಅಧಿಷ್ಠಾನವನ್ನು ಹೊಂದಿದ್ದು ಇದರಲ್ಲ ಉಪಾನ, ಜಗತಿ, 
ಪಟ್ಟಕುಮುದ., ಗಳ ಪತಿ ಭಾಗಗಳವೆ. ನಂತರ ಕಲ್ಪನ ಫಲಕ ಭತ್ತಿಯುದ್ದು ಇದು ಸರಳವಾಗಿದೆ. 


(& (Oo 


ಸ್ಪರ ಭಾಗದಲ್ಲ ಸರಳವಾಗಿ ಉತ್ತರ, ವಲಭ, ಮುಂಚಾಚಿದ ಕಪೋತ ಮತ್ತು ಅದರಲ್ಲಿ 
ನಾಸಿಗಳು ಹಾಗೂ ಅದರ ಮೇಲೆ ಸರಕವಾದ ವಾಜನವನ್ನು ಕಾಣಬಹುದು. 


ಪ್ರಾಸಾದ: ಪ್ರಾಸಾದ ಭಾಗವನ್ನು ಇಲ್ಲಿಗೆ ಮತ್ತು ಗಾರೆಯಿಂದ ನಿರ್ಮಿಸಿದ್ದು ಅದಕ್ಕೂ ಮುಂಚೆ 
ಹಾರ ಭಾಗವಿದ್ದು ಕೂಟ, ಶಾಲಾಗಳನ್ನು ಹೊಂದಿದೆ. ಇದರ ಮೇಲೆ ಒಂದು ತಲವಿದ್ದು ಅದರ 
ನಾಲ್ಲು ದಿಕ್ಷುಗಕಲ್ಲ ಸಿಂಹಮುಬ ಪ್ರಾಣಿಗಳನ್ನು ಕುಳ್ಜರಿಸಲಾಗಿದೆ. ನಂತರ ಚತುರ್ರಶವಾದ ರ್ರೀವ 
ಭಾಗವಿದ್ದು ರ್ರೀವಕೋಷ್ಠಗಳಲ್ಲ ರ್ರೀವ ದೇವತೆಗಳನ್ನು ಕಾಣಬಹುದು. ನಂತರ ಶಿಖರವು 
ಬ್ರಹ್ಯಚ್ಛಂದ ಕಿಖರವಿದ್ದು, ನಾಲ್ಲು ದಿಕ್ಲುಗಳಲ್ಲ ಸರಳವಾದ ಮೊಗಚಿದ ತಾವರೆದಳದ ಅಲಂಕಾರಿಕ 
ನಾಸಿಗಳವೆ. ನಂತರ ಗಾರೆಯ ಸ್ತೂಪಿಯನ್ನು ರಚಿಸಲಾಗಿದೆ. ಈ ದೇವಾಲಯದ ಸುತ್ತಅನ 
ಹಳೆಯ ಪ್ರಾಕಾರ ಜದ್ದುಹೋಗಿದ್ದುದರಿಂದ ಹೊಸದಾದ ಪ್ರಾಕಾರ ಹಾಗೂ ಮಹಾದ್ವಾರ 


ನಿರ್ಮಿಸಲಾಗಿದೆ (ಚಿ.ಸಂ. 166). 


ಈ ದೇವಾಲಯವು 14 ಅಥವಾ 15ನೇ ಶತಮಾನದಲ್ಲ ನಿರ್ಮಾಣವಾಗಿದ್ದರೂ 
ಇಂದಿಗೂ ಸುಳ್ಳಿತಿಯಲ್ಲರುವುದನ್ನು ಕಾಣಬಹುದಾಗಿದೆ. 


ಚನ್ನಪಟ್ಟಣ ವರದರಾಜ ದೇವಾಲಯ: ಈ ದೇವಾಲಯವು ಚನ್ನಪಟ್ಟಣದ ಕೋಟಿಯ ಹತ್ತಿರವಿದೆ. 
ಇದಕ್ಕೆ ಸಂಬಂಧಿಸಿದ ಶಾಸನಗಳ ಉಲ್ಲೇಬವಿಲ್ಲದಿದ್ದರೂ ವಿಜಯನಗರ ಕಾಲದಲ್ಲ 
ನಿರ್ಮಾಣವಾಗಿದೆ. ಈ ದೇವಾಲಯವು ಸಹ ವಾಸ್ತುಲಕ್ಷಣದಲ್ಲ ಅಪ್ರಮೇಯ 
ದೇವಾಲಯದಂತೆ ನಿರ್ಮಾಣವಾಗಿದ್ದರೂ ಕಾಲಮಾನ ಬೇರೆಯಾಗಿದೆ. ವರದರಾಜ 
ದೇವಾಲಯ, ಅಂಡಾಳಮ್ಮನ ಗುಡಿ, ಸೌಮ್ಯನಾಯಕಿ, ನಶಿಸಿರುವ ಪ್ರಾಕಾರ ಪಾತಾಳಾಂಕಣ, 
ಮಹಾದ್ವಾರ. ಗೋಪುರ, ಗರುಡ ಸ್ತಂಭ, ಮಂಟಪಗಳು ಕಂಡುಬರುತ್ತವೆ. 


ವರದರಾಜ ದೇವಾಲಯ: ಪೂರ್ವಾಭಮುಖವಾಗಿ ಗ್ರಾನೈಟ್‌ ಕಲ್ಪನಿಂದ ನಿರ್ಮಾಣವಾಗಿದ್ದು 
ಗರ್ಭಗೃಹ. ಸುಕನಾಸಿ, ನವರಂಗ, ಮತ್ತು ತೆರೆದ ಮುಖಮಂಟಪವಿದೆ. ಗರ್ಭಗೃಹದಲ್ಲಿ 
ಚೌಕಾಕಾರವಾಗಿ 1.5 ಅಡಿಯ ಗರುಡ ಪೀಠದಲ್ಲ 4 ಅಡಿ ಎತ್ತರವಿರುವ ವರದರಾಜ 


227 


ಮೂತರ್ತಿಲುದೆ. ಇದರ ಬಲ ಹಿಂಗ್ಯೈಯಲ್ಲ ಚಕ, ಬಲ ಮುಂಗ್ಯೆಯಲ್ಲ ಅಭಯ. ಎಡ 
ಹಿಂಗ್ಯೈಯಲ್ಲ ಶಂ, ಮತ್ತು ಎಡ ಮುಂಗ್ಯೆಯಲ್ಲ ಗಧೆಯನ್ನು ಹಿಡಿದು ಸರ್ವ ಆಭರಣಗಳಂ೦ದ 
ಅಲಂಕೃತವಾಗಿದೆ. ನಂತರದಲ್ಲ ಎರಡು ಚಿತ್ರಖಂಡ ಸ್ತಂಭಗಳ೦ದ ಕೂಡಿದ ಆಯತಾಕಾರದ 
ಸುಖನಾಸಿಯುದ್ದು ಸರಳವಾಗಿದೆ. ಇದರ ದ್ವಾರವು ಸರಳವಾಗಿದ್ದು ಲಲಾಟದಲ್ಲಿ ಗಜಲಕ್ಷ್ಮಿಯುದ್ದು 
ಅದರ ಮೇಲೆ ವೈಷ್ಣವ ನಾಮಗಳನ್ನು ರಚಿಸಲಾಗಿದೆ. ಎಡ ಮತ್ತು ಬಲಭಾಗದಲ್ಪ ರ ಅಡಿಯ 
ವೈಷ್ಣವ ದ್ಹಾರಪಾಲಕರ ಮೂರ್ತಿಗಳವೆ. 


ನವರಂಗವು ಆಯತಾಕಾರವಾಗಿ ಚಿತ್ರ ಖಂಡ ಸ್ಪಂಭಗಳಂದ ಕೂಡಿದೆ (ಚಿ.ಸಂ.167). ಈ 
ಸ್ತಂಭಗಳ ಪಟ್ಟಕೆಯಲ್ಲ ರಾಜಭಕ್ತ, ಹನುಮಂತ, ಚಕ್ರ, ಪದ್ಯಗಳ ಉಬ್ಬುಕೆತ್ತನೆಯುದೆ. 
ಮುಖ್ಯದ್ವಾರದ ಮಧ್ಯದ 3 ಅಂಕಣಗಕಲ್ಲ ಒಳಛಾವಣಿಯಲ್ಲ ನಾಭಚ್ಛಂಧ ವಿತಾನಗಳವೆ. 
ಎಡಭಾಗದಲ್ಲ ಕಂಚಿನ ವಿಗ್ರಹಗಳು ಬಲಭಾಗದಲ್ಲ ವಿಶ್ಯಕ್ಷೇನರ ಕಲ್ಪನ ಮೂರ್ತಿಂಖದೆ. 
ನವರಂಗದ ದ್ವಾರಬಂಧದ ಶಾಖೆಯಲ್ಲ ವಲ್ಪಮಂಡಲದ ಅಲಂಕರಣವಿದೆ. ಲಲಾಟದಲ್ಲ 
ಕಾಆಂಗಮಧ್ಧನ ಉಬ್ಬು ಕೆತ್ತನೆಯುದೆ, ದ್ವಾರದಲ್ಲ ಚಿನ್ನಲೇಪಿತ ತಗಡನ್ನು ಅಂಟಸಿದ್ದು ಅದರಲ್ಲಿ 
ವಿಷ್ಣುವಿನ ದಶಾವತಾರ ಹೂಬಳ್ಜಗಳ ಅಲಂಕರಣವಿದೆ. ಇದರ ಮುಂದೆ ಎರಡು ಸ್ತಂಭಗಳ 
ಮುಖಮಂಟಪವಿದ್ದು ಅದಕ್ಕೆ ಹೊಂದಿಕೊಂಡಂತೆ ವಿಶಾಲವಾದ ಪಾತಾಳಾಂಕಣವನ್ನು 
ಮಹಾದ್ದಾರದವರೆಗೂ ನಿರ್ಮಿಸಿದ್ದು (ಜಿ.ಸಂ.168). ಇದರಲ್ಲ ಎತ್ತರವಾದ ವಿಷ್ಣುಪ್ತ್ರಂಭಗಳ 
ರಚನೆಯುದೆ. ಮುಖಮಂಟಪದಲ್ಲ ಗರುಡ ಸ್ತಂಭವಿದ್ದು ಅದಕ್ಕೆ ಕಂಜನ ತಗಡನ್ನು 
ಹೊದಿಸಲಾಗಿದೆ.” 


ಅಧಿಷ್ಠಾನ: ಪಾದಬಂಧ ಮಾದರಿಯ ಅಧಿಷ್ಲಾನವಾಗಿದೆ. ಉಪಾನ ಭಾಗ ಮುಚ್ಚಿದ್ದು. ಜಗತಿ, 
ತಿಪಟ್ಟ ಕುಮುದಗಳ ಪಟ್ಪಯುದೆ. ಜತ್ತಿಯು ಸರಳವಾದ ಕಲ್ಪನ ಫಲಕದಿಂದ ರಚಿತವಾಗಿದೆ. 
ನವರಂಗದಲ್ಲ ಜಾಲವಾತಾಯನಗಳವೆ. ಈ ಇತ್ತಿಗೆ ತಡೆಗೋಡೆ ನಿರ್ಮಿಸಿ ರಕ್ಷಿಸಲಾಗುತ್ತಿದೆ. 
ಪ್ರಸ್ತರ ಭಾಗಗಳು ನಶಿಸಿದ್ದು ಸರಳವಾಗಿದೆ. ಗರ್ಭಗೃಹದ ಮೇಅನ ಪ್ರಾಸಾದವನ್ನು ದ್ರಾವಿಡ 
ಮಾದರಿಯಲ್ಲ ಇಲ್ಲಿಗೆ ಸಿಮೆಂಬ್‌ನಿಂದ ನಿರ್ಮಾಣ ಕಾರ್ಯ ನಡೆಯುತ್ತಿದೆ (ಚಿ.ಸಂ೦.16೨). 


ಗರ್ಭಗೃಹ ವಾಯುವ್ಯಕ್ಕೆ ಅಂಡಾಳಮ್ಮನ ಮಂಟಪವಿದೆ. ಇದರಲ ಅಧಿಷ್ಠಾನದ ಭಾಗ 


ಸುಂದರವಾದ ಪದ್ಯ ಕೇಸರದ ಪೀಠ ಮತ್ತು ಕಪೋತಬಂಧದ ಅಧಿಷ್ಠಾನವಿದೆ (ಚಿ.ಸಂ. 17೦). 


228 


ಕಪೋತ ನಾಸಿಗಳಲ್ಲ ಉಬ್ಬುಪಿಲ್ಪ್ಲಗಳವೆ. ಇದರ ಮೇಲೆ ನಾಲು ಸ್ತಂಭಗಳ ತೆರೆದ ಮಂಟಪವಿದ್ದು 
ಇದನ್ನು ಇತ್ತೀಚೆಗೆ ಮುಚ್ಚಲಾಗಿದೆ. ಇದರ ಪೀಠ ಮತ್ತು ಅಧಿಷ್ಠಾನ ಭಾಗಗಳಲ್ತ್ಲ ಅಪಿಗಳವೆ. 
ಇದರೊಳಗೆ ಪದ್ಯಪೀಠದ ಮೇಲೆ ಅಂಡಾಳಮ್ಮ ದೇವಿಯ ಶಿಲ್ಪವಿದೆ (ಚಿ.ಸಂ. 171). 


ಮಂಟಪದ ಮೇಲೆ ರುದ್ರಭ್ಛಂದ ಮಾದರಿಯ ಕಿಖರವಿದ್ದು ಇದರಲ್ಲ ನಾಸಿ ಮತ್ತು 
ಕೋಷ್ಟ ದೇವತೆಗಳನ್ನು ಕೆತ್ತಲಾಗಿದೆ. ಇದರ ಪಕ್ಕದಲ್ಲ ಹೊಸದಾಗಿ ನಿರ್ಮಿಸಿರುವ ಸೌಮ್ಯ 
ನಾಯಕ ದೇವಾಲಯವಿದೆ. ಪಾತಾಳಾಂಕಣದ ಎಡ ಭಾಗದಲ್ಲ ಎತ್ತರವಾದ ಮಂಟಪಗುಡಿ, 
ಮಣವಾಳ ಮುನಿ, ರಾಮಾನುಜಾಚಾರ್ಯ, ಬಲಭಾಗದಲ್ಲ ನಮ್ಯಾಳ್ಟಾರ್‌ ಮವೇದಾಂತರ 
ಮೂತರ್ತಿಗುಡಿಗಳವೆ. ಮಹಾದ್ವಾರವು ಮಂಚಬಂಧ ಪೀಠದ ಮೇಲೆ ಪಾದಬಂಧ ಅಧಿಷ್ಲಾನವಿದೆ. 
ಇದರ ಇತ್ತಿಯಲ್ಲ ಬಹ್ಯಕಾಂತ ಇತ್ತಿಪಾದಗಳನ್ನು ಪಾಲಾಗಿ ನಿರ್ಮಿಸಲಾಗಿದೆ. ಇದರ 
ದ್ವಾರಶಾಖೆಗಕ್ಲ ವೈಷ್ಣವ ದ್ವಾರಪಾಲಕರ ಉಬ್ಬುಶಿಲ್ಲ. ಗಂಗೆ, ಯಮುನೆ ಹಾಗೂ 
ವಲ್ಪ್ಲಮಂಡಲದ ರಚನೆಯುದೆ. ಈ ಮಹಾದ್ದಾರ ಒಳಜಗತಿಯ ಅಧಿಷ್ಠಾನಗಳಲ್ಲ ಭಾರವಾಹಕದ 
ಉಬ್ಬುಪಿಲ್ಪ್ಲಗಳದ್ದು., ಮೇಲೆ ಚಿತ್ರಬಂಡ ಸ್ತಂಭಗಳ ರಚನೆಯುದೆ (ಚಿ.ಸಂ.172). 5 ಅಂತಸ್ತಿನ 
ಗೋಪುರವನ್ನು ಇತ್ತೀಚೆಗೆ ನಿರ್ಮಾಣ ಮಾಡಲಾಗುತ್ತಿದ್ದು. ನಿರ್ಮಾಣ ಕಾರ್ಯ ನಡೆಯುತ್ತಿದೆ. 
ಇದರ ಮುಂದೆ ಗರುಡ ಸಂಭವಿದ್ದು ಅದರ ನಾಲ್ಲು ಚಿತ್ರಖಂಡ ಸ್ಪಂಭಗಳಂದ ಕೂಡಿದ್ದು ತೆರೆದ 
ಮಂಟಪವಿದೆ. ಈ ಸ್ಪಂಭಗಳ ಪಟ್ಟಕೆಯಲ್ಲಿ ವಾದ್ಯಗಾರರು, ಯೋಧ, ಭಕ್ತ, ಗಣಪತಿ, 
ಉಬ್ಬುಕೆತ್ತನೆಗಳವೆ. ಒಟ್ದಾರೆಯಾಗಿ ಈ ದೇವಾಲಯವನ್ನು ಅಪ್ರಮೇಯ ದೇವಾಲಯದ 
ಮಾದರಿಯಲ್ಲ ನಿರ್ಮಾಣವಾಗಿರುವುದು ಇದರ ವಾಸ್ತುಲಕ್ಷಣಗಳ೦ದ ತಿಆಯುತ್ತದೆ. 


ದೇವರ ಹೊಸಹಳ್ಳಿಯ ಸಂಜೀವರಾಯಸ್ವಾಮಿ ದೇವಾಲಯ /ಆಂಜನೇಯ ದೇವಾಲಯ: ಈ 
ಗ್ರಾಮವು ಚನ್ನಪಟ್ಟಣ ನಗರದ ಉತ್ತರಕ್ಕೆ 3 ಕಿ.ಮೀ. ದೂರದಲ್ಲದೆ. ಈ ಗ್ರಾಮದ ಕೇಂದ್ರ 
ಭಾಗದಲ್ಲ ಪ್ರಮುಖವಾಗಿ ಸಂಜೀವರಾಯಸ್ವಾಮಿ ದೇವಾಲಯ ಮತ್ತು ಅದರ ಪಕ್ಕದಲ್ಲಿ 
ಚೌಡೇಶ್ವರಿ ದೇವಾಲಯವನ್ನು ಕಾಣಬಹುದು. ಈ ಗ್ರಾಮದಲ್ಲ ಯಾವುದೇ ಶಾಸನಗಳು 
ಕಂಡುಬರುವುದಿಲ್ಲ. ಆದರೆ 2೦೦3ರಲ್ಲ ಪುನರ್‌ ನವೀಕರಣಗೊಂಡ ಸಂಜೀವರಾಯಸ್ವಾಮಿ 
ದೇವಾಲಯವು ವಿಜಯನಗರ ಕಾಲದಲ್ಲ ನಿರ್ಮಾಣವಾಗಿರುವುದಕ್ಕೆ ಅದರ ಕಲೆ ಮತ್ತು 
ವಾಸ್ತುಶಿಲ್ಲವೇ ಪ್ರಮುಖವಾದ ಆಧಾರವಾಗಿದೆ.” ಹಾಗೆಯೇ ಅದರ ಬಲಭಾಗದಲ್ಲ ಇತ್ತೀಚೆಗೆ 
ನಿರ್ಮಿಸಿದಂತಹ ಚೌಡೇಶ್ವರಿ ದೇವಾಲಯವನ್ನು ಕಾಣಬಹುದಾಗಿದೆ. 


229 


ಸಂಜೀವ ರಾಯಸ್ವಾಮಿ ದೇವಾಲಯ: ಠೇ ದೇವಾಲಯ ಗರ್ಭಗುಡಿ, ನವರಂಗ. ಮುಖಮಂಟಪ. 
ಸುತ್ತಲೂ ಪ್ರಾಕಾರ ಹಾಗೂ ಮಹಾದ್ದಾರವನ್ನು ಹೊಂದಿದ್ದು ಇದನ್ನು ಗ್ರಾನೈಟ್‌ ಕಲ್ಲನಿಂದ 
ನಿರ್ಮಿಸಲಾಗಿದೆ. ಭತ್ತಿಯ ಮೇಅನ ಪ್ರಸಾದ ಮತ್ತು ಶಿಖರ ಭಾಗವನ್ನು ಇತ್ತೀಚೆಗೆ ಗಾರೆ ಮತ್ತು 


ಇಟ್ಟಿಗೆಯಿಂದ ನಿರ್ಮಿಸಿದೆ (ಚಿ.ಸಂ. 173). 


ಗರ್ಭಗೃಹ: ಹೊರಭಾಗದ ಅಳತೆಯ ಪ್ರಕಾರ 14x12 ಅಡಿ ಅಗಲ ಮತ್ತು ಉದ್ದವನ್ನು 
ಹೊಂದಿದೆ. ಮೂಲ ದೇವರಾಗಿ 6 ಅಡಿ ಎತ್ತರದ ಹಾಗೂ 4 ಅಡಿ ಅಗಲದ ಆಂಜನೇಯನ 
ಮೂರ್ತಿಯದ್ದು ಇದರಲ್ಲ ಪ್ರಭಾವಳಲಯುದೆ. ಈ ಮೂರ್ತಿಯು ದಕ್ಷಿಣಕ್ಕೆ ಅಭಿಮುಬವಾಗಿದ್ದು 
ಬಾಲಕ್ಕೆ ಘಂಟೆಯುದೆ. ಬಲಗ್ಯೆ ಅಭಯ ಹಸ್ತವಿದ್ದು ಹಾಗೂ ಕತ್ತಿನಲ್ಪ ನವರತ್ನ ಮಾಲೆಗಆಳದ 
ಅಲಂಕರಣಗೊಳಸಲಾಗಿದೆ. ಈ ಮೂರ್ತಿಯನ್ನು ಗ್ರಾನೈಟ್‌ ಕಲ್ಲನಿಂದ ನಿರ್ಮಿಸಿದ್ದು ಅದಕ್ಕೆ 
ಕಪ್ಪು ಬಣ್ಣವನ್ನು ಹಾಕಲಾಗಿದೆ. ಇದರ ಮುಂದೆ ಕಂಚಿನ ಪ್ರಭಾವಳಯನ್ನು ನಿಲ್ಪಸಲಾಗಿದೆ. ಈ 
ರೀತಿಯ ಮೂರ್ತಿಯು ಲಕ್ಷಣದಿಂದ ಇದನ್ನು ವ್ಯಾಸರಾಯರು 15ನೇ ಶತಮಾನದಲ್ಲ 
ಪ್ರತಿಷ್ಠಾಪಿಸಿದರು ಎಂದು ಪ್ರತೀತಿಯುದೆ. ಇಲ್ಲ ನಾಭಭಚ್ಯಂದ ವಿತಾನವಿದ್ದು 2 ಸ್ತರದ 
ಚೌಕಾಕಾರದ ಚಪ್ಪಡಿಗಳಂದ ಒಕ ಸರಿತವಾಗಿ ಅದರ ಮೇಲೆ ಪುಷ್ಟದಳ ಕೆತ್ತನೆಯ 
ಪಿಲಾಫಲಕದಿಂದ ಮುಚ್ಚಲ್ಪಟ್ಟವೆ. ಘಂ ಗರ್ಭಗೃಹ ದ್ವಾರಬಂಧವು ಕಂಚಿನ ಪಟ್ಲಿಕೆಯಿಂದ 
ಅಲಂಕರಿಸಿದ್ದು ಅದರಲ್ಲ ವೈಷ್ಣವ ಚಿಹ್ನೆಗಳ೦ಂದ ಶಂಬ. ಚಕ್ರ. ನಾಮ. ವೈಷ್ಣವ ದ್ವಾರಪಾಲಕರು 
ಅಲ್ಲದೇ ಅದರ ಮೇಲೆ ಲತಾಬಳ್ಳಗಳ ಅಲಂಕರಣವನ್ನು ಮಾಡಲಾಗಿದೆ. 


ನವರಂಗ: ನವರಂಗವು ೭೦ x 16 ಅಡಿಗಳ ಅಗಲ ಮತ್ತು ಉದ್ದವನ್ನು ಹೊಂದಿದೆ. ಇದರಲ್ಲ 6 
ಅಡಿ ಎತ್ತರದ ನಾಲ್ಲು ಸ್ತಂಭಗಳ೦ದ ಕೂಡಿದ ೨ ಅಂಕಣಗಳವೆ. ವಿತಾನವು ಸರಳವಾಗಿವೆ. ಈ 
ಸ್ತಂಭಗಳು ಅಲಂಕಾರಿಕವಾಗಿದ್ದು ಇದು ಶ್ರೀವಜ್ರಕಾಂತ ಮಾದರಿಯ ಲಕ್ಷಣವನ್ನು ಹೊಂದಿದೆ. 
ಈ ಸ್ತಂಭವು ಚೌಕಾಕಾರವಾಗಿದ್ದು ಅದರ ಮೇಲೆ ಷೋಡಪಹಾಶ್ರವಿದೆ. ಚೌಕಾಕಾರ, ತಾಟಕಾ. 
ಕಂಠ, ಮುಚ್ಚಳ ಹಾಗೂ ಆಧಾರಹೋತಿಕಾವಿದೆ (ಜಿ.ಸಂ.174). ನವರಂಗದ ಬಾಗಿಲಅನ 
ಮುಂದಿನ ಸ್ತಂಭಗಳ ಮಧ್ಯದ ಪಟ್ಟಿಯಲ್ಲಿ ವರಹಾ ಲಾಂಛನಗಳರುವುದನ್ನು ಕಾಣಬಹುದು. ಈ 
ಲಾಂಛನದಲ್ತ್ಲ ವರಾಹ ಶಿರ ಬಾಗಿರುವುದು, ಕತ್ತಿಯ ತುದಿ ಕೆಳಗಿಲ್ದದ್ದು ಮೇಲೆ ಸೂರ್ಯ, 
ಚಂದ್ರರ ಉಬ್ಬುಪಿಲ್ಲವಿದ್ದು ಇದು ವಿಜಯನಗರ ಅರಸರ ಲಾಂಛನವಾಗಿದೆ. ಆದರೆ ನವರಂಗದ 
ಗರ್ಭಗೃಹ ಬಲಭಾಗದ ಸ್ವಂಭದಲ್ಲನ ಲಾಂಛನವೂ ಇದಕ್ಕೆ ವಿರುದ್ಧವಾದಂತೆ ಕಾಣುತ್ತವೆ. 
ಇದರಲ್ಲ ವರಾಹ ತಲೆ ಎತ್ತಿರುವುದು ಹಾಗೂ ಕತ್ತಿಯ ಹಿಡಿಯು ಕೆಳಕಗಿದ್ದು ಯಾವುದೋ 


230 


ಹೋರಾಟ ಸಂಘಟಸಿದಂತೆ ಕಾಣುತ್ತದೆ. ಈ ರೀತಿಯ ಲಕ್ಷಣವು ಇವರ ಲಾಂಛನದ 
ನೈಜತೆಯನ್ನು ಪಶಪ್ನಿಸಿಸುವಂತೆ ಕಾಣಬರುತ್ತವೆ ಅಥವಾ ಪಶಿಲ್ತಯು ತನ್ನು ಕಲ್ಪತ ರೀತಿಯಲ್ಲ 
ಕೆತ್ತಿರಬಹುದಾಗಿದೆ. 


ನವರಂಗದ ಒಳಛಾವಣಿಯನ್ನು ಗ್ರಾನೈಟ್‌ ಕಲ್ಲುಗಳ೦ದ ಮುಚ್ಚಲ್ಪಟ್ಟಿದ್ದು ಸರಳವಾಗಿದೆ. 
ಗರ್ಭಗೃಹದ ಖಾಗಿಅನ ಎಡಭಾಗದಲ್ಲಿ ನಮ್ಮಾಜ್ಞರ್‌ ಹಾಗೂ ವ್ಯಾಸರಾಯರ ವಿ್ರಹಗಳವೆ. ಈ 
ನವರಂಗವನ್ನು ನವೀಕರಣದ ಸಮಯದಲ್ಲ ಕಂಬಗಳ ನಂತರ 2 ಅಡಿ ಒಳಸರಿದಂತೆ ಇತ್ತಿ 
ನಿರ್ಮಿಸಲಾಗಿದೆ. ನವರಂಗದ ಬಾಗಿಲುವಾಡವನ್ನು ಕಂಚಿನ ಫಲಕದಿಂದ ಮುಚ್ಚಲಾಗಿದೆ. 
ಇದರಲ್ಲಿ ವೈಷ್ಣವ ದ್ವಾರಪಾಲಕರು. ಲತಾಬಳ್ಟಯ ಅಲಂಕರಣ ವೈಷ್ಣವ ನಾಮವನ್ನು 
ಕಾಣಬಹುದು. ಮುಖಮಂಟಪವು ನಾಲ್ದು ಕಂಬಗಳಂದ ಕೂಡಿದೆ. ಈ ಸ್ಪಂಭಗಳ ಕೆಳಗೆ 
ಚತುರ್ರಸ, ಅಷ್ಟ ಚಿತ್ರವಿರುವ ಚತುರ್ರಸ. ಅಷ್ಟ. ಚತುರ್ರಸ ಹಾಗೂ ಅಧಾರ ಪೋತಿಕಾವನ್ನು 
ಹೊಂದಿದೆ. ಅದರ ಮೇಲೆ ಕಲ್ಪನ ತೊಲೆಯನ್ನು ಹೊಂದಿದ್ದು ಇದರ ಮೇಲೆ ಮಳೆಯ ನೀರು 
ಜಳದಂತೆ ಕಡೆಯ ಚಪ್ಪಡಿಯ ಕಲ್ಲನ್ನು ಇಳಜಾರಾಗಿ ಸೇರಿಸಲಾಗಿದೆ. ಮುಖಮಂಟಪದ 
ಸ್ತಂಭಗಳ ಮಧ್ಯದ ಪಟ್ಲಕೆಯಲ್ಲ ವರಹಾ ಲಾಂಛನವನ್ನು ಕಾಣಬಹುದಾಗಿದೆ. 


ಅಧಿಷ್ಲಾನ: ಶೇ ದೇವಾಲಯವು ಮಂಚಬಂಧ ಅದಿಷ್ಠಾನವನ್ನು ಹೊಂದಿದ್ದು. ಇದು ಅತಿ 
ಸರಳವಾಗಿಯೂ. ನಿರಾಲಂಕೃತವಾಗಿಯೂ ಇದೆ. ಈ ಪ್ರಕಾರದ ಅಧಿಷ್ಠಾನವನ್ನು ವಿಜಯನಗರ 
ಕಾಲದಲ್ಲ ಕಾಣಬಹುದಾಗಿದೆ, ಭತ್ತಿಯೂ ಸಹ ಫಲಕದ ರೀತಿ ಕಲ್ಪನ ಚಪ್ಪಡಿಗಳನ್ನು 
ನಿರ್ಮಿಸಲಾಗಿದೆ. ಪ್ರಸ್ತರದಲ್ಲ ಉತ್ತರದ ಭಾಗವಿರುವುದಿಲ್ಲ. ನಂತರ ಸ್ಹಲ್ಲ ಮುಂಚಾಚಿದ ಸರಳ 
ವಲಭಯನ್ನು ಹಾಗೂ ಅದರ ಮೇಲೆ ನಾಪಿಗಳಂದ ಕೂಡಿದ ಕಪೋತ ಭಾಗವನ್ನು 
ಕಾಣಬಹುದು. ನಂತರದ ಪ್ರಾಸಾದ ಭಾಗವು ಹೊಸದಾಗಿ ನಿರ್ಮಿಸಿದ್ದು ದ್ರಾವಿಡ ಶೈೇಅಯ 
ಏರುವಿನ್ಯಾಸವಿರುವ ಶಿಖರವಿದೆ. ನವರಂಗ ಮತ್ತು ಮುಖಮಂಟಪದ ಮೇಲೆ ಗಾರೆ ಮತ್ತು 
ಇಟ್ಟಿಗೆಯ ದಿಂಡಿಗೋಡೆಯುದೆ. ಮುಖಮಂಟಪದ ಮೇಲೆ ಕೋಷ್ಟ ಗುಡಿಗಳದ್ದು ರಾಮದೇವರ 


ಗಾರೆಶಿಲ್ಪ್ಲಗಳವೆ (ಚಿ.ಸ೦.175). 


ಈ ದೇವಾಲಯದ ಸುತ್ತಲೂ ಹೊಸದಾಗಿ ನಿರ್ಮಿಸಿದ ಪ್ರಾಕಾರ ಗೋಡೆಯುದೆ. ಹಾಗೂ 
ಗರ್ಭಗುಡಿಯ ಹಿಂದಿನ ಇತ್ತಿಯಲ್ಲ ವೈಷ್ಣವ ನಾಮವಿದೆ. ಮುಖಮಂಟಪದ ಮುಂದೆ ಬಲಅಪೀಠ 
ಮತ್ತು ಧ್ವಜಸ್ತಂಭವಿದೆ. ಹಾಗೂ ಪ್ರಾಕಾರದ ಮುಂದಿನ ಮಹಾದ್ದಾರವು ಗಾರೆ ಮತ್ತು 


ಇಲ್ಟಗೆಗಳಂದ ಏಕತಲ ಶಿಖರವನ್ನು ನಿರ್ಮಿಸಲಾಗಿದೆ. ಪ್ರಾಕಾರದ ಒಳಗಿನ ಎಡಭಾಗದಲ್ಲ 


231 


ಗಣಪತಿಯ ಗುಡಿಯುದೆ. ಒಟ್ದಾರೆಯಾಗಿ ಈ ದೇವಾಲಯ 15ನೇ ಶತಮಾನದಲ್ಲ 
ನಿರ್ಮಾಣವಾಗಿದ್ದು ವಿಜಯನಗರ ಕಾಲದ ದೇವಾಲಯಗಳ ಸಾಮಾನ್ಯ ಲಕ್ಷಣವನ್ನು 
ಒಳಗೊಂಡಿದೆ ಹಾಗೂ ಇತ್ತೀಚೆಗೆ ಜೀರ್ಣೋದ್ದಾರವಾಗಿರುವುದರಿಂದ ಸುಸ್ಳಿತಿಯಲ್ಲ 
ಇರುವುದನ್ನು ಕಾಣಬಹುದಾಗಿದೆ. 


ಬೇವೂರಿನ ಬೆಟ್ಟದ ತಿಮ್ಯಪ್ಪ (ಪ್ರೀ ವೆಂಕಟರಮಣಸ್ವಾಮಿ) ದೇವಾಲಯ: 


ತಿಮೃಪ್ಪ ದೇವಾಲಯವೆಂದು ಪ್ರಸಿದ್ಧಿಯಾದ ಇದು ವೈಷ್ಣವ ದೇವಾಲಯವಾಗುವ 
ಮೊದಲು ಜೈನ ಕೇಂದ್ರವಾಗಿತ್ತು. ಈ ದೇವಾಲಯ ಬೇವೂರಿನ ಪಶ್ಲಿಮಕ್ತೆ ಇರುವ ಚಿಕ್ಷ ಬೆಟ್ಟದ 
ಮೇಲದೆ. ಈ ಗ್ರಾಮದಲ್ಲನ ಮತ್ತು ತಿಮ್ಮಪ್ಪ ಬೆಟ್ಟದ ಮೇಅನ ಎರಡು ಶಾಸನಗಳು ೨ನೇ 
ಶತಮಾನದ್ದಾಗಿದ್ದು ಜೈನಮುನಿಗಳು ನಿಂಬುಗ್ರಾಮ ಪಶ್ಲಿಮದಲ್ಪರುವ ಕಿರುಕುನ್ಹ (ಚಿಕ್ಕಬೆಟ್ಟ 
ತಿಮ್ಯಪ್ಪಬೆಟ್ಟಕ್ಕೆ ಬಂದು ನೆಲೆಸಿದ್ದು ಮತ್ತು ಜೈನಮುನಿಗಳ ಗುರುವಾದ ಚಂದ್ರಷೇಣ 
ಎಂಬುವವರು ಸಲ್ಲೇಖನ ವ್ರತ ಕೈಗೊಂಡ ಬದ್ದೆ ಉಲ್ಲೇಖಸಿದೆ. ಈ ದೇವಾಲಯವು 16ನೇ 
ಶತಮಾನದ ವೇಳೆಗೆ ತನ್ನ ಅಸ್ತಿತ್ವ ಕಳೆದುಕೊಂಡು ಶ್ರೀ ವೈಷ್ಣವ ಕೇಂದ್ರವಾಗಿ ಬದಲಾಯುತು. 
ಬೆಟ್ಟದಲ್ಲ ಕ್ರಿ.ಪ.157೦ರ ಶಾಸನವು ಮಲ್ಲಕಾರ್ಜುನ ದೇವ ಎಂಬುವನ ಶಿಷ್ಯನಾದ ಬೆಟ್ಟದ 
ಒಡೆಯನು ತಿರುಮಲೆ (ತಿಮ್ಮಪ್ಪ) ದೇವರನ್ನು ಪ್ರತಿಷ್ಠಾಪಿಸಿದ ಬಧ್ಣೆ ಉಲ್ಲೇಖವಿದೆ.” 


ಈ ಗ್ರಾಮದ ಎರಡು ಬೆಟ್ಟಗಳನ್ನು ದೇವರ ಕೊಂಡಾರೆಡ್ಡಿಯವರು ಗಮನಿಸಿ ಚಿಕ್ಕಬೆಟ್ಟದ 
ಮೇಲೆ ಜೈನ ದೇವಾಲಯವೂ, ದೊಡ್ಡ ಬೆಟ್ಟದ ಮೇಲೆ ಗೊಮ್ಮಟ ಶಿಲ್ಪವೂ ಇದ್ದಿರಬಹುದು 
ಎಂಬ ಸಂಶಯ ವ್ಯಕ್ತಪಡಿಸಿದ್ದಾರೆ." ಆದರೆ ದೊಡ್ಡ ಬೆಟ್ಟದಲ್ಲ ಜೈನ ಆಧಾರಗಳು 
ದೊರೆಯುವುದಿಲ್ಲ. ಚಿಕ್ಕ ಬೆಟ್ಟದಲ್ಲ ಮಾತ್ರ ನಮಗೆ ಶಿಲ್ಪಗಳು ದೊರೆಯುದಿದ್ದರೂ ಶಾಸನ 
ದೊರೆತಿದ್ದು ಇದು ಜೈನಕೇಂದ್ರವಾಗಿತ್ತು ಎಂಬುದನ್ನು ಪುಷ್ಟೀಕರಿಸುತ್ತವೆ. 


ದೇವಾಲಯದ ವಾಸ್ತುಶಿಲ್ಪವನ್ನು ಗಮನಿಸಿದಾಗ ಇದು ಪೂರ್ವಾಭಿಮುಬವಾಗಿದ್ದು 
ಗ್ರಾನೈಟ್‌ ಕಲ್ಪನಿಂದ ನಿರ್ಮಿಸಲಾಗಿದೆ. ಈ ದೇವಾಲಯದವು ಗರ್ಭಗುಡಿ, ಸುಖನಾಸಿ, 
ನವರಂಗ, ಮುಖಮಂಟಪ ಅಥವಾ ಪಾತಾಳ ಅಂಕಣವನ್ನು ಹೊಂದಿದೆ. ಸುತ್ತಲೂ 
ಪ್ರಾಕಾರವಿದ್ದು ಮಹಾದ್ವಾರ ಮತ್ತು ಗೋಪುರವನ್ನು ಹೊಂದಿದೆ. ಹಾಗೆಯೇ ಈಶಾನ್ಯಕ್ಕೆ 
ಆಂಜನೇಯ ಗುಡಿ ಮತ್ತು ಬೃಂದಾವನವನ್ನು ಕಾಣಬಹುದಾಗಿದೆ. 


232 


ಗರ್ಭಗುಡಿ: ಗರ್ಭಗುಡಿಯು ಬೌಕಾಕಾರವಾಗಿದ್ದು 10x10 ಅಡಿ ಅಗಲ ಮತ್ತು ಉದ್ದವಿದೆ. 
ಗರ್ಭಗುಡಿಯಲ್ಲ ಎರಡು ಅಡಿ ಎತ್ತರದ ಆಧುನಿಕವಾಗಿ ನಿರ್ಮಿಸಿರುವ ಪೀಠದ ಮೇಲೆ 4 ಅಡಿ 
ಎತ್ತರದ ಜನಾರ್ಧನನ ಶಿಲ್ಪವಿದೆ. ಇದನ್ನು ಕಂಚಿನ ಆಭರಣಗಳಆಂ೦ದ ಅಲಂಕರಿಸಲಾಗಿದೆ. ಶಿಲ್ಪದ 
ಹಿಂಭಾಗದಲ್ಲ ಕಂಚಿನ ಚಿಕ್ಕ ಪ್ರಭಾವ ಮತ್ತು ಅದರ ಮೇಲೆ ಇನ್ನೊಂದು ದೊಡ್ಡ 
ಪ್ರಭಾವಆಯನ್ನು ಹಾಕಲಾಗಿದೆ (ಚಿ.ಸಂ.176). ಈ ಶಿಲ್ಪವು ಬಲಮುಂಗ್ಯೆಅ ಅಭಯ ಮುದ್ರೆ 
ಮತ್ತು ಹಿಂಗೈಅ ಚಕ್ರ ಎಡಮುಂಗೈಆಅ ಗದೆ ಮತ್ತು ಹಿಂಗೈಅ ಶಂಬವನ್ನು ಹಿಡಿದಿರುವ 
ವೆಂಕಟೇಶ್ವರ ಸ್ತಾಮಿ ಮೂತರ್ತಿಲುದೆ. ಗರ್ಭಗುಡಿಯ ದ್ವಾರಬಂಧದಲ್ಲಿ ಯಾವುದೇ 


ಅಲಂಕಾರವಿಲ್ಲದೇ ಸರಳವಾಗಿದೆ. 


ಸುಕನಾಸಿ: ಗರ್ಭಗುಡಿಯ ಮುಂದಿನ ಸುಕನಾಸಿಯ ತ್ತಿ ಹಾಗ್ದೂ ನೆಲಕ್ಕೆ ಮಾರ್ಬಲ್‌ 
ಶಿಲೆಗಳನ್ನು ಹಾಕಲಾಗಿದೆ. ಬಲಭಾಗದಲ್ಲ ವೈಷ್ಣವ ಕಂಚಿನ ಮೂರ್ತಿಗಳನ್ನು ಇಡಲಾಗಿದೆ. 
ಸುಖನಾಸಿಯ ದ್ವಾರಗಳ ಪಾರ್ತ್ರದಲ್ಲ 4 ಅಡಿ ಎತ್ತರ ವೈಷ್ಣವ ದ್ವಾರಪಾಲಕರಿದ್ದಾರೆ (ಚಿ.ಸಂ೦.177) 
ಇವರು ಶಂಬ, ಚಕ್ರ, ಗದೆಗಳನ್ನು ಹಿಡಿದು ಅಭಯ ಮುದ್ರೆಯಲ್ಲ ನಿಂತಿದ್ದು ಕರಂಡ ಮುಕುಟ, 
ಕಿವಿಗೆ ಕರ್ಣಕುಂಡಲ ಧರಿಸಿದ್ದಾರೆ. ಘಂ ಶಿಲ್ಪ್ಲಗಳಗೆ ಆಧುನಿಕ ಬಣ್ಣವನ್ನು ಹಚ್ಚಲಾಗಿದೆ. 


ನವರಂಗ: ನವರಂಗದಲ್ಲ 8 ಸ್ರಂಭಗಳದ್ದು ಇವು 6 ಅಡಿ ಎತ್ತರವಾಗಿದೆ. ಸ್ಪಂಭಗಳು 
ಬೌಕಾಕಾರ, ಅಷ್ಟ ಚತುರ್ರಸ. ಅಷ್ಟ ಚತುರ್ರಸವಿದ್ದು ಅದರ ಮೇಲೆ ಆಧಾರ ಪೋತಿಕಾವನ್ನು 
ಹೊಂದಿದೆ. ಹಾಗೆಯೇ ಅತ್ತಿಯಲ್ಪ್ಲಯು ಸಹ ಸಾಧಾರಣ ಅರೆಸ್ತಂಭಗಳವೆ. ನವರಂಗದಲ್ಲ 
ಸುಕನಾಸಿಯ ಬಲಭಾಗದಲ್ಲ ನಮ್ಯಾಜ್ಟರ್‌ ಮತ್ತು ಎಡಭಾಗದಲ್ಲಿ ಶ್ರೀರಾಮಾನುಜಾಚಾರ್ಯರ 
ಶಿಲ್ಪವಿದ್ದು ಅವುಗಳಗೆ ಇತ್ತೀಚೆಗೆ ಗೋಡೆ ನಿರ್ಮಿಸಿ ಗುಡಿ ರೀತಿ ಮಾಡಲಾಗಿದೆ. ಇದರ 
ಒಕಳಛಾವಣಿಯು ಸರಳವಾಗಿ ಗ್ರಾನೈಟ್‌ ಚಪ್ಪಡಿ ಕಲ್ಪನಿಂದ ಹಾಸಿ ಮುಚ್ಚಲಾಗಿದೆ. ಇದರ 
ದ್ವಾರಬಂಧವನ್ನು ಕಂಚಿನ ತಗಡಿನಿಂದ ಅಲಂಕರಿಸಿ ಮುಚ್ಚಲಾಗಿದ್ದು ಇದರ ಲಲಾಟದಲ್ಲಿ 


ಗಜಲಕ್ಷೀಯ ಉಬ್ಬುಪಿಲ್ಪವಿದೆ (ಚಿ.ಸಂ. 178). 


ಮುಖಮಂಟಪ: ಮುಖಮಂಟಪದಲ್ಲ 12 ಸ್ತಂಭಗಳದ್ದು. ಇವು ಚತುರ್ರಸ, ಅಷ್ಟ ಚತುರ್ರಸ ಮತ್ತು 
ಆಧಾರ ಪೋತಿಕಾವನ್ನು ಹೊಂದಿದೆ. ಈ ಸ್ಪ್ತಂಭಗಳಲ್ಲ ಕೆಲವೊಂದು ಚಕ್ರ, ಪದ್ಯಗಳಂದ 
ಅಲಂಕೃತವಾಗಿದೆ (ಚಿ.ಸಂ.17೨). ಆದರೆ ಅವುಗಳ ಮೇಲೆ ಬಣ್ಣ ಹಾಕಿರುವುದರಿಂದ ಬೇರೆ 
ರೀತಿಯಲ್ಲ ಕಂಡುಬರುತ್ತವೆ. ಹಾಗೆಯೇ ನವರಂಗದ ದ್ವಾರದ ಮುಂದಿನ ಅಂಕಣದಲ್ಲಿ 
ನಾಭಚ್ಛಂದ ವಿತಾನವಿದ್ದು ಮಧ್ಯ ಮುಚ್ಚಿದ ಫಲಕದಲ್ಲ ಅರಳದ ಕಮಲದ ವೃತ್ತವನ್ನು 


233 


ಕೆತ್ತಲಾಗಿದೆ. ಹಾಗೆಯೇ ಮುಖಮಂಟಪದ ಎಡಗಡೆಯ ಮುಂದೆ ಆಂಜನೇಯ ಶಿಲ್ಪದ 
ವಿಗ್ರಹವನ್ನು ಇಡಲಾಗಿದೆ. ಮುಖಮಂಟಪದ ಬಲ ಹಾಗೂ ಎಡಭಾಗದಲ್ಲ ದೇವಾಲಯದ 
ಪ್ರಾಕಾರಕ್ಕೆ ಹೋಗಲು ದ್ವಾರಗಳವೆ. 


ಶಂ ದೇವಾಲಯವನ್ನು ಬಂಡೆಯ ಹಾಸುಗಲ್ಲನ ಮೇಲೆ ನಿರ್ಮಿಸಿದ್ದರಿಂದ ಯಾವುದೇ 
ರೀತಿಯ ಅಧಿಷ್ಠಾನವಿಲ್ಲ. ಭತ್ತಿಯು ಸರಳವಾಗಿದ್ದು ದಪ್ಪ ಮತ್ತು ಉದ್ದವಾದ ಗ್ರಾನೈಟ್‌ ಫಲಕದ 
ಕಲ್ಲುಗಳನ್ನು ಬಳಸಿ ಗರ್ಭಗುಡಿ ಮತ್ತು ಸುಬನಾಸಿ ನಿರ್ಮಿಸಿರುವುದು ಕಂಡುಬರುತ್ತದೆ. ಆದರೆ 
ಮುಂದಿನ ನವರಂಗದ ಭಿತ್ತಿಯ ಲಕ್ಷಣವು ಬದಲಾವಣಿಯಾಗುತ್ತದೆ. ಗರ್ಭಗುಡಿಯ ಇತ್ತಿ 
ಭಾಗದಲ್ಲ ಸಾಧಾರಣ ಪ್ರನಾಕವನ್ನು ಕಾಣಬಹುದು. ನಂತರ ಪ್ರಸ್ತರವನ್ನು ನೋಡಿದಾಗ 
ಅತ್ತಿಂದ ಹೊರಚಾಚಿದ ವಲಭ ಮತ್ತು ಕಪೋತವಿದ್ದು ಇದರಲ್ಲಿ ಅಲ್ಲಲ್ಲ ನಾಸಿಗಳದ್ದು ಇವು 
ಗರ್ಭಗುಡಿ ಮತ್ತು ಸುಬನಾಸಿಯವರೆಗೆ ಮಾತ್ರ ವಿಸ್ತರಿಸಿವೆ. 


ಪ್ರಾಸಾದ:  ಪ್ರಾಸಾದವು ಗರ್ಭಗುಡಿ. ಮತ್ತು ನವರಂಗದ ನಮ್ಮಾಕ್ಟರ್‌ ಮತ್ತು 
ಶ್ರೀರಾಮನುಜಾಚಾರ್ಯರ ಗುಡಿಗಳ ಮೇಲೆ ಇಲ್ಲಗೆ ಮತ್ತು ಗಾರೆಯಿಂದ ನಿರ್ಮಿಸಲಾಗಿರುತ್ತದೆ. 
ಗರ್ಭಗುಡಿಯ ಪ್ರಾಪಸಾದವು ಎಕತಲವನ್ನು ಹೊಂದಿದ್ದು ಶ್ರೀಕರದ ಲಕ್ಷಣವನ್ನು ಹೊಂದಿದೆ. 
ಚತುರ್ರಸ ವಿಮಾನವೇದಿಕೆಯ ಮೇಲೆ ರ್ರೀವವಿದ್ದು, ಅದರಲ್ಲ ಗದ್ರೀವ ಕೋಷ್ಟವನ್ನು ಮತ್ತು 
ದೇವತೆಗಳ ಶಿಲ್ಪ್ಲಗಳವೆ. ಹಾಗೆಯೇ ಅದರ ಕೆಳಗೆ ಸಿಂಹವಾಹನ ಶಿಲ್ಪಗಳನ್ನು ನಾಲ್ಲು ದಿಕಿನಲ್ಲ 
ಕೆತ್ತಲಾಗಿದೆ. ದ್ರೀವದ ಮೇಲೆ ಶಿಬರವಿದ್ದು ಅಲ್ಲ ಮಹಾನಾಸಿ ಹೊಂದಿದ್ದು ಅದರಲ್ಲ ಚಕ್ರದ 
ರೀತಿಯ ಕೆತ್ತನೆ ಇದೆ. ಅದರ ಮೇಲೆ ಕಂಚಿನ ಸ್ತೂಪಿಯನ್ನು ಇಡಲಾಗಿದೆ. 
ರಾಮಾನುಜಾಚಾರ್ಯರ ಗುಡಿಯ ಮೇಅನ ಪ್ರಾಸಾದವು ಸಹ ಶ್ರೀಕರದ ಲಕ್ಷಣವನ್ನು 
ಹೊಂದಿದ್ದು ವಿಮಾನವೇದಿ ಮೇಅನ ರ್ರೀವದಲ್ಲ ನಾಲ್ಲು ಕಡೆ ದ್ರೀವ ದೇವತೆ ಮತ್ತು ನಾಲ್ಗು ಕಡೆ 
ಕುಳತಿರುವ ಸಿಂಹ ಶಿಲ್ಪಗಳನ್ನು ಬಂಡರಿಸಲಾಗಿದೆ. ಶಿಖರದಲ್ಲ ನಾಲ್ಲು ಮಹಾನಾಸಿಗಳದ್ದು 
ಸ್ತೂಪಿಯನ್ನು ಹೊಂದಿದೆ. ಅಲ್ಲದೇ ನಮ್ಮಯಾಳ್ಞಾರ್‌ರ ಗುಡಿಯ ಮೇಲಅನ ಪ್ರಾಸಾದವು 
ತ್ರಿವಿಶಾಲ ಪ್ರಾಸಾದದ ಅಥವಾ ರುದ್ರಚ್ಛಂದ್ರ ಲಕ್ಷಣವಿದ್ದು ವಿಮಾನವೇದಿ ಮೇಅನ ಗ್ರೀವವೂ 
ವೃತ್ತಾಕಾರವಾಗಿದ್ದು ನಾಲು ಕಡೆ ರ್ರೀವ ದೇವತೆಗಳವೆ. ಹಾಗೆಯೇ ಶಿಖರದ ಸುತ್ತ 
ಮಹಾನಾಸಿಯುದ್ದು ಅದರಲ್ಲ ಚಕ್ರದ ಕೆತ್ತನೆ ಅದರ ಪಿಂಹದ ಮುಖವಿದೆ. ನಂತರ ಶಿಖರದ 
ಮೇಲೆ ಸ್ಹೂಪಿಯು ಕಂಡುಬರುತ್ತದೆ. ಉಳದ ಭಾಗದ ಮೇಲೆ ಸುತ್ತ ಅಧುನಿಕ 


ದಿಂಡುಗೋಡೆಯನ್ನು ನಿರ್ಮಿಸಲಾಗಿದೆ (ಚಿ.ಸಂ.18೦). 


234 


ಪ್ರಾಕಾರದ ಗೋಡೆಯನ್ನು ಕಲ್ಪ್ಲನಿಂದ ನಿರ್ಮಿಸಲಾಗಿದೆ. ಪ್ರಾಕಾರಕ್ಕೆ ಹೊಂದಿಕೊಂಡಂತೆ 
ಮಹಾದ್ವಾರವನ್ನು ಹೊಂದಿದ್ದು. ಅ ದ್ವಾರದ ಎಡ ಮತ್ತು ಬಲಭಾಗದಲ್ಪ 12 ಸ್ವಂಭಗಳ 
ಮುಖಮಂಟಪ ರೀತಿಯ ಜಗತಿಯನ್ನು ಹೊಂದಿದೆ. ಈ ಮುಖಮಂಟಪದ ಮೇಲೆ ಗಾರೆ 
ಮತ್ತು ಸಿಮೆಂಬ್‌ನಿಂದ ನಿರ್ಮಿಸಿದ 12 ದೇವಕೋಷ್ಟಗಳದ್ದು ಅವುಗಳ ಮೇಲೆ ಪ್ರಾಸಾದ 
ರೀತಿಯಲ್ಲ ನಿರ್ಮಿಸಲಾಗಿದೆ. ಈ ದೇವಕೋಷ್ಟಗಳಲ್ಲ ವಿಷ್ಣುವಿನ ಅವತಾರದ ಶಿಲ್ಪಗಳನ್ನು 


ಇರಿಸಲಾಗಿದೆ. 


ಮಹಾದ್ವಾರದ ಮುಂದೆ ಗರುಡ ಸ್ತಂಭವಿದೆ ಹಾಗೂ ಮಹಾದ್ವಾರದ ಮೇಲೆ ತ್ರಿತಲ 
ಗೋಪುರದ ರಚನೆಯುದೆ. ಹಾಗೆಯೇ ದೇವಾಲಯ ಪ್ರಾಕಾರದ ಒಳಗೆ ಬೃಂದಾವನವು 
ಕಾಣಬಹುದು. ಅಲ್ಲದೇ ದೇವಾಲಯದ ಪ್ರಾಕಾರದ ಹೊರಗೆ ಬಲಭಾಗದಲ್ಲ 
ಗರುಡಮಂಟಪವಿದ್ದು ಇದು ಸಹ ಭತ್ತಿಯನ್ನು ಹೊಂದಿದೆ. ಇದು ಪಾದಬಂಧ ಅಧಿಷ್ಠಾನವನ್ನು 
ಹೊಂದಿದೆ. ಈ ದೇವಾಲಯ ಮೂಲತಃ ಗಂಗರ ಕಾಲದಲ್ಲ ಒಂದು ಪ್ರಮುಖ ಜೈನ 
ಕೇಂದ್ರವಾಗಿದ್ದು ಆಗ ಇಲ್ಲನ ಗರ್ಭಗುಡಿ ಮತ್ತು ಸುಕನಾಸಿ ನಿರ್ಮಾಣವಾಗಿದ್ದು ನಂತರ ಇದು 
ವಿಜಯನಗರ ಅರಸರ ಕಾಲದಲ್ಲ ತಿರುಮಲೆ ದೇವರ ಪ್ರತಿಷ್ಠಾಪಿಸುವುದರ ಮೂಲಕ ವೈಷ್ಣವ 
ಕ್ಷೇತ್ರವಾಗಿ ಬೆಳೆದು ಬಂದಿದೆ. 


ಮಂಕುಂದದ ಆಂಜನೇಯ ದೇವಾಲಯ:- ಗ್ರಾಮದ ಕೇಂದ ಭಾಗದಲ್ಪರುವ ಈ ದೇವಾಲಯವು 
ದಕ್ಷಿಣಕ್ಕೆ ಬಾಗಿಲನ್ನು ಹೊಂದಿದೆ. ಕೇ ದೇವಾಲಯವು ಗರ್ಭಗುಡಿ, ನವರಂಗ 
ಮುಖಮಂಟಪವಿದೆ. ಗರ್ಭಗುಡಿಯಲ್ಲ 5 ಅಡಿ ಎತ್ತರದ ಆಂಜನೇಯನ ಉಬ್ಬುಪಿಲ್ಪವಿದೆ. [od 
ಶಿಲ್ಪದಲ್ಲಿ ಶಂಬ, ಚಕ್ರ, ವೈಷ್ಣವ ನಾಮಗಳನ್ನು ಹೊಂದಿದೆ. ಇದರ ದ್ವಾರಬಂಧ ಸರಳವಾದ ಗಾರೆ 
ಮತ್ತು ಇಟ್ಟಿಗೆಯಿಂದ ನಿರ್ಮಿಸಲಾಗಿದೆ. ನವರಂಗದಲ್ಲ ಎರಡು ಗ್ರಾನೈಟ್‌ ಸಂಭಗಳದ್ದು ಪೀಠವು 
ಮುಚ್ಚಿದ್ದು ಚತುರ್ರಸ. ಅಷ್ಣಾಶ್ತ  ಷೋಡಾಶ್ರ, ಅಷ್ಟಾಶ್ತ  ಷೋಡಾಶ್ರ ಹಾಗೂ 
ಅಧಾರಪೋತಿಕಾವನ್ನು ಹೊಂದಿದೆ. ನವರಂಗದ್ತ ಯಾವುದೇ ಶಿಲ್ಪಗಳು ಕಾಣಬರುವುದಿಲ್ಲ. 
ನಂತರ ಮುಖಮಂಟಪವನ್ನು ಹೊಂದಿದ್ದು ಇದು ಸಹ ಆಧುನಿಕವಾಗಿದೆ. ಈ ದೇವಾಲಯದ 
ಅಧಿಷ್ಠ್ಣಾನ ಮುಚ್ಚಿದ್ದು ಅತ್ತಿ ಗಾರೆ ಮತ್ತು ಇಟ್ಟಿಗೆಯಿಂದ ನಿರ್ಮಿಸಲಾಗಿದೆ. ದ್ರಾವಿಡ ಶೈೇಅಯ 
ಪ್ರಾಸಾದವು ಕಂಡುಬರುತ್ತದೆ. ಮುಖಮಂಟಪದ ಮೇಲೆ ದ್ರಾವಿಡ ಶೈಅಯ 
ದೇವಕೋಷ್ಠಕಗಳದ್ದು ಇವುಗಳಲ್ಲ ರಾಮ, ಲಕ್ಷಣ, ಸೀತೆ ಮತ್ತು ಆಂಜನೇಯ, ಗೋಪಾಲಕೃಷ್ಣ 
ಹಾಗೂ ವಿಷ್ಣುವಿನ ಗಾರೆಗಚ್ಚು ಶಿಲ್ಪಗಳು ಕಂಡುಬರುತ್ತದೆ. ಈ ದೇವಾಲಯ ಕಲಾಶ್ಯೇಅಯಲ್ಲಿ 
ಪ್ರಮುಬವಲ್ಲದಿದ್ದರೂ ಗ್ರಾಮದಲ್ಲರುವ ಪ್ರಮುಖ ವೈಷ್ಣವ ದೇವಾಲಯವಾಗಿದೆ. 


235 


ರಂಗನಾಥ/ಕಿಲ್ಲೆರಂಗನಾಥಸ್ತಾಮಿ ದೇವಾಲಯ-ಕನಕಪುರ 


ನಗರದ ಕೋಟಿಯ ರಸ್ತೆಯಲ್ಲ ಕಂಡುಬರುವ ಬೃಹತ್ತಾದ ವೈಷ್ಣವ ದೇವಾಲಯವಾಗಿದ್ದು 
ಇದು ಗ್ರಾನೈಟ್‌ ಕಲ್ತ್ಪನಿಂದ ಪೂರ್ವಾಭಿಮುಖವಾಗಿ ನಿರ್ಮಿಸಲಾಗಿದೆ. ಈ ದೇವಾಲಯಕ್ಕೆ 
ಸಂಬಂಧಿಸಿದಂತೆ ಯಾವುದೇ ಶಾಸನಗಳು ದೊರೆಯದಿದ್ದರೂ ಇದರ ವಾಸ್ಸು ಲಕ್ಷಣಗಳ 
ಆಧಾರದ ಮೇಲೆ 15 ಅಥವಾ 16ನೇ ಶತಮಾನದಲ್ಲ ನಿರ್ಮಾಣವಾಗಿರಬಹುದು. ಈ 
ದೇವಾಲಯ ಗರ್ಭಗೃಹ. ಅಂತರಾಳ, ನವರಂಗ, ಮುಖಮಂಟಪ, ಅಲ್ಲದೇ ಪ್ರಾಕಾರ 
ಮಹಾದ್ದಾರವಿದ್ದು ಇದರಲ್ಲ ಅಮ್ಮನವರ ಗುಡಿ ಹಾಗೂ ಪಲಟ್ಲಾಭಿರಾಮ ಗುಡಿಯುದೆ. ಅಲ್ಲದೇ 
ಇತ್ತೀಚಿನ ರಾಘವೇಂದ್ರ ಮಠವು ಸಹ ಪ್ರಾಕಾರದೊಳಗಿದೆ. 


ಗರ್ಭಗೃಹ: ಗರ್ಭಗೃಹ ಆಯತಾಕಾರವಾಗಿದ್ದು. ಇದರಲ್ಲ ವಿಶಾಲವಾದ ಪೀಠದ ಮೇಲೆ 
ಆಭರಣಗಳಂ೦ದ ಅಲಂಕೃತವಾದ ವಿಷ್ಣುಮೂರ್ತಿಯುದ್ದು ಇದರ ಲಕ್ಷಣ ಗುರಿತಿಸಲು ಬೆಳಜ್ಳಯ 
ಆಭಛರಣಗಳಂ೦ದ ಕೂಡಿರುವುದರಿಂದ ಗುರುತಿಸುವುದು ಕಷ್ಟವಾದರೂ ಇದು ಜನಾರ್ಧನ ಶಿಲ್ಪದ 
ಲಕ್ಷಣವನ್ನು ಹೊಂದಿದೆ. ಹಾಗೆಯೇ ಕಂಜನ ತಗಡಿನ ಎತ್ತರವಾದ ಪ್ರಭಾವಳಯನ್ನು 
ಕಾಣಬಹುದು. ಒಳಛಾವಣಿಯಲ್ಪ ದ್ವಿತಲ ನಾಭಭ್ಯಂದ ವಿತಾನವಿದ್ದರೂ ಅದರಲ್ಲನ ಫಲಕವು 
ಸರಳವಾಗಿದೆ. ಈ ಮೂರ್ತಿಯ ಮುಂದೆ ಒಂದು ಬಅಪೀಠವನ್ನು ಇಟ್ಟದ್ದು ಇದನ್ನು ಪೂಜೆಯ 


ಮಂಗಳಾರತಿಯನ್ನು ಇಡಲು ಬಳಸಲಾಗುತ್ತಿದೆ (ಚಿ.ಸಂ೦.181). 


ಸುಕನಾಸಿ: ಸುಕನಾಸಿಯಲ್ಲ ವೇಣುಗೋಪಾಲನ ಉತ್ಸವ ಮೂತರ್ತಿಲುದೆ. ಇದರ ದ್ವಾರಬಂಧ 


ಸರಳವಾಗಿದೆ. 


ನವರಂಗ: ನವರಂಗದಲ್ಲ ನಾಲು ಚಿತ್ರಖಂಡ ಸ್ರಂಭಗಳನ್ನು ಕಾಣಬಹುದಾಗಿದ್ದು ಇದರ 
ಪಟಗಳಲಂ ಅಂಬೆಗಾಲು ಕೃಷ್ಣ. ಆಂಜನೇಯ. ಪದ್ಯದಳ. ನೃತ್ಯಗಾರ್ತಿ, ಯಾ. ಕೋತಿಗಳ 


ಆಟ [se 


ಉಬ್ಬುಶಿಲ್ಲಗಳವೆ(ಚಿ.ಸಂ.182). ಈ ಸ್ಪಂಭಗಳಗೆ ಬಣ್ಣದ ಅಲಂಕರಣವಿರುವುದರಿಂದ 


ಐವ`"ಐ 


ಉಬುಪಿಲಗಳ ಗುರುತಿಸುವಿಕೆ ಕಷ್ಟವಾಗಿದೆ. ಮಧ್ಯದ ಅಂಕಣದ ವಿತಾನದಲ್ಲ ಸರಕವಾದ 


ಬ" 


ಅರಳಆದ ಪದ್ಯದಳವಿದೆ. ಇದರ ಎಡಭಾಗದಲ್ಲಿ ವಿಶ್ವಕ್ಟೇನ. ಯಮುನಾಚಾಂರ್ಯ, 


[ae 


ಶಿಲ್ಪವು ಸುಖಾಸೀನ ಭಂಗಿಯಲ್ಲ ಕುಳತಿದ್ದು, ಇದರ ಬಲ ಮುಂದಿನ ಕೈ ಸೂಚಿಮುದ್ರೆ, 


ರಾಮಾನುಜಾಚಾರ್ಯರು ಮತ್ತು ನಮ್ಮಾಳ್ಟಾರ್‌ರವರ ಮೂತರ್ತಿಲುದೆ. ಇದರ ಪಕ್ಷದಲ್ಲ ವಿಷ್ಣು 


ಬಲಹಿಂದಿನ ಕೈ ಚಕ್ರ, ಎಡಹಿಂದಿನ ಕೈ ಶಂಖ, ಎಡ ಮುಂದಿನ ಕೈಯಲ್ಲ ಗಧೆಯನ್ನು ಹಿಡಿದು 
ಕುಅತಿದೆ. ಅಲ್ಲದೇ ಸಿಂಹಮುಖದ ಪಭಾವಳಲುದ್ದು ಇದೂ ಜನಾರ್ಧನ ಶಿಲ್ಪದ ಲಕ್ಷಣವಾಗಿದೆ. 


236 


ಬಹುಶಃ ರಂಗನಾಥ ಎಂದು ಕರೆಯುವ ಈ ದೇವಾಲಯದ ಹಿಂದೆ ಜನಾರ್ಧನ 
ದೇವಾಲಯವಾಗಿರಬಹುದಾಗಿದೆ. ನವರಂಗದ ದ್ವಾರವು ಸಹ ಸರಳವಾಗಿದೆ. 


ಮುಖಮಂಟಪ: ಮುಂದಿನ ತೆರೆದ ಮುಖಮಂಟಪವಿದ್ದು ಅದರ ಎರಡು ಪಾರ್ತ್ರಗಳು ಇತ್ತೀಚೆಗೆ 
ಇತ್ತಿ ನಿರ್ಮಿಸಲಾಗಿದೆ. ಆದರೆ ಈ ಸ್ಪಂಭಗಕೆಲ್ಲವೂ ಚಿತ್ರಖಬಂಡ ಸ್ಪ್ತಂಭದ ಪ್ರಬೇಧವಾದ 
ವಜ್ರಕಾಂತ ಸ್ಪ್ತಂಭಗಳಾಗಿವೆ. ಈ ಸ್ತಂಭಗಳಲ್ಲ ಬಹಳ ಸುಂದರವಾದ ಉಬ್ಬುಕೆತ್ತನೆಯ 
ಶಿಲ್ಪಗಳನ್ನು ಪಟ್ಲಕೆಯಲ್ಲ ಕೆತ್ತಲಾಗಿದೆ. ಅದರ ಮೇಲೆ ಅಧಾರ ಪೋತಿಕಾವನ್ನು ಕಾಣಬಹುದು. 
(ಚಿ.ಸಂ೦.183) ಈ ಪಟ್ಣ್ಲಕೆಗಳಲ್ಲ ಇಲಯ ಮೇಲೆ ಕುಳತಿರುವ ಗಣಪತಿ, ತ್ರಿಭಂಗಿಯಲ್ಲರುವ 
ಮಹಿಳೆ. ಕತ್ತಿಯನ್ನು ಪ್ರದರ್ಶಿಸುತ್ತಿರುವ ವ್ಯಕ್ತಿ. ಮಾರ್ಕಂಡೇಯ ಶಿಲ್ಪ. ಜಲ್ಲನ್ನು ಹಿಡಿದಿರುವ 
ಅರ್ಜುನ, ಪದ್ಯದಳ, ಮಂಚದ ಮೇಲೆ ಸುಖಾಸೀನವಾಗಿ ಮಲಗಿರುವ ವ್ಯಕ್ತಿ, ನರ್ತಕಿ, 
ಕೈಮುಗಿದು ನಿಂತಿರುವ ಭಕ್ತ ಹಾಗೂ ಇತರ ಅಸ್ಪಷ್ಟ ಉಬ್ಬುಪಿಲ್ಪಗಳನ್ನು ಕಾಣಬಹುದು. 


ಹಾಗೆಯೇ ಎಡಭಾಗದಲ್ಲ ಹೊಸದಾದ ರಾಘವೇಂದ್ರ ಸ್ಹಾಮಿಯ ಗುಡಿಲುದೆ. 


ಅಧಿಷ್ಲಾನ: ಅಧಿಷ್ಠಾನವು ಮಂಚಬಂಧ ಅಧಿಷ್ಠಾನವಾಗಿದ್ದು ನವರಂಗ ಮತ್ತು ಮುಖಮಂಟಪದ 
ಭಾಗದ ಅಧಿಷ್ಠಾನ ಮುಚ್ಚಿ ಹೋಗಿದೆ. ತ್ತಿಯು ಸಹ ಸರಳವಾಗಿರುವ ಕಲ್ಪನ ಫಲಕ 
ಜತ್ತಿಯಾಗಿದೆ. ಅದರ ಮೇಲಅನ ಪ್ರಸ್ತರ ಸರಳವಾಗಿದೆ. ಹಾಗೂ ಮೇಲನ ಪ್ರಾಸಾದ ಮತ್ತು 
ಶಿಖರವನ್ನು ಇಲ್ಲಿಗೆ ಮತ್ತು ಗಾರೆಯುಂದ ನಿರ್ಮಿಸಿದ್ದು ಇದು ಆಯತಾಕಾರವಿರುವ ಸುಮಂಗಲ 
ಪ್ರಾಸಾದ ರೀತಿಯುದೆ (ಚಿ.ಸಂ.184). ಅಲ್ಲದೇ ಮುಂದಿನ ಸುಖನಾಸಿ, ನವರಂಗದ ಮೇಲೆ 
ದಿಂಡುಗೋಡೆಯನ್ನು ನಿರ್ಮಿಸಲಾಗಿದೆ. ಮುಖಮಂಟಪದ ಮೇಲೆ ಕೋಷ್ಟಗುಡಿಗಳದ್ದು 
ಮಧ್ಯದಲ್ಲ ರಂಗನಾಥನು ಸರ್ಪದ ಮೇಲೆ ಕುಜತಿದ್ದು ಎಡ ಮತ್ತು ಬಲಭಾಗದ ಕೋಷ್ಟಗಳಲ್ಲ 


ವಿಷ್ಣುವಿನ ದಶಾವತಾರಗಳ ಗಾರೆಶಿಲ್ಪ್ಲಗಳನ್ನು ಮಾಡಲಾಗಿದೆ. 


ಹಾಗೆಯೇ ಗರ್ಭಗುಡಿ ಬಲಭಾಗದ ಪ್ರಾಂಗಣದಲ್ಲ ಪಾರ್ವತಿ ಅಮ್ಮನವರ ಗುಡಿಯುದ್ದು 
ಇದು ಮಂಚಬಂಧ ಅಧಿಷ್ಠಾನ, ಸರಳವಾದ ಅತ್ತಿ ಹಾಗೂ ದ್ರಾವಿಡ ಲಕ್ಷಣದ ಪ್ರಾಸಾದ 
ಭಾಗವನ್ನು ಹೊಂದಿದೆ. ಇದರಲ್ಲ ಗರ್ಭಗುಡಿ, ತೆರೆದ ಮುಖಮಂಟಪವಿದ್ದು ಅದರ ಪಾರ್ತ್ಯಗಳ 


ಭತ್ತಿಯನ್ನು ಇತೀಚೆಗೆ ನಿರ್ಮಿಸಲಾಗಿದೆ. 


ಇದೇ ಪ್ರಾಂಗಣದ ಎಡಭಾಗದಲ್ಲ ಶ್ರೀರಾಮ ದೇವಾಲಯವಿದ್ದು ಇದು ಗರ್ಭಗುಡಿ, 
ಸುಕನಾಸಿ ಮತ್ತು ತೆರೆದ ಮುಖಮಂಟಪವನ್ನು ಹೊಂದಿದೆ. ಇದರ ಅಧಿಷ್ಠಾನ ಮಂಚಬಂಧ 
ಅಧಿಷ್ಲಾನವಾಗಿದೆ. ಭತ್ತಿಯು ಸರಳವಾಗಿದ್ದು ಅದರಲ್ಲ ನಾಗರಹಾವಿನ ಉಬ್ಬುಶಿಲ್ಲವನ್ನು 


237 


ಕೆತ್ತಲಾಗಿದೆ. ಈ ದೇವಾಲಯದ ಯಾವುದೇ ಪ್ರಾಸಾದ ಭಾಗವಿರುವುದಿಲ್ಲ. ಹಾಗೆಯೇ ಇದರ 
ಬಾಗಿಲ ಬಳ ಹಸ್ಲಿಹಸ್ತ ಸೋಪಾನವಿದೆ. ಈ ದೇವಾಲಯದ ಸುತ್ತಲೂ ಗೋಡೆಯ 
ಪ್ರಾಕಾರವಿದ್ದು, ಮಹಾದ್ವಾರಕ್ಕೆ ಹೊಂದಿಕೊಂಡಂತೆ ಒಳಗಿನ ಎಡಭಾಗದಲ್ಲನ ಪ್ರಾಕಾರ 
ಮಂಟಪವಿದ್ದು ಅದರಲ್ಲ ಗಣಪತಿ ಮತ್ತ ನವಗ್ರಹ ವಿಗ್ರಹಗಳನ್ನು ನಿರ್ಮಿಸಿದ್ದಾರೆ. ಹಾಗೂ ಇದರ 
ಮೇಲಅನ ದಿಂಡಿಗೋಡೆಯಲ್ಲ ಗಜಲಕ್ಷೀಯ ಉಬ್ಬುಪಿಲ್ಲ. ಹೂಬಳ್ಟಯ ಅಲಂಕರಣವಿದೆ. 


ದೇವಾಲಯದಲ್ಲ ಗರುಡಸ್ಪಂಭ ಮತ್ತು ಬಲಪೀಠಗಳವೆ. ಮಹಾದ್ವಾರದ ಅಧಿಷ್ಠಾನವು 
ಕಪೋತಬಂಧ ಲಕ್ಷಣವಿದ್ದು ಎತ್ತರವಾಗಿ ನಿರ್ಮಿಸಲಾಗಿದೆ. (ಚಿ.ಸಂ.185) ಆದರೆ ಇದರ 
ಮೇಲಅನ ಗೋಪುರ ಕಾಣಬರುವುದಿಲ್ಲ. ಇದರ ಒಳಗಿನ ಮಂಟಪದ ಜಗತಿಯ ಭಾಗದಲ್ಲ 
ಗಂಗೆ ಯಮುನೆಯರ ಉಬ್ಬುಪಿಲ್ಪ್ಲಗಳು. ಹೂಬಳ್ಜ ಉಬ್ಬುಕೆತ್ತನೆಯುದೆ. 


ಒಲ್ಲಾರೆಯಗಿ ಈೇ ದೇವಾಲಯ ವಿಜಯನಗರ ಕಾಲದ ದೇವಾಲಯಗಳ ಸಾಮಾನ್ಯ 
ಲಕ್ಷಣವಿರುವ ದೇವಾಲಯವಾಗಿದ್ದು ಈೇ ಭಾಗದ ವಿಶಾಲವಾದ ದೇವಾಲಯವಾಗಿದೆ. 
ಇಂದಿಗೂ ಇದು ಸುಪಿತಿಯಲದು ತನ್ನು ಮೂಲ ಸ್ರರೂಪವನ್ನು ಉಳಸಿಕೊಂಡಿದೆ. 


® oo) 


ಮಾಗಡಿ ತಿರುಮಲೆ ರಂಗನಾಥ ದೇವಾಲಯ : ಮಾಗಡಿ ಕೋಟಿಯುಂದ ಉತ್ತರಕ್ಕೆ ೨.5 ಕಿ.ಮೀ. 
ದೂರದಲ್ಲರುವ ಪ್ರಸಿದ್ದವಾದ ವೈಷ್ಣವ ಕ್ಷೇತ್ರದಲ್ಲ ಈ ರಂಗನಾಥ ದೇವಾಲಯವಿದೆ. ಮೂಲತಃ 
ಅಗ್ರಹಾರವಾಗಿರುವ ಈ ಕೇಂದ್ರವು ಯಲಹಂಕ ನಾಡಪ್ರಭು ಕಾಲದಲ್ಲ ಪ್ರಸಿದ್ದಿಯಾಗಿರುವುದು 
ಶಾಸನಗಳ೦ದ ತಿಆಯುತ್ತದೆ. ಕ್ರಿ.ಶ.15ನೇ ಶತಮಾನ ಶಾಸನಗಳು ಈ ದೇವಾಲಯಕ್ಕೆ ದಾನ 
ದತ್ತಿಯನ್ನು ನೀಡಿರುವ ಉಲ್ಲೇಖವಿದೆ.” ಹಾಗೂ ಯಲಹಂಕ ನಾಡಪ್ರಭುಗಕ ಕಲೆ ಮತ್ತು 
ವಾಸ್ತುಶಿಲ್ಪಕ್ಕೆ ಈ ದೇವಾಲಯವು ಪ್ರಮುಖ ಉದಾಹರಣೆಯಾಗಿದೆ. ಎತ್ತರವಾದ ಪ್ರದೇಶದಲ್ಲಿ 
ವಿಸ್ಹಾರವಾಗಿರುವ ದೇವಾಲಯದ ಸಂಕೀರ್ಣದ ಮಧ್ಯದಲ್ಲ ರಂಗನಾಥ ದೇವಾಲಯವು 
ಎತ್ತರವಾದ ದಿಬ್ಗದ ಮೇಲೆ ಪಶ್ಲಿಮಾಭಿಮುಬವಾಗಿ ನಿರ್ಮಿಸಲಾಗಿದೆ. ಈ: ದೇವಾಲಯದ 
ಸುತ್ತಲೂ ರಂಗನಾಥ ದೇವಾಲಯ ಸೀತಾಲಕ್ಷೀಗುಡಿ. ಬೆಕೆಯುವ ರಂಗನಾಥ, ರಂಗನಾಯಕ 
ಅಮ್ಮನವರ ಗುಡಿ, ಆಂಜನೇಯ. ಕೈಸಾಲೆ ಮತ್ತು ಪ್ರಾಕಾರ ಹಾಗೂ ಪೂರ್ವ ಮತ್ತು ಪಶ್ಲಿಮ 
ಮಹಾದ್ದಾರ ಹಾಗೂ ಮಂಟಪದ್ದಾರ. ಪುಷ್ಟರಣಿಗಳ ಭಾಗಗಳು ಕಂಡು ಬರುತ್ತದೆ. 


238 


ರಂಗನಾಥ/ವೆಂಕಟಾಚಲಪತಿ ದೇವಾಲಯ : ಈ ಸಂಕೀರ್ಣದಲ್ಪ್ಲನ ಪ್ರಧಾನ ಗುಡಿಯಾಗಿದ್ದು. 
ಇದರಲ್ಲ ಗರ್ಭಗೃಹ. ಸುಕನಾಸಿ, ನವರಂಗ, ಮುಖಮಂಟಪವನ್ನು ಹೊಂದಿದೆ. ಗರ್ಭಗೃಹವು 
ಆಯತಾಕಾರದಲ್ಲಿದ್ದು ಇದರಲ್ಲ ಪ್ರ ಥಾನ ದೇವತೆಯಾಗಿ 2 ಅಡಿ ಗರುಡ ಪೀಠದ ಮೇಲೆ 
ಸುಮಾರು 5 ಅಡಿ ಎತ್ತರದ ಪಶ್ಚಿಮ ವೆಂಕಬಾಛಲಪತಿ ವಿಗ್ರಹವಿದೆ. ಇದನ್ನು ರಂಗನಾಥ 
ಎಂದು ಇಲ್ಲ ಕರೆಯಲಾಗುತ್ತದೆ. ಈ ವೆಂಕೆಟಬೇಶಮೂರ್ತಿಯು ಶಂಬ, ಚಕ್ರ, ಗಧಾ, ಆಭಯ 
ಹಸ್ತವನ್ನು ಅದರ ಜೊತೆ ಕಮಲವನ್ನು ಹಿಡಿದಿರುವುದು ವಿಶೇಷವಾಗಿದೆ. ಹಾಗೂ ಈ ವಿಗ್ರಹ 
ವಕ್ಷನ್ನ್ಥಕದಲ್ಲ ಶ್ರೀ ಮಹಾಲಕ್ಷ್ಮಿಯ ಮೂರ್ತಿ ಕೆತ್ತಲಾಗಿರುವುದು ವಿಶೇಷ, ಬೇರೆ ವಿಷ್ಣು 
ವಿದ್ರಹಗಳಲ್ಲ ಲಕ್ಷ್ಮೀಯನ್ನು ತ್ರಿಭುಜಾಕೃತಿಯಲ್ಲ ಕೆತ್ತಲಾಗಿರುತ್ತದೆ. ಅದರೆ ಇಲ್ಲ ಮಹಾಲಕ್ಷ್ಮಿಯ 
ಕೆತ್ತನೆ ಮಾಡಿ ತಿರುವೆಂಗಳನಾಥ ಎಂದು ಕರೆಯಲಾಗುತ್ತಿದೆ. ನಂತರದಲ್ಲನ ಸುಕನಾಸಿಯು 
ಬೌಕಕಾರವಾಗಿದ್ದು, ಇದರ ದ್ವಾರಬಂಧವು ಹೂಬಳ್ಜಗಳ ಅಲಂಕರಣವಿದೆ. ಪಾರ್ಪ್ಯಗಳಲ್ಲ ಜಯ 
ವಿಜಯರ ಐದು ಅಡಿ ಎತ್ತರದ ಶಿಲ್ಪ್ಲಗಳದ್ದು ಇವು ನೀಳವಾಗಿ ಸುಂದರವಾಗಿ ಕೆತಲಟದೆ. 


ೌಐಟ 


ನವರಂಗ : ಇದು ಆಯಾತಾಕಾರ ನಾಲ್ದು ಸ್ವಂಭಗಳಂ೦ದ ಕೂಡಿದೆ. ಈ ಸ್ಪಂಭಗಳು ಚಿತ್ರಖಂಡ 
ಮಾದರಿಯ ರೀತಿಯುದ್ದು ಪೀಠ ಚತುರ್ರಸ. ಅಷ್ಟಶ್ರವಿರುವ ಮತ್ತು ಹೂ ಎಲೆಗಳ ಅಲಂಕರಣದ 
ಕುಂಭ/ದಿಂಡು “ಪದ್ಯದ ರೀತಿಯ ತಾಟಕ್‌ಾ. ವೃತ್ತಾಕಾರದ ಅಮಲಕಾದ ತಡಿ ಹಾಗೂ ಕಂಠ 
ಮತ್ತು ಆಧಾರ ಪೋತಿಕಾವನ್ನು ಹೊಂದಿವೆ. ಇದರ ಒಕಳಛಾವಣಿಯ ವಿತಾನವು ನಾಭಚ್ಚಂದದ 
ರೀತಿಯಲ್ಲ ಇದ್ದು ನಕ್ಷತ್ರಕಾರದಲ್ಲ ೨ ತಲಗಳು ಒಳ ಸರಿತವಾದಂತೆ ರಚಿತವಾಗಿ ಅದರ ಮೇಲೆ 


ವೃತ್ತಾಕಾರದ ಫಲಕವನ್ನು ಅಳವಡಿಸಲಾಗಿದೆ. (ಚಿ.ಸಂ.186) 


ನವರಂಗದ ಎಡಭಾಗದಲ್ಲಿ ಸ್ತಂಭಗಳನ್ನು ಸೇರಿಸಿದಂತೆ ಹೊಸದಾಗಿ ಮೂರು 
ಗುಡಿಗಳನ್ನು ನಿರ್ಮಿಸಿದ್ದು ಇದರಲ್ಲ ಆಳ್ವಾರರು ಮತ್ತು ಶ್ರೀ ದೇವಿ ಮತ್ತು ಭೂ ದೇವಿ ಸಮೇತ 
ಶ್ರೀ ರಂಗನಾಥ ಸ್ಹಾಮಿಯ ಉತ್ತವ ಮೂರ್ತಿಗಳನ್ನು ಇಡಲಾಗಿದೆ. ಇದರ ದ್ವಾರ ಬಂಧವು 
ಆಲಂಕಾರಿಕವಾಗಿದ್ದು ವಲ್ಪ್ಲಮಂಡಲವಿದೆ. ಹಾಗೂ ಎರಡು ಪಾರ್ತಗಳಲ್ಲ ಕುಅತಿರುವ ಜಯ 
ವಿಜಯರ ಉಬ್ಬುಶಿಲ್ಪ್ಲಗಕ ಕೆತ್ತನೆಬುದೆ. ಇದು ಮುಖಮಂಟಪ ಮತ್ತು ಪಾತಾಳಾಂಕಣ 
ಸೇರಿಕೊಂಡಂತೆ ನಿರ್ಮಾಣವಾಗಿದೆ. ಮುಖಮಂಟಪದ ಸ್ಪ್ತಂಭಗಳು ಚಿತ್ರಖಂಡದ ಪ್ರಭೇದವಾದ 
ಶ್ರೀಕರ ಲಕ್ಷಣವಿದ್ದು ಇದರ ಹೋಲಕೆಯು ಸಹ ನವರಂಗದ ಸ್ತಂಭಗಳ ಮಾದರಿಯಲ್ಲದೆ. 
(ಚಿ.ಸಂ.187) ಹಾಗೂ ಮುಖಮಂಟಪದಲ್ಲಯ ಒಳ ಚಾವಣಿಯಲ್ಲ ನಕ್ಷತ್ರಕಾರದ ರೀತಿಯಲ್ಲ 


ವಿತಾನವಿದೆ. (ಚಿ.ಸಂ.188) 


239 


ಅಧಿಷ್ಣಾನ: ಇದರ ಅಧಿಷ್ಠಾನ ಪಾದಬಂಧ ಮಾದರಿಯಾಗಿದ್ದು ಉಪಾನ ಭಾಗ ಮುಚ್ಚಿದ್ದು ಜಗತಿ, 
ತಿಪಟ್ಟ ಕುಮುದ, ಮಹಾಪಟ್ಟಯನ್ನು ಹೊಂದಿದೆ. ಭತ್ತಿಯ ಫಲಕದ ರೀತಿಯಲ್ಲ ಸರಳವಾಗಿವೆ 
(ಚಿ.ಸಂ.18೨). ಪ್ರಸ್ತರ ಸರಳವಾಗಿದ್ದು, ನಂತರದ ಪ್ರಾಸಾದವು ಮತ್ತು ಶಿಖರವು ಇಗೆ ಮತ್ತು 
ಗಾರೆಯುಂದ ದ್ರಾವಿಡ ಮಾದರಿಯಲ್ಲ ನಿರ್ಮಾಣವಾಗಿದೆ. ಪ್ರಾಪಾದದಲ್ಲ ಎತ್ತರವಾದ 
ವೇದಿಯುದ್ದು ಇದಕ್ಕೆ ಹೊಂದಿದಂತೆ ಶಯ್ಯನ ರಂಗನಾಥ ಶಿಲ್ಪವಿದೆ. ಇದರ ಮೇಲೆ ಶಾಲಾ, 
ಕೂಟ, ಆರೆಗಂಭಗಳ ಎರಡು ತಲಗಕಲ್ಲವೆ. ಇವುಗಳ ನಡುವೆ ವೈಷ್ಣವ ಶಿಲ್ಪ್ಲಗಳವೆ. ನಂತರದ 
ರ್ರೀವವಿದ್ದು ಇದರಲ್ಲ ಗದ್ರೀವ ದೇವತೆಗಳ ಗಾರೆಶಿಲ್ಪ್ಲಗಳವೆ. ಇದರ ಮೇಲೆ ರುದ್ರಚ್ಛಂದ 
ಮಾದರಿಯ ಶಿಖರ ಹಾಗೂ ಅದರ ಮೇಲೆ ಕಂಚಿನ ಸೂಫಿಯನ್ನು ಇಡಲಾಗಿದೆ. 


ಸೀತಾಲಕ್ಷೀ ಗುಡಿ : ತಿರುವೆಂಗಕನಾಥನ ಬಲಭಾಗದಲ್ಲಿ ಪೂವಕಕ್ಕೆ ಮುಖ ಮಾಡಿದಂತೆ ಈ 
ಗುಡಿ ನಿರ್ಮಿಸಲಾಗಿದೆ. ಇದರಲ್ಲ ಚಿಕ್ಷ ಗರ್ಭಗುಡಿ ಹಾಗೂ ತೆರೆದ ಮುಖಮಂಟಪವನ್ನು 
ವೇದಿಕೆಯಂತೆ ನಿರ್ಮಿಸಲಾಗಿದೆ. ಗರ್ಭಗುಡಿಯಲ್ಲ ಅಸೀನರಾದ ಸೀತಾಲಕ್ಷ್ಮೀ ವಿಗ್ರಹವಿದ್ದು. 
ಇದಕ್ಕೆ ಸಿಂಹ ಮುಖದ ಕಲ್ಪನ ಪ್ರಭಾವಆಳಯನ್ನು ಕೆತ್ತಲಾಗಿದೆ. ಇದರಲ ನಾಭಚ್ಚಂದ 
ವಿತಾನವಿದೆ. ಇದರ ದ್ವಾರ ಬಂಧವು ಪದ್ಯದ ಕೆತ್ತನೆಯಬುದೆ. ಮುಖ ಮಂಟಪದಲ್ಲಿ ನಾಲ್ದು 
ಸ್ರಂಭಗಳದ್ದು ಇದರಲ್ಲ ೭2 ಚಿತ್ರಬಂಡ ಸ್ಪ್ತಂಭ ಹಾಗೂ ಮತ್ತೇರಡು ಅದರ ಮತ್ತೊಂದು 
ಪ್ರಭೇದವಾದ ಶ್ರೀಕರ ಸ್ಪಂಭದ ಲಕ್ಷಣವಿದೆ. ಎಲ್ಲಾ ಸ್ವ್ತಂಭಗಳಗೆ ಪುಷ್ಟ ಪೋತಿಕಾವನ್ನು 
ಹೊಂದಿವೆ(ಚಿ.ಸಂ.1೨೦). ಮುಖಮಂಟಪದ ಮುಂದೆ ಪಾತಾಳಾಂಕಣವಿದ್ದು ಇದು 
ಮುಖಮಂಟಪಕ್ಷೆ ಸೇರಿದೆ. ಇದರ ಎಡ ಭಾಗದ ಕೈಸಾಲೆಯಲ್ಲ ಆಳ್ಲಾರ್‌, ವೇದಾಂತ ದೇಶಿಕರ್‌, 
ರಾಮ. ರಾಮನುಜಚಾರ್ಯರ ಪ್ರತೇಕ ಗುಡಿಗಳನ್ನು ನಿರ್ಮಿಸಲಾಗಿದೆ. ಹಾಗೆಯೇ ಸೀತಾಲಕ್ಷ್ಮಿ 
ಗುಡಿಯ ಎದುರಿಗಿನ ಕೈಸಾಲೆಯಲ್ಲ ರಂಗನಾಥ ಸ್ವಾಮಿ. ಕಾಆಂ೦ಗ ಮಧ್ಧನ ಗುಡಿ, 
ಮನವಾಳ ಮಹಾಮುನಿಗಳ, ಹಾಗೂ ತಿರುಕಚ್ಚಿನಂಜಸ್ತಾಮಿಗಳ ಗುಡಿಗಳವೆ (ಚಿ.ಸಂ.191). 
ಕಾಅಂಗಮರ್ಥನ ಗುಡಿಯಲ್ಲ ಈ ಮೂರ್ತಿಯ ಅತ್ತಿಗೆ ಜೋಡಿಸಿರುವ ಪಟ್ಣಕೆಯೆಂತಿದೆ. ಇದರ 
ಮೇಲೆ ಮೀನುಗಳ ಉಬ್ಬುಶಿಲ್ಲವನ್ನು ಸಹ ಕಾಣಬಹುದಾಗಿದೆ. ರಂಗನಾಥ ಗುಡಿಯಲ್ಲ 
ರಂಗನಾಥಶಿಲ್ಲವಿದ್ದು ಶ್ರೀ ದೇವಿ ಮತ್ತು ಭೂದೇವಿ ಶಿಲ್ಪಗಳ ಸಹ ಹೊಂದಿದೆ. ಇದರ ದ್ವಾರವು 
ನಾಲ್ಲು ಪಟ್ಟಕೆಗಳಂದ ಅಆಲಂಕರವಾಗಿದ್ದು ವೈಷ್ಣವ ದ್ಹಾರಪಾಲಕರು ಹಾಗೂ ಲಲಾಟದಲ್ಲ 
ಗಜಲಕ್ಷೀಯ ಉಬ್ಬುಶಿಲ್ಲವನ್ನು ಕಾಣಬಹುದು. ಈ ನಾಲ್ಲು ಗುಡಿಗಳ ಮಂದೆ ನಾಲ್ಲು ಚಿತ್ರಖಬಂಡ 
ಸ್ವಂಭಗಳಂದ ಕೂಡಿದ ಮುಖಮಂಟಪವಿದೆ. ಈ ಸ್ಪ್ತಂಭ ಪಟ್ಲಕೆಯಲ್ಲ ಹುಲ, ಕುಂಭ, ಸಿಂಹ, 
ಮೀನು, ಚಂದ್ರ, ಅಂಬೆಗಾಲು ಕೃಷ್ಣ ಮನುಷ್ಯ ಮುಖ, ಪದ್ಯದಳ, ಸರ್ಪ, ನವಿಲು, ಆನೆಗಳು 


240 


ಉಬ್ಬು ಶಿಲ್ಪ್ಲಗಳವೆ. ಒಂದು ಸ್ತಂಭದಲ್ಲ ಮೇಲನಿಂದ ಕೆಳಗಿನವರೆಗೂ ಕುಂಭ ಪಂಜರವನ್ನು 
ಕೆತ್ತಿರುವುದನ್ನು ಸಹ ಕಾಣಬಹುದಾಗಿದೆ. 


ಬೆಳೆಯುವ ರಂಗನಾಥ ಗುಡಿ : ವೆಂಕಟೇಶ್ವರನ ಮುಖ್ಯ ಗುಡಿಯ ಸುಕನಾಸಿ. ಗರ್ಭಗುಡಿಗೆ 
ಹೊಂದಿಕೊಂಡಂತೆ ಹಿಂದಿನ ಭಾಗದಲ್ಲ ಬೆಕೆಯುವ ರಂಗನಾಥ ಗುಡಿಯುದ್ದು. ಇದು 
ಗರ್ಭಗುಡಿ ಹಾಗೂ ಸುಕನಾಸಿಯನ್ನು ಹೊಂದಿದೆ. ಗರ್ಭಗುಡಿಯಲ್ಲ ರಂಗನಾಥನ ಉಬ್ಬು 
ಶಿಲ್ಪವೂ ಅತ್ತಿಗೆ ಹೊಂದಿಕೊಂಡಂತೆ ಕಂಡುಬರುತ್ತದೆ. ನಂತರ ಸುಕನಾಸಿ ಇದರ ದ್ವಾರ 


ಬಂಧದಲ್ಲಿ ವೈಷ್ಣವ ದ್ದಾರ ಪಾಲಕರ ಉಬ್ಬುಪಿಲ್ಪಗಳವೆ. 


ರಂಗನಾಯಕ/ ಸರೋಜ ಲತಿಕಾ ಸಾಲುಕ ಅಮ್ಮನವರ ಗುಡಿ : ಇದು ಪೂರ್ವಾಭಿಮುಖವಾಗಿ 
ಬೆಳೆಯುವ ರಂಗನಾಥ ಗುಡಿಯ ಪಕ್ನದಲ್ಲದೆ. ಇದು ಗರ್ಭಗೃಹ, ಸುಖನಾಸಿ, ನವರಂಗ ಮತ್ತು 
ಮುಖಮಂಟಪವಿದೆ. ಗರ್ಭಗೃಹದಲ್ಲಿ 4 ಅಡಿ ಎತ್ತರದ ರಂಗನಾಯಕ ವಿಗ್ರಹವಿದೆ. ಇದರ 
ಒಳೆಭಾವಣಿಯಲ್ಲ ನಾಭಚ್ಚಂದ ವಿತಾನವಿದೆ. ನಂತರದ ಸುಕನಾಸಿ ಸರಳವಾಗಿದ್ದು. ಇದರ 
ದ್ವಾರಬಂಧ ಸರಳವಾಗಿದೆ. ನವರಂಗವು ನಾಲ್ಲು ಚಿತ್ರಖಂಡ ಸ್ರಂಭಗಳನ್ನು ಹೊಂದಿದೆ. ಹಾಗೂ 
ಇದರಲ್ಲೂ ಸಹ ಒಳೆಛಭಾವಣಿಯಲ್ಲ ನಾಭಚ್ಚಂದ ವಿತಾನವಿದೆ. ನಂತರ 6 ಚಿತ್ರಖಬಂಡ 
ಸ್ವಂಭಗಳಂದ ಕೂಡಿದ ಮುಖಮಂಟಪವನ್ನು ಕಾಣಬಹುದಾಗಿದೆ (ಚಿ.ಸಂ.1೨೨). ಹಾಗೆಯೇ 
ಇದರ ಎದುರು ಭಾಗದಲ್ಲಿ ಉತ್ಸವ ಮೂರ್ತಿಗಳ ಇಡುವಂತಹ ವಿಸ್ತಾರ ಮಂಟಪವನ್ನು 
ಕಂಡುಬರುತ್ತದೆ. ಇದರ ಅದಿಷ್ಠಾನವು ಮಂಚಬಂಧ ಮಾದರಿಯದಾಗಿದ್ದು ಇತ್ತಿ. ಪಸ್ತರವು 
ಸರಕವಾಗಿವೆ. ನಂತರದ ಪ್ರಾಸಾದ ಮತ್ತು ಶಿಖರವನ್ನು ಗಾರೆ ಮತ್ತು ಇಲ್ಲಗೆಬುಂದ ಸರಳವಾಗಿ 
ದ್ರಾವಿಡ ಮಾದರಿಯಲ್ಲ ನಿರ್ಮಿಸಲಾಗಿದೆ. ಹಾಗೆಯೇ ಮುಖ್ಯ ದ್ವಾರದ ಬಲಭಾಗದಲ್ಲ 
ಆಂಜನೇಯು ಗುಡಿಯನ್ನು ಹಾಗೂ ಇದರ ಪಕ್ಕದಲ್ಲ ಮುರಿದು ಬದ್ದಿರುವ ಹಸ್ತಿ ಹಸ್ತ 


ಸೋಪಾನಗಳವೆ. 


ಗೋಪುರಗಳು : ಸುತ್ತಲೂ ಎತ್ತರವಾದ ಪ್ರಾಕಾರ ಮತ್ತು ಕೈಸಾಲೆಗಳವೆ. ಪೂರ್ವ ಮತ್ತು 
ಪಶ್ಲಿಮದಲ್ಪ ಮಹಾದ್ದಾರ ಹಾಗೂ ಗೋಪುರಗಳದ್ದು (ಚಿ.ಸ೦. 1೨3) ಇವುಗಳ ಮುಲ 
ಸ್ವರೂಪದಲ್ಲೇ ಉಳದು ಬಣ್ಣಗಳಂದ ಅಲಂಕೃತವಾಗಿವೆ. ಪಶ್ಚಿಮ ದ್ದಾರ ಪ್ರಮುಖ ಮುಖ್ಯ 
ಮಹಾದ್ವಾರವಾಗಿದ್ದು ಇದು ಅಧಿಷ್ಠಾನ. ಅತ್ತಿ, ಹಾಗೂ ಐದು ಅಂತಸ್ಪಿನ ಗೋಪುರವಿದೆ. ಇದರ 
ದ್ವಾರಬಂಧದಲ್ಲ ಗಂಗೆಯ ಯಮುನೆಯರ ಶಿಲ್ಪಗಳು ಹಾಗೂ ಲಲಾಟದಲ್ಲಿ ಗಜಲಕ್ಷೀಯ 


ಶಿಲ್ಪ್ಲಗಳವೆ. ಅಲ್ಲದೇ ದ್ವಾರ ಪಾರ್ಶಗಳಲ್ಲ ವೈಷ್ಣವ ದ್ವಾರಪಾಲಕರ ಶಿಲ್ಪ್ಲಗಳವೆ. ಹಾಗೇ ದ್ವಾರದ 


241 


ಎರಡು ಕಡೆ ಮುಂಚಾಜಿದ ಜಗತಿಯುದ್ದು ಇದರಲ್ಲಿ ನಾಲು ಸಿಂಹಕಾಂತ ಸ್ಪಂಭಗಳವೆ. (ಚಿ.ಸಂ. 
194) ಹಾಗೆಯೇ ಇದಕೆ ಹೊಂದಿಕೊಂಡ ಪ್ರಮುಖ ಪ್ರಾಕಾರದ ಹೊರ ಭಾಗದಲ್ಪ ಎರಡು ಕಡೆ 
ಕೈಸಾಲೆಗಳವೆ. ಇದರ ಎಡಭಾಗದಲ್ಲ ವಿಸ್ತಾರವಾದ ಪುಷ್ಠರಣಿಯುದ್ದು ಇದನ್ನು ಪ್ರವೇಶಿಸಲು 
ಸ್ತಂಭಗಳ ಮಂಟಪವಿದೆ. ಹಾಗೂ ಇದರ ಪಕ್ಷದಲ್ಲ ದ್ವಾರ ಮಂಟಪವಿದ್ದು ಇದರಲ 
ಸಿಂಹಾಕಾಂತ ಸ್ವ್ತಂಭ ಮತ್ತು ಅದರ ಹಿಂದೆ ಚಿತ್ರಖಂಡ ಸ್ಪ್ತಂಭಗಳವೆ (ಚಿ.ಸಂ.1೨5.) ಅಲ್ಲದೇ 
ದೇವಾಲಯ ಮುಂಭಾಗದಲ್ಲ 4 ಚಿತ್ರಖಂಡ ಸ್ತಂಭಗಳ ಸ್ವತಂತ್ರವಾಗಿ ನಿಲ್ಲಸಲಾಗಿದೆ. 
ಇವುಗಳನ್ನು ಜೀರ್ಣೋದ್ದಾರ ಸಮಯದಲ್ಲ ದೊರೆತ ಅವಶೇಷಗಳಾಗಿದ್ದು ಇಲ್ಲಡಲಾಗಿದೆ. 
ಇವುಗಳ ನಡುವೆ ಗರುಡ ಸ್ತಂಭವನ್ನು ಸಹ ನಿಲ್ಲಸಲಾಗಿದೆ. ಪೂರ್ವ ಮಹಾದ್ದಾರವು ಸಹ 
ಪಶ್ತಿಮ ಮಹಾದ್ದಾರದಂತೆ ಕಂಡು ಬರುತ್ತದೆ (ಚಿ.ಸಂ.1೨6). ಹಾಗೂ ಇದರ ಒಳ ಮತ್ತು ಹೊರ 
ಜಗತಿಯಲ್ಲ ಚಿತ್ರಖಂಡ ಸ್ತಂಭಗಳ ಸಾಮಾನ್ಯವಾಗಿ ಕಂಡು ಬಂದಿದ್ದು, ಐದು ಅಂತಸ್ತಿನ 
ಗೋಪುರವಿದೆ. ಈ ಗೋಪುರ ಎಡಭಾಗದ ಬಂಡೆಯಲ್ಲ ಆಂಜನೇಯ ಉಬ್ಬುಶಿಲ್ಲವನ್ನು 


ಕೆತ್ತಲಾಗಿದೆ (ಚಿ.ಸ೦.197). 


ಈ ದೇವಾಲಯ ಮಾಗಡಿ ಪ್ರಸಿದ್ದ ವೈಷ್ಣವ ಕ್ಷೇತ್ರವಾಗಿದ್ದು, ಕ್ರಿ.ಶ.15ನೇ ಶತಮಾನದಲ್ಲ 
ವಿಜಯನಗರ ಅರಸರ ಸಾಮಂತರಾದ ಯಲಹಂಕ ನಾಡಪ್ರಭುಗಕ ಹೋಷಣಿಗೆ ಒಳಪಲ್ಪದೆ. 
ಇದು ಠಗ ತನ್ನದೇ ಆದ ಟಸ್ಥ್‌ ಮೂಲಕ ಪೂಜೆಗಳು ನಡೆಯುತ್ತಿದ್ದ ದೇವಾಲಯ ಕಟ್ಟಡ 
ಸುಪ್ಲಿತಿಯನ್ನು ಹೊಂದಿದೆ. 


ಕಲ್ಯುದ ಆಂಜನೇಯ ದೇವಾಲಯ : ಪಶ್ಲಿಮಭಮುಖವಾಗಿ ನಿರ್ಮಾಣವಾಗಿದ್ದು. ಇದರಲ್ಲಿ 
ಗರ್ಭಗೃಹ ನವರಂಗವನ್ನು ಹೊಂದಿದೆ(ಚಿ.ಸಂ.1೨8). ಗರ್ಭಗೃಹದಲ್ಲ ಬೃಹತ್ತಾದ ಆಂಜನೇಯ 
ಶಿಲ್ಪವಿದೆ. ನವರಂಗ ನಾಲು ವಿಷ್ಣುಕಾಂತ ಮಾದರಿ ಸ್ರಂಭಗಳದ್ದು(ಚಿ.ಸಂ. 19೨೨). ಇದೇ ರೀತಿ 
ಸ್ತಂಭಗಳನ್ನು ಬೆಟ್ಟದ ಕಲ್ಲೇಶ್ವರ ದೇವಾಲಯದಲ್ಲೂ ಸಹ ಕಾಣಬಹುದಾಗಿದೆ. ಉತ್ಸವ 
ಮೂರ್ತಿಗಳ ನವರಂಗದಲ್ಲರುವುದನ್ನು ಕಾಣಬಹುದು. ಇದರ ಅಧಿಷ್ಠಾನ ಮುಚ್ಚಿದ್ದು. ಭತಿಯು 


ಇಲ್ಲಿಗೆ ಗಾರೆಯುಂದ ಜೀರ್ಣೋದ್ದಾರಗೊಳಸಲಾಗಿದೆ. 


242 


ಶಾಕ್ತ ಪಂಥ 


ಭಾರತದಲ್ಲ ಪ್ರಾಚೀನ ಕಾಲದಿಂದಲೂ ಮಾತೃದೇವತೆಯ ಆರಾಧನೆ ನಿರಂತರವಾಗಿ 
ನಡೆದುಕೊಂಡು ಬಂದಿದೆ. ಅದರಲ್ಲೂ ಹಿಂದೂ ಧರ್ಮದಲ್ಲ ಶಕ್ತಿಯ ಅವತಾರವಾಗಿ ಕಾಳ 
ಅಥವಾ ದುರ್ಗಾದೇವಿಯನ್ನು ಆರಾಧಿಸುತ್ತಿರುವುದು ಒಂದು ಸಂಪ್ರದಾಯವಾಗಿದೆ. ಈ ತರಹದ 
ಶಾಕ್ಷಮತವು ಮುಖ್ಯ ದೇವರಾದ ಕಾಆ ಅಥವಾ ದುರ್ಗಾ ದೇವಿಯು ಶಿವನ ಮಡದಿಯಾದ 
ಪಾರ್ವತಿಯ ರೂಪವಾಗಿದ್ದಾಕೆ. ಈಕೆಯನ್ನು ಅಂಜಕೆ, ದುರ್ಗಾ, ಕಾತ್ಯಾಯುನಿ, 
ಕನ್ಯಾಕುಮಾರಿ, ವರದಾ, ವೇದಮಾತಾ, ಕಾಆ ಮೊದಲಾದ ಹೆಸರುಗಳ೦ಂದ ಕರೆಯುವುದುಂಟು. 
ಈ ರೀತಿಯ ಶಾಕ್ಷ ಪಂಥಕ್ಷೆ ಜಾನಪದ ಪ್ರಭಾವದಿಂದ ದಕ್ಷಿಣ ಭಾರತದ ಹಳ್ಳ ಹಳ್ಳಗಳಲ್ಲಿ 
ಸರಳವಾಗಿ ಪೂಜೆಗಳ೦ದ ಗ್ರಾಮದೇವತೆಯರ ಸಂಖ್ಯೆ ಬೆಕೆಬುತು. ಮಾನವ ತನಗೆ ಜನ್ಯ 
ನೀಡಿ ರಕ್ಷಿಸಿ ಬೆಳೆಸುವು ತಾಯ ರೂಪವನ್ನೇ ಪೂಜೆಯ ಕೇಂದ್ರ ಜಂದುವಾಗಿಸಿಕೊಂಡು 
ಮಕ್ಕಆಗೆ ರೋಗ ರುಜನಗಳು ಬಂದಾಗ ಮಳೆ ಬೆಳೆ ನಿಂತಾಗ ಗ್ರಾಮ ಸಮಸ್ಯೆಗಳದ್ದಾಗ 
ರಕ್ಷಿಸುವಂತೆ ದೇವಿಯ ಪೂಜೆ ಮಾಡಲಾಗುತ್ತಿರುವುದು. ಈಗಲೂ ಕಾಣಬಹುದು. ಈ 
ದೃಷ್ಟಿಯಲ್ಲ ಅಣ್ಣಮ್ಮ, ಮಾರಮ್ಮ. ಮುದ್ದಲಮ್ಮ, ಮತೀಯಮ್ಮ. ಹುಡಸಲಮ್ಮ. ಶಕ್ತಿ 
ದೇವತೆಗಳು ಜನನೀಯವಾಗೆ ಬೆಳೆದಿರುವುದನ್ನು ಈ ಜಲ್ಲೆಯಲ್ಲ ಕಾಣಬಹುದು. ಆದರೆ ಬಹು 
ಪ್ರಮುಖವಾಗಿ ಗಂಗರ ಕಾಲದಿಂದಲೂ ಈ ಭಾಗದಲ್ಲ ಶಕ್ತಿ ಪಂಥವು ಬೆಳೆದು ಚೋಳರ 
ಕಾಲದಲ್ಲ ಹೋಷಿಸಲ್ಪ್ಲ್ಟ ಅಂದಿನ ದೇವಾಲಯಗಳ ಶಾಸನಗಳು ಪ್ರಮುಖವಾಗಿವೆ. 
ಅಂತಹವುಗಳಲ್ಲ ಪ್ರಮುಖವಾಗಿ ಚಲ್ಲಮ್ಮ, ಗದ್ದೆ ಚಲ್ಲಮ್ಮ, ಚೌಡೇಶ್ವರಿ. ದೇವಾಲಯಗಳಗೆ ಈ 
ದೇವಾಲಯದ ಪ್ರಾಚೀನತೆ ಅದರ ಕಲೆ ಮತ್ತು ವಾಸ್ತುಪಿಲ್ಲ ಮತ್ತು ಮೂರ್ತಿಶಿಲ್ಲಗಳ ಬಣ್ದೆ 
ಕ್ಷೇತ್ರಕಾರ್ಯದ ಮೂಲಕ ಸಂಗ್ರಹಿಸಿದ ಮಾಹಿತಿಯ ಕುರಿತು ವಿವರಣೆ ನೀಡಲಾಗಿದೆ. 


ಗದ್ದೆ ಚಲ್ಲಮ್ಮ ದೇವಾಲಯ: ದೊಡ್ಡಮಳೂರಿನ ರೈಲ್ವೆಗೇಟನ ಬಳಲಯುದೆ. ಇದು ಗಂಗರ ಕಾಲದಲ್ಲ 
ನಿರ್ಮಾಣವಾಗಿದ್ದು ಚೋಳರ ಕಾಲದಲ್ಲ ದಾನ ನೀಡಿದ ಉಲ್ಲೇಬವಿದೆ”” (ಚಿ.ಸಂ. 2೦೦). ಈ 
ದೇವಾಲಯ ಆಧುನಿಕವಾಗಿ ಬದಲಾಗಿದ್ದರೂ ಒಳಭಾಗದಲ್ಲ ಬಹ್ಯಕಾಂತ ಸ್ತಂಭಗಳು ಹಾಗೂ 
ಬಡಿಬಡಿಯಾಗಿರುವ ಶಿಲ್ಪ್ಲಗಳಾದ ಸಪ್ತಮಾತೃಕೆಯರು ಹಾಗೂ ಗದ್ದೆಚಲ್ಲಮ್ಮ ಎನ್ನುವ ದೇವಿಯ 
ಶಿಲ್ಪಗಳು ಪ್ರಾಜೀನವಾಗಿವೆ (ಚಿ.ಸಂ.೭೦1). ರಾಮನಗರ ಜಲ್ಲೆಯಲ್ಲ ಜಡಿಯಾಗಿರುವ 
ಸಪ್ತಮಾತೃಕೆಯ ಶಿಲ್ಪ್ಲಗಕಲ್ಲ ಮಾತ್ರ ಕಂಡು ಬಂದಿದೆ. 


243 


ಮಳೂರುಪಟ್ಟ-ಚೌಡೇಶ್ವರಿ ದೇವಾಲಯ: ಈ ದೇವಾಲಯ ಗ್ರಾಮದ ಕೆರೆಯ ಬಳಲುದ್ದು ಗಂಗರ 
ಕಾಲದಲ್ಲ ನಿರ್ಮಾಣಗೊಂಡಿದೆ. ಈ ದೇವಾಲಯವನ್ನು ಉಲ್ಲೇಜಖಸಿ ಯಾವುದೇ ಶಾಸನಗಳು 
ದೊರೆಯದಿದ್ದರೂ ವಾಸ್ತುಶಿಲ್ಪದ ಆಧಾರದ ಮೇಲೆ ಗಂಗರ ಕಾಲದಲ್ಲ ಗರ್ಭಗೃಹ 
ನಿರ್ಮಾಣವಾಗಿ ತದನಂತರ ವಿಜಯನಗರ ಕಾಲದಲ್ಲ ಜೀರ್ನೋದ್ಧಾರವಾಗಿ ಮುಖಮಂಟಪ 
ಮತ್ತು ಪ್ರಾಕಾರ ನಿರ್ಮಾಣವಾಗಿದೆ.” ಈ ದೇವಾಲಯವು ಗರ್ಭಗೃಹ, ಸುಕನಾಸಿ, ನವರಂಗ, 
ಮುಖಮಂಟಪವನ್ನು ಹೊಂದಿದ್ದು ಸುತ್ತಲೂ ಪ್ರಾಕಾರ ಹಾಗೂ ಮುಂಭಾಗದಲ್ಲ ಉಯ್ಯಾಲೆ 


ಕಂಬವನ್ನು ಕಾಣಬಹುದು (ಜಿ.ಸಂ. 2೦೦). 


ಗರ್ಭಗುಡಿ: ಗರ್ಭಗುಡಿ ಆಯಾತಕಾರವಿದ್ದು ಹೊರಾಂಗಣದ ಅಳತೆಯು 15೩೨ ಅಡಿ ಅಗಲ 
ಮತ್ತು ಉದ್ದವನ್ನು ಹೊಂದಿದೆ. ಗರ್ಭಗುಡಿಯ ತ್ತಿಗೆ ಬಳಸಿರುವ ಕಲ್ಪನ ಗಾತ್ರವು ನವರಂಗದ 
ಭಿತ್ತಿಯ ಗಾತ್ರಕ್ಕಿಂತ ದೊಡ್ಡದಾಗಿದೆ. ಗರ್ಭಗುಡಿಯಲ್ಲ 3 ಅಡಿ ಎತ್ತರವಿರುವ ಚಾಮುಂಡಿಯ 
ಉಬ್ಬುಪಿಲ್ಪವಿದೆ. ಈ ಮೂರ್ತಿಯು ಎಂಟು ಕೈಗಳನ್ನು ಹೊಂದಿದ್ದು ಸಿಂಹ ಪೀಠದ ಮೇಲೆ 
ಸುಖಾಸನದಲ್ಲ ಕುಅತಿದ್ದು. ಪೀಠದಲ್ಲ ಬದ್ದಿರುವ ರಾಕ್ಷಸನ ವಿಗ್ರಹ ಕೆತ್ತಲಾಗಿದೆ. ಕಾಲಬಳಯಲ್ಲ 
ವರಿ ಶಿಲ್ಪವೂ ಸಹ ಕಾಣಬಹುದಾಗಿದೆ. ಗರ್ಭಗುಡಿಯ ಒಳಗಿನ ಇತ್ತಿಗೆ ಮತ್ತು ನೆಲಕ್ಸೂ ಸಹ 
ಟೈಲ್ಸ್‌ ಬಳಸಿದ್ದಾರೆ. ಮಧ್ಯದಲ್ಲ ಎರಡು ಪ್ರತಂತ್ರ ಸ್ವಂಭಗಳವೆ. ಒಕಳಛಾವಣಿ ವಿತಾನದ 
ಮಧ್ಯದಲ್ಲ ಸರಳಪದ್ಯ ರೀತಿಯ ರಚನೆಲಯುದೆ. ಗರ್ಭಗುಡಿಯ ದ್ವಾರಬಂಧ ಇತ್ತೀಚೆಗೆ 


ಮಾರ್ಬಲ್‌ ಶಿಲೆಯಿಂದ ಮುಚ್ಚಲಾಗಿದೆ. (ಚಿ.ಸ೦.೭2೦3) 


ನವರಂಗ: ನವರಂಗವು 17 ಅಡಿ ಅಗಲ ಮತ್ತು 23 ಅಡಿ ಉದ್ದ ವಿನ್ಯಾಸವಾಗಿದ್ದು ನಾಲ್ದು 
ಸ್ತಂಭಗಳು ೨ ಅಂಕಣವನ್ನು ಹೊಂದಿದೆ. ಈ ಸ್ತಂಭಗಳ ಕೆಳಗೆ ಚೌಕಾಕಾರದ ಪೀಠವಿದೆ. ಅದರ 
ಮೇಲೆ ಚತುರಾಶ್ರ, ಅಷ್ಟ. ಚತುರಾಶ್ರವಿದ್ದು ಅದರ ಮೇಲೆ ಆಧಾರ ಪೋತಿಕಾವನ್ನು ಹೊಂದಿದೆ 
(ಚಿ.ಸಂ.೭2೦4). ಈ ಪೋತಿಕೆಯ ಮೇಲೆ ಉದ್ದವಾದ ತೊಲೆಯ ರಚನೆಯುದೆ. ಈ ನವರಂಗದ 
ಬಾಗಿಅನ ಎಡ ಮತ್ತು ಬಲಭಾಗದಲ್ಲ ಒಂದುವರೆ ಅಡಿ ಎತ್ತರದ ಪೀಠವನ್ನು ಗಾರೆಯಿಂದ 
ನಿರ್ಮಿಸಿ ಅದರ ಮೇಲೆ ಗಂಗರ ಕಾಲದ ಲಕ್ಷಣವಿರುವ ವಿಷ್ಣು. ದುರ್ಗಾ, ಮಹಿಷ ಮರ್ದಿನಿ. 
ದ್ವಿಬಾಹು ಗಣಪತಿ. ಕಾರ್ತೀಕೆಯ. ಕಾಲಭ್ಯೆರವ ಮತ್ತು ನಾಗರಕಲ್ಪ್ಲನ ಒಡಿ ಶಿಲ್ಪಗಳನ್ನು 
ಕಾಣಬಹುದಾಗಿದೆ. ಲಲಾಟದಲ್ಲ ಗಜಲಕ್ಷೀಿಯ ಚಿತ್ರವಿದೆ. ಬಾಗಿಲುವಾಡದ ಎಡ ಮತ್ತು ಬಲ 
ದ್ವಾರಶಾಖೆಯಲ್ಲ ಇಬ್ಬರು ಯಕ್ಷ ಕುಬ್ಜ ದ್ವಾರಪಾಲಕರನ್ನು ಕೆತ್ತಲಾಗಿದೆ. ಆದ್ದರಿಂದ ಇದು ಕುಬ್ಬ 


ಶಾಖೆಯಾಗಿದ್ದು ತ್ರಿಶಪಾಖಾ ರೀತಿಯಲ್ಲ ರಚಿಸಲಾಗಿದೆ. ಅಲ್ಲದೇ ಇದರ ಪಾರ್ಶದಲ್ಲ ಸ್ತಂಭ 


244 


ರೀತಿಬುದ್ದು ವೃತ್ತಾಕಾರದ ಪದ್ಧದಳದ ಮತ್ತು ಆಧಾರ ಪೋತಿಕಾವನ್ನು ಹೊಂದಿದೆ. ಅದರ 
ಪ್ರಸರ ಭಾಗವು ಎತ್ತರವು ಸರಳವಾಗಿದೆ. ಇದರ ಮೇಲ್ಲಾಗದಲ್ಲ ಮುಂಚಾಚಿದ ಕಪೋತವಿದ್ದು 
ಅದರಲ್ಲ ನಾಸಿಗಳ ಅಲಂಕರಣವನ್ನು ಮಾಡಲಾಗಿದೆ. ಈ ಬಾಗಿಲುವಾಡವನ್ನು ಆಧುನಿಕ 


ಬಣ್ಣದಿಂದ ಅಲಂಕರಿಸಲಾಗಿದೆ (ಚಿ.ಸಂ೦.೭೦ರ). 


ಮುಖಮಂಟಪ: ಮುಖಮಂಟಪವು 28 ಅಡಿ ವಿಸ್ತಾರವಾಗಿದ್ದು 16 ಸಂಭಗಳನ್ನು ಹೊಂದಿದೆ. 
ಇದರ ಅಳತೆಯಲ್ಲ ಆ ಅಡಿ ಗ್ರಾನೈಟ್‌ ಕಲ್ಪನ ಅತ್ತಿಯುದ್ದು ಉಳದ ಭಾಗವು ದ್ರಿಲ್‌ಗಳ೦ದ 
ನಿರ್ಮಿಸಿದ ತೆರೆದ ಮುಖಮಂಟಪವಾಗಿದೆ. ಮುಖಮಂಟಪದ ಮಧ್ಯದ ನಾಲ್ಲು ಸ್ವಂಭಗಳು 
ಅದರ ಮೇಲೆ ಚತುರ್ರಸ ಮತ್ತು ವೃತ್ತಾಕಾರದ ರಚನೆಯುದ್ದು ಇದರ ಮೇಲ್ಲಾಗದಲ್ಲ ಆಧಾರ 
ಪೋತಿಕಾವಿದ್ದು ಹೋಯ್ದಳರ ಕಾಲದ ಕಂಬಗಳ ಲಕ್ಷಣವನ್ನು ಹೊಂದಿದೆ. ಹಾಗೂ 12 ಚತುರ್ರಸ 
ಸ್ತಂಭಗಳನ್ನು ಹೊಂದಿದೆ. ಇವುಗಳ ಮೇಲೆ ಕಲ್ಪನ ತೊಲೆಯನ್ನು ಹಾಕಿ ಕಲ್ಪನ ಚಪ್ಪಡಿ ಹಾಕಿ 


ಮೇಲ್ಲಾವಣಿ ನಿರ್ಮಿಸಲಾಗಿದೆ (ಚಿ.ಸಂ.೭೦6). 
ಅಧಿಷ್ಲಾನ: ದೇವಾಲಯದ ಅಧಿಷ್ಠಾನ ಭಾಗವು ಪೂರ್ಣವಾಗಿ ಮಣ್ಣಿನಲ್ಲ ಮುಚ್ಚಿ ಹೋಗಿದೆ. 


ಅತ್ತಿ: ಭತ್ತಿಯು ಸಾಧಾರಣವಾಗಿದ್ದು ಯಾವುದೇ ಅಲಂಕರಣವನ್ನು ಹೊಂದಿರುವುದಿಲ್ಲ. 
ಗರ್ಭಗುಡಿಯ ಇತ್ತಿಗೂ ಮತ್ತು ನವರಂಗದ ಅತ್ತಿಗೂ ಬಳಸಿದ ಕಲ್ಲನ ಗಾತ್ರದ ವ್ಯತ್ಯಾಸವಿದ್ದು 
ಗರ್ಭಗುಡಿಯಲ್ಲ ಫಲಕದ ರೀತಿಯ ಕಲ್ಲುಗಳದ್ದು ಇದು ಪ್ರಾಚೀನತೆಯನ್ನು ತೋರಿಸುತ್ತದೆ. 
ಗರ್ಭಗುಡಿಯ ಅತ್ತಿಯು ಜೀಳದಂತೆ ತಡೆಗೋಡೆಯನ್ನು ನಿರ್ಮಿಸಲಾಗಿದೆ. ನವರಂಗದ 
ಭತ್ತಿಯನ್ನು ಸಣ್ಣ ಕಲ್ಲನ ಗಾತ್ರದಲ್ಲ ಇತ್ತೀಚೆಗೆ ನಿರ್ಮಿಸಲಾಗಿದೆ. ನಂತರ ಪ್ರಸ್ತರ ನಾಶವಾಗಿದೆ 


ಹಾಗೂ ಇದರ ಮೇಲ್ದಾವಣಿ ಕಚ್ಚುಗಾರೆಯುಂದ ನಿರ್ಮಿಸಿದೆ. 


ಪ್ರಾಸಾದ: ಗರ್ಭಗುಡಿಯ ಮೇಲ್ಭಾಗದಲ್ಲ ಚೌಕಕಾರದ ವೇದಿಯನ್ನು ನಿರ್ಮಿಸಿ ಅದರ ಮೇಲೆ 
ಕುತ ನಂದಿಗಳವೆ ನಂತರ ವೃತ್ತಾಕಾರದ ರದ್ರೀವ ಅದರಲ್ಲ ಗ್ರೀವ ದೇವತೆಗಳದ್ದು ಅದರ ಮೇಲೆ 
ಶ್ರೀವಿಶಾಲ ಮಾದರಿಯ ಶಿಖರವಿದೆ. ಶಿಖರದ ನಾಲ್ಲು ಕಡೆ ಮಹಾನಾಸಿಯ ರಚನೆಯನ್ನು 
ಮಾಡಲಾಗಿದ್ದು ಒಂದು ಭಾಗದಲ್ಪ ನಾಶವಾಗಿದೆ. ಮೇಲೆ ಸ್ಥೂಪಿಯ ರಚನೆ ಕಂಡುಬರುತ್ತದೆ. 
ಮುಖಮಂಟಪದ ಮುಂಭಾಗದ ಮೇಲೆ ಇತ್ತೀಚೆಗೆ ನಿರ್ಮಿಸಿದ ಗಾರೆ-ಇಟ್ಟಗೆಯ 
ದೇವಕೋಷ್ಠಕಗಳನ್ನು ಕಾಣಬಹುದು ಮತ್ತು ಇದರ ಎರಡು ತುದಿಗಕಲ್ಲ ಕುಳಅತಿರುವ ಬಸವನ 
ಗಾರೆಶಿಲ್ಪ್ಲಗಳದ್ದು ಹಾಗೂ ದೇವಕೋಷ್ಟಗಳಲ್ಲ ದೇವತೆಗಳ ಶಿಲ್ಪ್ಲಗಳವೆ. ಇದರ ಮೇಲೆ 


ಏರುವಿನ್ಯಾಸದ ಸಾಮಾನ್ಯವಾದ ಶಿಖರವನ್ನು ನಿರ್ಮಿಸಲಾಗಿದೆ. (ಚಿ.ಸ೦.೭2೦7) 


245 


ಈ ದೇವಾಲಯದ ಗರ್ಭಗುಡಿಯ ಹಿಂದಿನ ಬಲಭಾಗದಲ್ಲ ನಾಗರಕಲ್ಪ್ಲನ ಮಂಟಪ 
ಮತ್ತು ಎಡಭಾಗದಲ್ಲ ಬಸವನ ಮಂಟಪವನ್ನು ಇತ್ತೀಚೆಗೆ ನಿರ್ಮಿಸಿಕೊಳ್ಳಲಾಗಿದೆ. [a 
ದೇವಾಲಯದ ಮುಂಭಾಗದಲ್ಲ ಎರಡು ಕಂಬಗಳಂದ ಕೂಡಿದ ಉಯ್ಯಾಲೆ ಕಂಬವನ್ನು 
ಕಾಣಬಹುದಾಗಿದೆ. ಇದು ಅಲಂಕಾರವಾಗಿದ್ದು ಈ ಕಂಬದ ಶಾಖೆಗಳಲ್ಲ ಬಲ ಭಾಗದಲ್ಲ 
ತಳದಲ್ಲ ಪ್ರಾಣಿಶಿಲ್ಲ ಮತ್ತು ಅದರೆ ಮೇಲೆ ಕುಜನ ಶಿಲ್ಪವನ್ನು ಹೊಂದಿದೆ. ಎಡಭಾಗದಲ್ಲಿ 
ಸಿಂಹಮುಖ. ಮೇಲೆ ಕಂಬದ ರೀತಿಯ ದ್ವಾರಶಾಖೆಗಳನ್ನು ಕಾಣಬಹುದಾಗಿದೆ. ಈ ಕಂಬಗಳ 
ಮಧ್ಯದಲ್ಲ ವೈಷ್ಣವ ನಾಮದ ಉಬ್ಬುಪಿಲ್ಲದ ಕೆತ್ತನೆಯುದೆ. ಇದು ಶೈವ ದೇವಾಲಯವಾಗಿದ್ದು. 
ಉಯ್ಯಾಲೆ ಕಂಬವನ್ನು ವೈಷ್ಣವ ಪಂಥದವರು ನಿರ್ಮಿಸಿಕೊಟ್ಟರಬೇಕೆ೦ದು ಊಹಿಸ 
ಬಹುದಾಗಿದೆ. ಈ ಕಂಬ ದ್ವಾರದ ಮೇಲೆ ಉತ್ತರ ಪ್ರಸರವನಿದ್ದು ಇದರ ಮೇಲೆ ಕಪೋತ ಮತ್ತು 


ವಾಸಿಗಳ ಅಲಂ೦ಕರಣವನ್ನು ಹೊಂದಿದೆ (ಜಚಿ.ಸಂ. 208). 


ಮುಂಭಾಗದಲ್ಲ ಎರಡು ವೃತ್ತಾಕಾರದ ಬಅಪೀಠವನ್ನು ಇಡಲಾಗಿದೆ. ಒಂದರಲ್ಲ 
ಶಿವಅಂಗವನ್ನು ಇತ್ತೀಚೆಗೆ ತಂದಿಡಲಾಗಿದೆ. ಅದರ ಮುಂದೆ ಬಅಫಲಕವಿದ್ದು, ಶೇ ಫಲಕದ 
ಮಧ್ಯದಲ್ಲ ಪಾದಗಳ ಚಿತ್ರಣ, ಬಲಬದಿಯಲ್ಲ ವ್ಯಕ್ತಿಯೊಬ್ಬ ಕತ್ತಿ ಹಡಿದು ನಿಂತಿರುವುದು ಹಾಗೂ 
ಆತನ ಪಕ್ಷದಲ್ಲ ಕೋಣದ ರುಂಡ ಹಾಗೂ ಮುಂಡ ಬೇರೆ ಬೇರೆಯಾಗಿರುವುದನ್ನು 
ಕಾಣಬಹುದು. ಇದು ಈ ದೇವರಿಗೆ ಪ್ರಾಣಿ ಬಅ ಕೊಡುತ್ತಿದ್ದುದರ ಸೂಚಕವಾಗಿದೆ. ಹಾಗೂ ಈ 
ಐಲ ಫಲಕದ ಬಲಗಡೆ ನಂದಿಯ ಶಿಲ್ಪವನ್ನು ಸಹ ಇಡಲಾಗಿದೆ. 


ಈ ದೇವಾಲಯದ ಸುತ್ತಲೂ 7 ಅಡಿ ಎತ್ತರದ ಪ್ರಾಕಾರವನ್ನು ನಿರ್ಮಿಸಲಾಗಿದೆ. ಈ 
ಪ್ರಾಕಾರದ ದಕ್ಷಿಣಕ್ಕೆ ಒಂದು ಸಾಮಾನ್ಯ ದ್ವಾರವಿದ್ದು ಪೂರ್ವಕ್ಕೆ ಮಹಾದ್ದಾರವನ್ನು ಹೊಂದಿದೆ. 
ಘೇ ಮಹಾದ್ದಾರದ ಮೇಲೆ ಯಾವುದೇ ರೀತಿಯ ಗೋಪುರವಿಲ್ಲದೇ ದಕ್ಷಿಣಕ್ಕೆ ಮುಖ ಮಾಡಿ 
ಕುಳತಿರುವ ಬಸವನ ಗಾರೆ ಶಿಲ್ಪವನ್ನು ನಿರ್ಮಾಣ ಮಾಡಲಾಗಿದೆ. ಈ ಮಹಾದ್ದಾರ ತೆರೆದ 
ಮಂಟಪದ ರೀತಿಯಲ್ಲ ರಚಿಸಲಾಗಿದೆ. (ಚಿ.ಸಂ.೭೦೨) ಈ ಮಹಾದ್ವಾರದ ಬಲಭಾಗದಲ್ಲ 
ಒಂದು ಶಾಸನೋಕ್ತ ವೀರಗಲ್ಲು ಹಾಗೂ ಶಿಲ್ಪವನ್ನು ಕಾಣಬಹುದಾಗಿದೆ. 


ಈ ದೇವಾಲಯವು ಪ್ರಾಚೀನತೆಯಲ್ಲ ಗಂಗರ ಕಾಲದ್ದಾಗಿದ್ದು ವಿಜಯನಗರ ಕಾಲದಲ್ಲಿ 
ಜೀರ್ಣೋದ್ದಾರಗೊಂಡಿದೆ. ದೇವಾಲಯದಲ್ಲ ಗಂಗರ ಕಾಲದ ಜಡಿಪಿಲ್ಲಗಳು ಸಹ ಕಂಡು 
ಬಂದಿರುವುದು ಇದರ ಕಾಲಮಾನ ಬಚಿತವಾಗಿದೆ. ಈ ಇತ್ತೀಚೆಗೆ ಈ ದೇವಾಲಯವನ್ನು 


ಬಣ್ಣಗಳಂದ ಅಲಂಕರಣಗೊಳಸಿದ್ದಾರೆ. 


246 


ಕೂಡ್ಲೂರು ಚೆಲ್ಲಮ್ಮ ದೇವಾಲಯ: 


ಈ ದೇವಾಲಯ ಗ್ರಾಮದ ವಾಲೆತೋಪಿನ ಹತ್ತಿರವಿದ್ದು ನವೀಕರಣಗೊಂಡಿದೆ. ಇದು 
ಗರ್ಭಗೃಹ. ಅಂತರಾಳ, ನವರಂಗ ಮತ್ತು ಮುಖಮಂಟಪಗಳನ್ನು ಹೊಂದಿದೆ. (ಚಿ.ಸ೦.೭21೦) 
ಗರ್ಭಗೃಹ ಚೌಕಾಕಾರವಾಗಿದ್ದು 8x8 ಅಡಿ ಅಳತೆಯುದೆ. ಇದರಲ್ಲ ಆರು ಅಡಿ ಎತ್ತರದ 
ಗಾರೆಯಿಂದ ಮಾಡಿದ ಚೆಲ್ಲಮ್ಮನ ಮೂರ್ತಿಯುದೆ. ಚತುರ್ಭುಜಿಯಾಗಿ ಮುಂಗೈಗಳಲ್ಲ ಬಡ್ಡ. 
ಕಪಾಲವನ್ನು. ಹಿಂಗೈಗಳಲ್ಲ ಚಕ್ರ. ಶಂಖವನ್ನು ಹಿಡಿದಿದ್ದಾಳೆ. ನಂತರದ ಅಂತರಾಳದಲ್ಲ 3 ಅಡಿ 
ಎತ್ತರವಿರುವ ಕಲ್ಪನ ಚೆಲ್ಲಮ್ಬ ದೇವರ ಮೂಲ ವಿಗ್ರಹವಿದೆ. ಇದರ ಪ್ರಭಾವಳಯಲ್ಲಿ 
ನಿ೦ಂಹಮುಖವಿದೆ. ಈ ದೇವಿಯು ಕರಂಡ ಮಕುಟವನ್ನು ಧರಿಸಿ ಬಲಮುಂಗ್ಯೆಯಲ್ಲ ಖಡ್ಪ. 
ಬಲಹಿಂಗೈೈಯಲ್ಲ ತ್ರಿಶೂಲವನ್ನು ಎಡಮುಂಗ್ಯೆಯಲ್ಲ ಕಪಾಲ. ಎಡಹಿಂಗ್ಯೈೈಯಲ್ಲ ಢಮರುಗವನ್ನು 


ಹಿಡಿದು ಪದ್ಮಾಸನದಲ್ಲ ಕುಳತಿದ್ದಾಳೆ. 


ನವರಂಗವು ನಾಲ್ದು ಸೌಮ್ಯಕಾಂತ ಸ್ತಂಭಗಳವೆ ಮತ್ತು ಮಧ್ಯದ ಒಳಛಾವಣಿಯಲ್ಲ 
ಪದ್ಧದಳದ ಸರಳ ವಿತಾನವಿದೆ ಹಾಗೂ ಬಲಭಾಗದಲ್ಪ ಅತ್ತಿಗೆ ಸೇರಿಸಿದಂತಹ ಸಪ್ಪ್ತಮಾತೃಕೆಯ 
ಉಬ್ಬುಪಿಲ್ಪಗಳಗೆ. ಇವುಗಳಲ್ಲ ಪ್ರತ್ಯೇಕ ಸ್ತಂಭಗಳ ರಚನೆಯನ್ನು ಮಾಡಲಾಗಿದೆ (ಚಿ.ಸಂ. 211). 


ನಂತರದ ಮುಖಮಂಟಪ ಹೊಸದಾಗಿ ನಿರ್ಮಿಸಲಾಗಿದೆ. ಇದರ ಅಧಿಷ್ಠಾನ ಭಾಗವು 
ಮುಚ್ಚಿ ಹೋಗಿವೆ. ಭತ್ತಿಯನ್ನು ಇತ್ತೀಚೆಗೆ ಗಾರೆ, ಇಟ್ಟಿಗೆಯಿಂದ ಮಾಡಲಾಗಿದೆ (ಚಿ.ಸಂ. ೨12). 
ಈ ದೇವಾಲಯದ ಮುಂಭಾಗದಲ್ಲ ಕಾಲಭ್ಯೆರವ ಎನ್ನುವಂತಹ ಅಸ್ಪಷ್ಟವಾದ ಶಿಲ್ಪವಿದೆ. ಹಾಗೂ 
ಇದರ ಪಕ್ಷದಲ್ಲ ದಂಪತಿಯುಬ್ದರು ಕೈಮುಗಿದು ನಿಂತಿರುವ ಹಾಗೂ ಬಲಭಾಗದಲ್ಲ ಕೋಣ 
ಅದರ ಮೇಲೆ ವೃತ್ತಾಕಾರದಲ್ಲ ಮನುಷ್ಯ ತಲೆಯ ಉಬ್ಬುಪಿಲ್ಪವಿದೆ. ಇದು ಕೋಣ ಬಲ ನೀಡುವ 
ಪದ್ಧತಿಯನ್ನು ತೋರಿಸುವಂತಿದೆ. ಶೇ ದೇವಾಲಯವು ಜೀರ್ಣೋದ್ದಾರವಾಗಿದ್ದು ಮೂಲ 
ವಿಗ್ರಹ, ಇತರ ಮೂರ್ತಿಗಳು ಹಾಗೂ ಸ್ಪಂಭಗಕು ಪ್ರಾಚೀನ ಗಂಗರ ಕಾಲದಲ್ಲ 
ನಿರ್ಮಾಣವಾಗಿರುವುದಕೆ ಮುಖ್ಯು ಆಧಾರವಾಗಿವೆ." 


ಕುದೂರು ಲಕ್ಷಿ ದೇವಾಲಯ : ಈ ಗ್ರಾಮದ ಕೇಂದ್ರ ಭಾಗದಲ್ಲಿದ್ದು. ಇದರ ಒಳಗಿನ ಶಾಸನ 
ಅಂಗಿರಸ ಸಂವತ್ಸರದಲ್ಲ ಚಿಕ್ಕದೇವರಾಜ ಒಡೆಯರ ಹಾಗೂ ಗಾವುಂಡರ ಹೆಸರನ್ನು 
ಉಲ್ಲೇಖಸಿದೆ. ಇದನ್ನು ಬಾಳಪುರ ವೀರಣ್ಣ ಕೊರೆದರು ಎಂದಿದ್ದೆ. ಇದು 16ನೇ ಶತಮಾನದಲ್ಲ 
ಉತ್ತರಾಭಿಮುಖವಾಗಿ ನಿರ್ಮಾಣವಾದ ಈ ದೇವಾಲಯ ಗರ್ಭಗೃಹ. ಸುಕನಾಸಿ, ನವರಂಗ 


ಮತ್ತು ಪ್ರಾಕಾರ ಮತ್ತು ಮಹಾದ್ವಾರವನ್ನು ಹೊಂದಿದೆ (ಚಿ.ಸಂ. 212). ಈ ಗರ್ಭಗೃಹ 
247 


ಚೌಕಕಾರವಾಗಿದ್ದು ಇದರಲ ಕುದೂರಮ್ಯ ಎಂದು ಕರೆಯುವ ದೇವಿ ಶಿಲ್ಪವಿದೆ. ಇದನ್ನು ಹೂ 
ಸೀರೆಗಳಂ೦ಂದ ಅಲಂಕರಿಸಿದ್ದರಿಂದ ಮೂಲ ಲಕ್ಷಣ ಸಾಧ್ಯವಾಗಿಲ್ಲ. ಹಾಗೂ ಮತ್ತು ಛಾಯಾಚಿತ್ರ 
ಸಹ ಅವಕಾಶವಾಗಿಲ್ಲ. ನಂತರ ಸುಕನಾಸಿಯು ಸರಳವಾಗಿದ್ದು ಇದರ ಧ್ಹಾರ ಬಂಧವು ಎರಡು 
ಪಲ್ಣ್ಲಕೆಗಳ ಅಲಂಕರಣದಿಂದ ಕೂಡಿದೆ. ಇದರಲ್ಲ ಶೈವ ದ್ವಾರಪಾಲಕರ ಉಬ್ಬುಪಿಲ್ಲ ಹಾಗೂ 
ಲಲಾಟದಲ್ಲಿ ಗಜಲಕ್ಷೀಯ ಉಬ್ಬುಪಿಲ್ಪವಿದೆ. ನವರಂಗವು ನಾಲು ಸ್ರಂಭಗಳದ್ದು ಇವುಗಳಲ್ಲ 


ಎರಡು ಚಿತ್ರಖಂಡ ಸ್ತಂಭಗಳು ಹಾಗೂ ಮತ್ತೇರಡು ಸೌಮ್ಯಕಾಂತ ಸ್ತಂಭಗಳ೦ದ ಕೂಡಿದೆ. 


ಈ ದೇವಾಲಯ ಅಧಿಷ್ಠಾನ ಮುಚ್ಚಿದೆ. ನಂತರದ ಇತ್ತಿ, ಪ್ರಸ್ತರ. ಪ್ರಾಸಾದ ಶಿಖರಗಳ 
ಭಾಗಗಳು ಹೊಸದಾಗಿ ನಿರ್ಮಿಸಲಾಗಿದೆ. ಪ್ರಾಕಾರ ಇತ್ತಿ ಮತ್ತು ದೇವಾಲಯ ತ್ತಿ 
ಹೊಂದಿಕೊಂಡಂತೆ ಮೇಲ್ಲಾವಣಿಯಲ್ಲ ಸೀಟುಗಳ ಹಾಕ ನೆರಳನ್ನು ಮಾಡಲಾಗಿದೆ. ಇದರ 
ಮಹಾದ್ದಾರದಲ್ಲ ಎಡ ಮತ್ತು ಬಲಭಾಗದಲ್ಲ ಚಿತ್ರಖಬಂಡ ಸ್ತಂಭಗಳ ಜಗತಿಲುದೆ (ಜಿ.ಸಂ. 213). 
ಹಾಗೂ ಈ ದಾರದ ಶಾಖೆಗಳಲ್ಲ ಶೈವ ದ್ವಾರಪಾಲಕರು ಹಾಗೂ ಲಲಾಟದಲ್ಲ ಗಜಲಕ್ಷೀಯ 
ಉಬ್ಬುಪಿಲ್ಲವಿದೆ (ಚಿ.ಸಂ. 214). ದೇವಾಲಯದ ಮುಂದೆ ಧ್ರಜಸ್ತಂಭವನ್ನು ಸಹ ಕಾಣಬಹುದು 
ಶೇ ದೇವಾಲಯವು ಈ ಭಾಗದ ಶಕ್ತಿದೇವತೆಯ ಕೇಂದವಾಗಿದೆ. ಇಲ್ಲ ಜಾತ್ರೆ ಉತ್ಸವ ಸಹ 
ನಡೆಯವುದನ್ನು ಕಾಣಬಹುದಾಗಿದೆ. 


ಮಂಕುಂದ ಮಾರಮ್ಮ ದೇವಾಲಯ: ಗ್ರಾಮದ ಮಧ್ಯಭಾಗದಲ್ಲರುವ ದೇವಾಲಯವಾಗಿದ್ದು 
ಇದರ ಕಾಲಕೆ ಸಂಬಂಧಿಸಿದಂತೆ ಶಾಸನಗಳು ದೊರೆತಿಲ್ಲ. ಆದರೆ ಇದರ ಲಕ್ಷಣಗಳು 
ಗಮನಿಸಿದಾಗ ಇದು ವಿಜಯನಗರೋತ್ತರ ದೇವಾಲಯವಾಗಿದೆ. ಇದು ಗರ್ಭಗುಡಿ, ತೆರೆದ 
ನವರಂಗವನ್ನು ಹಾಗೂ ದ್ರಾವಿಡ ಮಾದರಿಯ ಪ್ರಸಾದವಿದೆ. (ಚಿ.ಸಂ. 215) 


ಗರ್ಭಗುಡಿಯು 6x6 ಅಡಿ ಅಗಲ ಮತ್ತು ಉದ್ದವಿದ್ದು 2 ಅಡಿ ಎತ್ತರದ 
ಮಾರಿಯಮ್ಮನ ಶಿಲ್ಪವಿದೆ. ಒಳಛಾವಣಿಯಲ್ಲ ನಾಭಿಚ್ಛಂಧ ವಿತಾನವನ್ನು ಹೊಂದಿದೆ. 


ಗರ್ಭಗುಡಿಯ ದ್ವಾರಬಂಧವು ಸರಳವಾಗಿದೆ. ನವರಂಗವು 20೦ ೩x 18 ಅಡಿ ಉದ್ದ ಮತ್ತು 
ಅಗಲವಿದ್ದು ಆರು ಸ್ತಂಭಗಳವೆ. ಈ ಸ್ತಂಭಗಳಗೆ ಪೀಠವಿದ್ದು ಅದರ ಮೇಲೆ ಚತುರಾಶ್ರ. ಅಷ್ಟಾಶ್ರ 
ಮತ್ತು ಷೋಡಾಶ್ರಗಳನ್ನು ಹೊಂದಿದೆ. ನಂತರ ಅಧಾರ ಪೋತಿಕಾವಿದ್ದು ಅದರ ಮೇಲೆ ಕಲ್ಪನ 
ಚೌಕಾಕಾರ ತೊಲೆಗಳ ಪಟ್ಟ ಇದ್ದು ಕಲ್ಪನ ಚಪ್ಪಡಿಗಳ ಮೇಲ್ಗಾವಣಿಯನ್ನು ನಿರ್ಮಿಸಲಾಗಿದೆ. 
ಇದರ ಅಧಿಷ್ಲಾನವು ಮುಚ್ಚಿದೆ. ಜತ್ತಿ ಮತ್ತು ಪ್ರಸ್ತರ ಗಾರೆ ಮತ್ತು ಇಟ್ಟಿಗೆಯಿಂದ 
ನಿರ್ಮಿಸಲಾಗಿದೆ. ಹಾಗೂ ಪ್ರಸಾದವನ್ನು ಗಾರೆಪಿಲ್ಲಗಳ೦ಂದ ಕೂಡಿದ ದ್ರಾವಿಡ ಶೈಅಯದಾಗಿದ್ದು 


248 


ಇದನ್ನು ಬಣ್ಣಗಳಂದ ಅಲಂ೦ಕಾರಿಕವಾಗಿವೆ. ಇದು ಬಹುಶಃ ಇತ್ತೀಚಿನ ವರ್ಷಗಳಲ್ಲ 


ನಿರ್ಮಿಸಿರಬಹುದಾಗಿದೆ. 


ಜೈನ ಬಸದಿಗಳು 


ಪ್ರಪಂಚದ ಪ್ರಾಚೀನ ಧರ್ಮಗಳಲ್ಲ ಜೈನ ಧರ್ಮವೂ ಸಹ ಒಂದಾಗಿದೆ. ಇದಕ್ಕೆ 
ಸಂಬಂಧಿಸಿದಂತೆ ಜೈನ ಮತ್ತು ಜೈನೇತರ ಗ್ರಂಥಗಳು ಶಿಲಾ ಶಾಸನಗಳ, ಪ್ರಾಚ್ಯವಸ್ಸು 
ಸ್ಮಾರಕಗಳು ಇವೆಲ್ಲವೂ ಜೈನ ಧರ್ಮದ ಪ್ರಾಚೀನತೆಯನ್ನು ತಿಆಸುತ್ತದೆ.*” ವರ್ಧಮಾನ 
ಮಹಾವೀರ ಈ ಧರ್ಮದ ಸ್ಥಾಪಕನಾದರೂ ಆತನಿಗೂ ಮುಂಚೆ 23 ತೀಥಂಕರರಿಂದ ಜೈನ 
ಧರ್ಮ ಹುಣ್ಟತೆಂದು ಜೈನರು ಗುರುತಿಸುತ್ತಾರೆ. ಉತ್ತರ ಭಾರತದಿಂದ ಜೈನಧರ್ಮವು ಕ್ರಿಸ್ತ 
ಪೂರ್ವದಲ್ಲ ಮೌರ್ಯ ಚಕ್ರವರ್ತಿ ಚಂದಗುಪ್ಪ್ತ ಹಾಗೂ ಆತನ ಗುರು ಭದ್ರಬಾಹು ಕರ್ನಾಟಕದ 
ಶ್ರವಣಬೆಳಗೊಳಕ್ಕೆ ಬಂದು ಇಲ್ಲೇ ಸಲ್ಲೇಖನ ವ್ರತ ಕೈಗೊಂಡ ಬಗೆಗಿನ ಮಾಹಿತಿಬುಂದ 
ಪ್ರಾಚೀನ ಕರ್ನಾಟಕದ ಜೈನಧರ್ಮದ ಇದ್ದ ಬದ್ದೆ ಪ್ರಥಮ ಉಲ್ಲೇಬವಾಗಿದೆ. ಈ 
ಆಧಾರದಿಂದಲೇ ಕರ್ನಾಟಕದಲ್ಲ ಕ್ರಿಸ್ತಪೂರ್ವದಲ್ಲೇ ಜೈನಧರ್ಮ ನೆಲೆಗೊಂಡಿತ್ತು ಎಂಬುದನ್ನು 
ಒಪ್ಪಿಕೊಳ್ಳಬಹುದು. ಎರಡು ಸಾವಿರ ವರ್ಷಗಳ ಹಿಂದಿನಿಂದಲೂ ಜೈನಧರ್ಮ ಕರ್ನಾಟಕದಲ್ಲಿ 
ಜೀವಂತವಾಗಿ ಇಂದಿಗೂ ಉದು ಬಂದಿದೆ. ಜೈನಧರ್ಮ ನೆಲೆಗೊಆ೪ಸಿದ ಮೂಲ ಪುರುಷರಾದ 
ಪ್ರಸಾರಕರಾದ ತೀರ್ಥ೦ಕರರೆಲ್ಲ ಉತ್ತರ ಭಾರತದವರು. ಆದರೆ ಜೈನಧರ್ಮದ ಪ್ರಚಾರಕರು, 


134 


ವ್ಯಾಖ್ಯಾನಕಾರರು, ಆಚಾರ್ಯರು ಬಹುವಾಗಿ ಕರ್ನಾಟಕದವರೆಂಬುದು ವೈಶಿಷ್ಟ್ಯವಾಗಿದೆ. 


ಕಾಲಾಂತರದಲ್ಲ ಜೈನರಲ್ಲ ಪ್ರಮುಖವಾಗಿ ಶ್ರೇತಾಂಬರ ಮತ್ತು ದಿಗಂಬರ ಎಂಬ 
ಎರಡು ಪಂಥಗಳು ಪ್ರಮುಖವಾದರೂ ಮೂರನೆಯದಾಗಿ ಯಾಪನೀಯ ಪಂಥವನ್ನು 
ಕಾಣಬಹುದು. ಈ ಮೂರು ಪಂಗಡಗಳಲ್ಲ ಕರ್ನಾಟಕದಲ್ಲ ದಿಗಂಬರ ಮತ್ತು ಯಾಪನೀಯ 
ಪಂಥದ ಪ್ರಚಾರ ಮಾತ್ರ ವ್ಯಾಪಕವಾಗಿ ಆಯತು. ಆದರೆ ಅತಿ ಹೆಚ್ಚಾಗಿ ದಿಗಂಬರ ಶಾಖೆಯ 
ಮಾಹಿತಿ ದೊರೆಯುತ್ತದೆ. ಇಲ್ಲನ ವಿಸ್ತಾರವಾದ ಶಿಲ್ಪ. ಸಾಹಿತ್ಯ ವಸ್ತು ಎಲ್ಲವೂ ದಿಗಂಬರರಿಗೆ 
ಸಂಬಂಧಪಟ್ಟವಾಗಿವೆ. ಎಂಟನೆಯ ಶತಮಾನದಿಂದ ಹನ್ನೊಂದನೆಯ ಶತಮಾನದವರೆಗೆ 
ಸುಮಾರು ಮುನ್ನೂರು ವರ್ಷಗಳ ಕಾಲ ಜನಪ್ರಿಯತೆಗಳಸಿದ್ದ ಜೈನಧರ್ಮ ಶಾಖೆಯಾದ 
ಯಾಪನೀಯ ಪಂಥ ಹುಟ್ಟದ್ದು. ಬೆಳೆದಿದ್ದು ಮತ್ತು ಅವನತಿಯು ಸಹ ಕರ್ನಾಟಕದಲ್ಲೇ 


249 


ಎಂಬುದು ಉಲ್ಲೇಖನೀಯವಾಗಿದೆ. ವಿಸ್ತಾರವಾದ ಮತ್ತು ವೈವಿಧ್ಯಮಯವಾದ ಭಾರತೀಯ 
ವಾಸ್ಸುಪಿಲ್ಲ ಪರಂಪರೆಗಕಲ್ಲ ಜೈನರ ವಾಸ್ತುಪಿಲ್ಲಗಳು ಹಾಸುಹೊಕ್ಕಾಗಿ ಬೆರೆತು ಭಾರತೀಯ 
ಕಲಾವ್ಯಭವಕ್ಕೆ ಮಹತ್ತರವಾದ ಕಾಣಿಕೆಯನ್ನು ನೀಡಿದೆ. ಕರ್ನಾಟಕಕ್ಕೆ ಕ್ರಿ.ಪೂ.ದಲ್ಲಯೇ ಜೈನರು 
ವಲಸೆ ಐಬಂದರಾದರೂ ಇವರ ವಾಸ್ತುಶಿಲ್ಪಗಳು ದೊರೆಯುವುದು ಕ್ರಿ. ಶ.6-7ನೇಯ 
ಶತಮಾನದಿಂದೀಚೆಗೆ ಬಾದಾಮಿ ಚಾಲುಕ್ಕರ ಮತ್ತು ರಾಷ್ಟ್ರಕೂಟರ ಕಾಲದಲ್ಲಯೇ ಜೈನ 
ಗುಹೆಗಳನ್ನು ಬಂಡರಿಸಲಾಗಿದೆ. ಸ್ಥೂಪಗಳಗಿಂತ ಹೆಚ್ಚಾಗಿ ಜೈನರು ಗುಹಾವಾಸ್ತುವನ್ನು 
ವ್ಯಾಪಕವಾಗಿ ಬಳಸಿದ್ದಾರೆ. ಕ್ರಿ.ಪೂ.೭ನೆಯ ಶತಮಾನದಿಂದ ಕ್ರಿ.ಶ.10ನೆಯ 
ಶತಮಾನದವರೆಗೂ ದೇಶದ ನಾನಾ ಭಾಗಗಳ ಜೈನ ಯತಿಗಳ ವಾಸಕ್ನಾಗಿಯೇ 
ಜನಮಂದಿರಗಳಗಾಗಿಯೇ ಗುಹೆಗಳನ್ನು ಕೊರೆದಿರುವುದು ಸ್ವಾಭಾವಿಕ ಗುಹೆಗಳನ್ನು 
ಮಾರ್ಪಡಿಸಿರುವುದು ಕಂಡು ಬರುತ್ತದೆ.”” 


ಕರ್ನಾಟಕದಲ್ಲ ಅನೇಕ ರಾಜಮನೆತನಗಳು ನೀಡಿದ ಪ್ರೋತಾಹದಿಂದ ಜೈನ ವಾಸ್ತುಶಿಲ್ಪ 
ವೈವಿಧ್ಯಮಯವಾಗಿ ಬೆಳೆಯಲು ಅವಕಾಶವಾಲುತು. ಗಂಗರ ಕಾಲದಲಿ ಜೈನ ವಾಸ್ತುಶಿಲ್ಪ 
ಸಮೃದ್ಧಿಯಾಗಿದ್ದು, ಶ್ರವಣಬೆಳಗೊಳದ ಇಂದಗಿರಿಯಲ್ಲ ಜೈನ  ಮೂರ್ತಿಶಿಲ್ಲದ 
ಪರಾಕಾಷ್ಟಯಾದ ಗೊಮ್ಮಟೇಶ್ವರನ ಶಿಲ್ಪ ಚಾವುಂಡರಾಯನಿಂದ ನಿರ್ಮಾಣವಾಯುತು. 
ಹೊಯ್ದಕರು ಜೈನ ವಾಸ್ತುಶಿಲ್ಪಕ್ಕೆ ಭದ್ರಬುನಾದಿಯನ್ನು ಸಾಮಂತ ಅರಸರು ಸಹ 
ಪ್ರೋತ್ಥಾಹಿಸಿದರೂ ಮುಂದೆ ಜೈನ ಮತ್ತು ವೈಷ್ಣವ ತಿಕ್ಲಾಟಗಳುಂಬಾಗಿರುವುದಕ್ಕೆ ಶಾಸನಗಳಲ್ಲ 
ಮಾಹಿತಿಯುದೆ. ಇದರಿಂದ ಅನೇಕ ಜೈನ ಬಸದಿಗಳು ನಾಶವಾಗಿರುವುದಕ್ಕೆ ದೊರೆತಿರುವ 
ಅವಶೇಷಗಳೇ ಸಾಕ್ಷಿಯಾಗಿವೆ. ಈ ನಿಟ್ಟನಲ್ಲ ಜೈನ ಬಸದಿಗಕ ಈ ಜಲ್ಲೆಯಲ್ಲ 
ಅಧ್ಯಯನಕ್ಕೊಳಪಡಿಸಿದಾಗ ಬಹುತೇಕ ನಾಶವಾಗಿರುವುದು ಕಂಡು ಬರುತ್ತದೆ. ಅಆಅದುಆ೪ದ 
ಅವಶೇಷಗಳು ಮತ್ತು ಶಾಸನಗಳ ಉಲ್ಲೇಖಗಳ ಆಧಾರದ ಮೇಲೆ ರಾಮನಗರ ಜಲ್ಲೆಯು ಸಹ 
ಒಂದು ಪ್ರಮುಖ ಜೈನ ಕೇಂದ್ರವಾಗಿತ್ತು ಎಂಬುದನ್ನು ಗುರುತಿಸಬಹುದು ಹಾಗಾಗಿ ಜಲ್ಲೆಯ 
ಶಾಸನ ಮತ್ತು ಕ್ಷೇತ್ರಕಾರ್ಯ ಮೂಲಕ ಜೈನ ಪರಂಪರೆ ಮತ್ತು ವಾಸ್ತುಶಿಲ್ಪವನ್ನು 
ತಿಆಯಬಹುದು. ಇಂದು ಈ ಜಲ್ಲೆಯಲ್ಲ ಜೈನರ ಬಸದಿಗಳು ಅಥವಾ ದೇವಾಲಯಗಳು ಕೆಲವು 
ಕಣ್ಯರೆಯಾದರೂ ಅವರ ಶಾಸನಗಳು ಜೈನರು ನೆಲೆಸಿದ್ದರೆಂಬುದಕ್ಕೆ ಕುರುಹುಗಳಾಗಿವೆ. 
ಕೂಡ್ಲೂರು ಈ ನಿಟ್ಟನಲ್ಲ ಪ್ರಾರಂಭಕವಾಗಿ ಕೂಡ್ಲೂರು ಗ್ರಾಮದಲ್ಲ ದೊರೆತಂತಹ ಕ್ರಿ.ಶ.೨ನೇ 
ಶತಮಾನದ ಶಾಸನದಿಂದ ಇಲ್ಲ ಜೈನರ ಬಸದಿಯುತ್ತೆಂದು ತಿಆಯಬಹುದು. ಈ ಶಾಸನದಲ್ಲ 
ಗಂಗರ ದೊರೆ ನೀತಿಮಾರ್ಗ ಎರೆಯಂಗನ ಸಾಮಂತನಾಗಿದ್ದ ರಣಪಾರರಸನ ಆಜ್ವಕೆಯಲ್ಲ 


250 


ಶ್ರೀಯಮ್ಮ ಮತ್ತು ಅಯ್ಯಪ್ಪ ಎಂಬುವರು ಈ ಊರಿನ ಮೂಡಣದ ಬಸದಿಗೆ ತೋಟವನ್ನು 
ಖರೀದಿಸಿ ದಾನ ಮಾಡಿದ ಉಲ್ತೇಬವಿದೆ.”” ಅಲ್ಲದೇ ಇದೇ ಗ್ರಾಮದ ರಾಮದೇವಾಲಯದ 
ಅಮ್ಮನ ಗುಡಿಯ ದಕ್ಷಿಣ ಗೋಡೆಯಲ್ವ ಸ್ತಾನರ ಬಸದಿ ಎಂಬ ಪದದ ಉಲ್ಲೇಖವಿದೆ.”' 
ಇದರಿಂದ ಗಂಗರ ಕಾಲದಲ್ಲ ಜೈನ ಕೇಂದ್ರವಿತ್ತು ಎಂಬುದು ಸ್ರಷ್ಟವಾಗಿದ್ದು ಕಾಲಾಂತರಗಳಲ್ಲ 
ನಶಿಸಿ ಹೋಗಿರಬೇಕು. ಹಾಗೂ ಇಲ್ಲ ಮೂಡಣ ಮತ್ತು ಸ್ತಾನರ ಬಸದಿ ಒಂದೇ ಆಗಿದ್ದವೇ 


ಅಥವಾ ಎರಡು ಬಸದಿಗಳು ಇದ್ದವು ಎಂಬುದು ಖಚಿತವಾಗಿ ತಿಅದುಬಂದಿಲ್ಲ. 


ಬೇವೂರು: ಬೇವೂರನ್ನು ಹಿ೦ದೆ ನಿಂಬಗ್ರಾಮ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು ಎಂದು 
೨ನೆಯ ಶತಮಾನದ ಶಾಸನದಲ್ಲದೆ.”” ಇಲ್ಲ ಸಿದ್ದರಾಮೇಶ್ವರ ಮತ್ತು ವೆಂಕಟೀಶ್ವರ 
ದೇವಾಲಯಗಳ ಎರಡು ಬೆಟ್ಟಗಳವೆ. ಹಾಗಣೂ ಈ ಗ್ರಾಮದಲ್ಲ ಎರಡು ಜೈನ ನಿಷಿಧಿ ಶಾಸನಗಳ 
ಉಲ್ಪೇಶವಿದೆ. ಹಾಗೂ ತಿಮ್ಮಪ್ಪನ ಬೆಟ್ಟದ ಮೇಲಅನ ಬಂಡೆಯ ಮೇಲೆ ಕೊರೆದಿರುವ ನಿಷಧಿ 
ಶಾಸನದಲ್ಲ 'ಸನ್ನಿಕವಾಟ' ಗ್ರಾಮಕ್ಕೆ ಸೇರಿದವರಾದ ಪ್ರುತಷೇಣದ ಶಿಷ್ಯನಾದ ಶಾಂತಿಷೇಣ, 
ಆತನ ಶಿಷ್ಯರಾದ ಶ್ರೀಷೇಣ, ಚಂದ್ರಷೇಣರು ಮುಂತಾದ ಜೈನಮುನಿಗಳು ನಿಮ್ಮ ಗ್ರಾಮದ 
ಪಶ್ಚಿಮದಲ್ಪರುವ ಕಿರುಕುನ್ನ (ಚಿಕ್ಕಬೆಟ್ಟ ಈಗಿನ ತಿಮ್ಮಪ್ಪ ಬೆಟ್ಟ) ಕ್ಕೆ ಬಂದು ನೆಲೆಸಿದ್ದರು ಎಂದೂ 
(ಚಿ.ಸಂ. 216) ಹಾಗೂ ಗುರು ಚಂದ್ರಷೇಣ ಸಲ್ಲೇಖನ ಪ್ರತ ಕೈಗೊಂಡ ಬಗ್ಗೆ ತಿಆಸುತ್ತದೆ. 
ಹಾಗೆಯೇ ಮತ್ತೊಂದು ಈ ಬೆಟ್ಟದ ನಿಷಧಿ ಶಾಸನವು ಸನ್ನಿಗವಾಟ ಗಣಾವ್ಹಯ ಚಂದ್ರಸೇನ 
ಮುನಿಯು ಶಿಷ್ಯನಾದ ನಾಗಸೇನಗೊರವ ಎಂಬುವನು ಕಿರುಕುನ್ನದಲ್ಲ ಸನ್ಯಾಸತ್ಯ ವ್ರತ 
ಪ್ರೀಕರಿಸಿ ನಿರ್ವಾಣ ಹೊಂದಿದ ಎಂದು ಉಲ್ಲೇಖಸಿದೆ.”” ಈ ರೀತಿಯ ಆಕರಗಳದ್ದರೂ ಜೈನ 
ಕುರೂಹುಗಳಾದ ಬಸದಿಗಳು ವಿಹಾರಗಳೂ ದೊರೆಯುವುದಿಲ್ಲ. ಹಾಗೆಯೇ ನಂತರದ 
ಕಾಲದಲ್ಲನ ಕ್ರಿ.ಶ.157೨ರಲ್ಲ ಶಾಸನದಲ್ಲ ಮಲ್ಲಕಾರ್ಜುನದೇವ ಎಂಬುವನ ಶಿಷ್ಯನಾದ ಬೆಟ್ಟದ 
ಒಡೆಯನು ತಿಮೃಪ್ಪ ದೇವರನ್ನು ಪ್ರತಿಷ್ಠಾಪಿಷಿದ ಬಣ್ಣೆುದೆ."”” ಅದ್ದರಿಂದ ಗಂಗರ ಕಾಲದಲ್ಲ 
ಪ್ರಸಿದ್ದಿಯಾಗಿದ್ದ ಜೈನ ಕೇಂದ್ರ ವಿಜಯನಗರ ಕಾಲದ ಹೊತ್ತಿಗೆ ನಾಶವಾಗಿರವುದನ್ನು 
ಕಾಣಬಹುದು. 


ಮತ್ತಿಕೆರೆ; ಚನ್ನಪಟ್ಟಣದಿಂದ ಮೈಸೂರು ಕಡೆಗೆ ಹೋಗುವ ಹೆದ್ದಾರಿಯ ಮತ್ತಿಕೆರೆಯ ಗಣೀಶ 
ದೇವಾಲಯ ಪಕ್ಷದಲ್ಲ ಮೂರು ಅಡಿಯ ಸುಪಾರ್ಶ್ರನಾಥ ತೀರ್ಥಂಕರ ಗಂಗರ ಕಾಲದ 
ಶಿಲ್ಪವಿದೆ. ಇದನ್ನು ಬೇರಡೆಯಿಂದ ತಂದು ಹಾಕಿದ್ದಾರೆಯೇ ಅಥವಾ ಈ ಗ್ರಾಮದಲ್ಪ್ಲಯೇ 


ಬಸದಿುದ್ದು ನಾಶವಾಗಿದೆಯೆಂದು ತಿಆಯಲು ಆಧಾರವಿಲ್ಲ.”' (ಚಿ.ಸಂ೦.೦17) 


251 


ಕೊಂಡಾಪುರ: ಈ ಗ್ರಾಮದ ಕೆರೆಯ ರಸ್ತೆಯ ಬಳ ಮೂರು ಅಡಿ ಎತ್ತರದ ಜೈನ ಯಕ್ಷನಾದ 
ಕುಬೇರ ಶಿಲ್ಪವು ಬದ್ದಿದೆ (ಚಿ.ಸಂ.218). ಇದು ಸಹ ಗಂಗರ ಕಾಲದಾಗಿರಬಹುದು. ಈತ 19೨ನೇ 
ತಿರ್ಥಂ೦ಕರನಾದ ಮಲ್ಪನಾಥನ ಯಕ್ಷ. ಇದರಿಂದ ಈ ಭಾಗದಲ್ಲ ಮಲ್ಪನಾಥನ ಬಸದಿಯುದ್ದು 
ನಾಶವಾಗಿರಬಹುದೆಂದು ತಿಆಯಬಹುದು."” 


ಹೊಂಗನೂರು : ಈ ಗ್ರಾಮದ ಲಕ್ಷ್ಮೀದೇವಿ ದೇವಸ್ಥಾನದ ಬಳಯಲ್ಲರುವ 13ನೇ ಶತಮಾನದ 
ಶಾಂತಿನಾಥನ ಜನಜಂಬದ ಪೀಠದಲ್ಲನ ಶಾಸನದಲ್ಲ ಶ್ರೀ ಮೂಲಸಂಘ ಶ್ರೀ ಕ್ರಾಣ್ಣದ 
ಶ್ರೀಸಕಳಚಂದ್ರ  ಭಟ್ದಾರಕ ದೇವರ ಶಿಷ್ಯರು. ಮಾಧವ ಚಂದ್ರದೇವರ ಗುಡ್ಡುಗಳು 
ಉಭಯನಾನಾದೇಸಿಗಳು ಮಾಡಿಸಿದ ಹೊಂಗನೂರ ಶಾನ್ಸಿನಾಥ ದೇವರ ಜೋಗ ವಡ್ಲಿಗೆಯ 
ಬಸದಿ ಎಂಬ ಉಲ್ಲೇಬವಿದೆ."”” ಇದನ್ನು ಎಮ್‌ ಎ ಅರ್‌ ವಾರ್ಷಿಕ ವರದಿಯಲ್ಪ ತಿಳಸಿದ್ದು , 
ಇದರಿಂದ 16ನೇ ಶಾಂತಿನಾಥ ಬಸದಿಯು ಈ ಗ್ರಾಮದಲ್ತತ್ತೆಂದು ತಿಆಯುತ್ತದೆ. ಪ್ರಸ್ನುತ ಈ 
ಜನ ಮೂರ್ತಿಯ ಶಾಸನ ದೊರೆಯುವುದಿಲ್ಲಾ. ಎಕೆಂದರೆ ದೇವಾಲಯದ ಜರ್ಣೋದ್ದಾರ 
ಸಮಯದಲ್ಲ ಹಾಳಾಗಿರುವ ಸಾಧ್ಯತೆಯುದೆ. ಇದರಿಂದ ಈ ಗ್ರಾಮ ಹೋಯ್ದಳರ ಕಾಲದಲ್ಲಿ 
ಉಪರಾಜಧಾನಿಯಾಗಿದ್ದು ಜೈನರ ಕ್ಷೇತ್ರವಾಗಿ ಪ್ರೋತ್ಪಾಹಿಸಲ್ಪಟ್ಟರಬೇಕು. ಅನಂತರ ಕಾಲದಲ್ಲ 
ಜೈನರು ಕ್ಷೀಣಿಸಿರಬಹುದು. 


ಸಂಕೀಘಟ್ಟದ ವಧ್ಧಮಾನ ಮಹಾವೀರ ಸ್ವಾಮೀ ದೇವಾಲಯ : ಮಾಗಡಿಯುಂದ 15 ಕ.ಮೀ. 
ದೂರದಲ್ಲರುವ ಸಂಕೀಫಟ್ಟವೂ ಜಲ್ಲೆಯ ಜೈನ ಕೇಂದ್ರ ಸ್ಥಳಗಳಲ್ಲ ಒಂದಾಗಿದೆ. ಇದರ ಪಕ್ಷದಲ್ಲ 
ಮತ್ತೊಂದು ಗ್ರಾಮವಾದ ನಾರಸಂದ್ರವೂ ಸಹ ಒಂದು ಜೈನ ಕೇಂದ್ರ ಎಂಬುದು 


ವಿಶೇಷವಾಗಿದೆ. 


ಈ ಗ್ರಾಮದ ಮಧ್ಯಭಾಗದಲ್ಲರುವ ಜೈನ ಬಸದಿಯನ್ನು ಹೊಯ್ದಳರ ಕಾಲದಲ್ಲ 
ನಿರ್ಮಾಣವಾಗಿರುವುದಕ್ಕೆ ಶಾಸನದ ಉಲ್ಲೇಖವಿದೆ. ಹೋೊಯ್ದಳರ ವಿನಯಾದಿತ್ಯನಿಂದ ಒಂದನೇ 
ನರಸಿಂಹನವರೆಗೆ ಹೊಯ್ದಕ ದೊರೆಗಳ ವಂಶಾವಳಯನ್ನು ವಿವರಿಸುವ ಶಾಸನವೂ 
ವರ್ಧಮಾನ ಸ್ವಾಮಿಯ ವಿಗ್ರಹದ ಹಿಂಭಾಗದಲ್ಪದೆ. ಈ ಶಾಸನ 12ನೇ ಶತಮಾನದ 
ವಿನಯದಿತ್ಯನ  ಕಾಲದ್ದಾಗಿದೆ.”” ವಿಗ್ರಹದ ಪೀಠದ ಮೇಲೆಯೂ ಶಾಸನವಿದ್ದು 
ದುರಾದೃಷ್ಟವಶಾತ್‌ ಅದು ಸವೆದು ಹೋಗಿದೆ. ಹಿಂಬದಿಯ ಶಾಸನದಿಂದ ಈ ಬಸದಿಯನ್ನು 
ಒಂದನೇ ನರಸಿಂಹ ಕ್ರಿ.ಪ.1141ರಿಂದ 1173ರವರೆಗೆ ಆಜ್ವಕೆಯ ಸಮಯದಲ್ಲ ಕಟ್ಟಸಿದಾನೆಂದು 
ತಿಆಯುತ್ತದೆ. ಈ ಶಾಸನವನ್ನು ಬೇರೆ ಶಾಸನಗಳಗೆ ಹೋಲಆಸಿದರೆ ಬಹು ಅಪರೂಪದ ದೊಡ್ಡ 


252 


ಶಾಸನ ಎಂದು ಸಿ.ಆರ್‌. ನರಸಿಂಹಚಾರ್ಯರು ಹೇಳದ್ದಾರೆ ಎಂದು ಪತ್ರವೂಂದು 
ಉಲ್ಲೇಖಸಿದೆ."”” ಇದರ ಪ್ರಕಾರ ಮುಖಮಂಟಪ, ಪ್ರಾಕಾರವನ್ನು ಮಾಗಡಿಯ ಕೆಂಪೇಗೌಡ 
ಕಟ್ಟನಿದನೆಂದು ತಿಆದುಬರುತ್ತದೆ. ಬಹುಶ ದೇವಾಲಯ ಗರ್ಭಗುಡಿಯ  ಮೂಲದೇವರ 
ಪಭಾವಳಯು ಹೊಯ್ದಕರ ಕಾಲದ ಲಕ್ಷಣದಲ್ಲದೆ. ಇದು 12ನೇ ಶತಮಾನದಲ್ಲ 
ನಿರ್ಮಾಣವಾದುದಕ್ಕೆ ಪೂರಕವಾಗಿದ್ದು, ನವರಂಗ. ಮುಖಮಂಟಪ, ಪ್ರಾಕಾರ ವಿಜಯನಗರ 
ನಾಯಕರ ಕಾಲದ ದೇವಾಲಯಗಕಲ್ಪ್ಲನ ಲಕ್ಷಣಗಳು ಕಾಣಸಿಗುವುದರಿಂದ ಹಾಗೂ 


ಶಾಸನಗಳ೦ಂದ ಈ ಮೇಲೆ ತಿಆಸದ ಪತ್ರ ನೈಜವೆಂದು ನಂಬಬಹುದು. 


ಈ ಬಸದಿಯು ದಕ್ಷಿಣ ದಿಕ್ಕಗೆ ಗ್ರಾನೈಟ್‌ ಕಲ್ಲನಲ್ಲ ನಿರ್ಮಾಣವಾಗಿದ್ದು ಇದು 
ಗರ್ಭಗೃಹ. ಸುಬನಾಸಿ, ನವರಂಗ, ಮುಚ್ಚಿದ ಮುಖ ಮಂಟಪ, ಮಾನಸ್ಪಂಭ, ಪ್ರಕಾರ ಮತ್ತು 
ಮಹಾದ್ವಾರವಿದ್ದು ಸುನ್ಲಿತಿಯಲ್ಲರುವುದನ್ನು ನಾವು ಗಮನಿಸಬಹುದುದಾಗಿದೆ. (ಜಿ.ಸಂ೦.೭21೨) 


[6 [se 


ಗರ್ಭಗೃಹ: ಗರ್ಭಗೃಹವೂ ನವೀಕರಣಗೊಂಡಿದೆ. ಮಾರ್ಬಲ್‌ನಿಂದ ಅಂಟಸಿ ರಚಿಸಿದ ಪೀಠದ 
ಮೇಲೆ ಕಲ್ಲನ ಮಹಾವೀರನ ಮೂರ್ತಿಗೆ ಚಿನ್ನ ಲೇಪಿತವಾದ ಕಂಚನ ತಗಡನ್ನು 
ಅಂಟಸಲಾಗಿದೆ. ಇದರ ಎಡ ಮತ್ತು ಬಲಭಾಗದಲ್ಲಿ ಯಕ್ಷ ಯಕ್ಷಿಯರ ಶಿಲ್ಪವಿದೆ. ಬಹುಶಃ. ಈ 
ವಿಗ್ರಹದ ಹಿಂದೆ ಕ್ಲೊರೋ ಸಿಫ್ಚ ಕಲ್ಪನಿಂದ ಮಾಡಿದಂತಹ ಹೊಯ್ದಕರ ಕಾಲದ ಕಲೆಯ 
ಕೆತ್ತನೆಯ ಲಕ್ಷಣಗಳನ್ನು ಹೋಲುವಂತಹ ಪ್ರಭಾವಳಯ ಕಾಣಬಹುದಾಗಿದೆ. ಈ ಪ್ರಭಾವ 
ಆಕರ್ಷಣಿಯವಾಗಿದ್ದು, ಮಧ್ಯದಲ್ಲ ಕೀತ್ತಿೀಮುಖು, ಹೂಬಳ್ಳಿ. ಯಾಳಗಳು ಹಾಗೂ ಹೋೊಯ್ದಳರ 
ಸ್ತಂಭಗಳ ರೀತಿಯಲ್ಲನ ಪಟ್ಟಯದ್ದು ಇವುಗಳ ಕೆಳಗೆ ಸರ್ವಆಭರಣಗಳನ್ನು ಧರಿಸಿದ 
ಚರ್ತುಭುಜಧಾರಿಗಳಾದಂತಹ ಯಕ್ಷ-ಯಕ್ಷಿಯರ ಉಬ್ಬುಪಿಲ್ಪಗಳವೆ (ಚಿ.ಸಂ. 220). ಒಳಗಡೆ 
ಪ್ರವೇಶವಿಲ್ಲದ್ದರಿಂದ ಅದರ ವಿತಾನ ಲಕ್ಷಣ ಗುರುತಿಸಲಾಗಿಲ್ಲ. ಗರ್ಭಗೃಹ ದ್ವಾರ ಬಂಧವೂ ಸಹ 
ನವೀಕರಣಗೊಂಡಿದೆ. ನಂತರದ ಸುಕನಾಸಿಯ್ಲ ಯಾವುದೇ ವಿಗ್ರಹಗಳಲ್ಲ. ಇದರ 
ದ್ವಾರಬಂಧವು ಸುಂದರವಾಗಿದ್ದು ಇಲಿ ಜೈನ ದ್ವಾರಪಾಲಕರ 3 ಅಡಿ ಎತ್ತರದ ಉಬ್ಬುಪಿಲ್ಪಗಳವೆ. 
ಇದಕ್ಕೆ ಚಿನ್ನ ಲೇಪಿತ ಕಂಚಿನ ತಗಡನ್ನು ಹಾಕಲಾಗಿದ್ದು [a ಶಿಲ್ಪಗಳ ಲಕ್ಷಣಗಳನ್ನು 
ಗುರುತಿಸಲು ಸಾಧ್ಯವಾಗವುದಿಲ್ಲ. 


ನವರಂಗ: ನವರಂಗದಲ್ಲ ನಾಲ್ಲು ಬ್ರಹೃಕಾಂತದ ಸ್ತಂಭಗಳದ್ದು. ಇದರಲ್ಲ ಪೀಠ, ಚತುರ್ರಶ 
ಅಕಾರದ ದಿಂಡು, ನಂತರ ಘಬಾಗಳಲ್ಲ ಅಷ್ಟ ಮತ್ತು ಷೋಡಪ್ರ ಮುಖಗಳ ಹೊಂದಿದ್ದು ಇದರ 
ಮೇಲೆ ಚಿಕ್ಷದಾದ ವೃತ್ತಕಾರದ ಕುಂಭ, ತಾಟಕಾ ಕಂದ, ಮುಚ್ಚಳ ಫಲಕ ಹಾಗೂ ಆಧಾರ 


253 


ಪೋತಿಕಾವನ್ನು ಹೊಂದಿದೆ (ಜಿ.ಸಂ.೭21). ಈ ಮಧ್ಯದ ಅಂಕಣದಲ್ಲನ ಒಳೆಛಾವಣಿಯಲ್ಲ 
ನಾಭಭಚ್ಯಂದ ವಿತಾನವಿದೆ. ನವರಂಗದ ಬಲಭಾಗದಲ್ಲ ಪೂರ್ವಭಿಮುಬವಾಗಿ ಹೊಸದಾಗಿ 
ನಿರ್ಮಿಸಿರುವ ಬಹ್ವಯಕ್ಷರ ಗುಡಿಯುದೆ. ಹಾಗೂ ನವರಂಗದ ಎಡಭಾಗದಲ್ಲ ಕಂಚಿನ 
ಶಿಲ್ಪ್ಲಗಳವೆ, ಇದರ ದ್ವಾರಬಂಧ ಲಲಾಟದಲ್ಲ ಆನೆಗಳ ನಡುವೆ ಕುಳತು ಧ್ಯಾನಾ ಸಕ್ತವಾಗಿರುವ 
ತೀೀರ್ಥಕರ ಉಬ್ಬುಪಿಲ್ಪವಿದೆ. ಹಾಗೆಯೇ ದ್ವಾರದ ಪಾರ್ತ್ರದಲ್ಲಿ ಯಕ್ಷ ಯಕ್ಷಿಯರ ಉಬ್ಬುಪಿಲ್ಪವಿದ್ದು, 
ಇವು ಚರ್ತುಭುಜವನ್ನು ಹೊಂದಿದ್ದು ಸರ್ವಆಟಭರಣಗಳಂ೦ದ ಅಲಂಕೃತವಾಗಿರುತ್ತವೆ. ನಂತರ 
ಈ ದ್ವಾರಕ್ಕೆ ಹೊಂದಿಕೊಂಡಂತೆ ನಂತರದ ಕಾಲದಲ್ಲ ಜೋಡಣಿೆಯಾದ ತೆರೆದ ಮುಖ 
ಮಂಟಪವಿದೆ. ಆದರೆ ನವರಂಗ ದ್ವಾರದ ಮುಂದಿನ ಚೌಕಕಾರದ ಎರಡು ಅರೆಸ್ತಂಭ ಅದರ 
ಮೇಲಅನ ತೊಲೆಯ ಮುಂಭಾಗವು ಅಲಂಕಾರವಾಗಿದ್ದು. ಈ ಸ್ಪಂಭಗಕಲ್ಲ ಪೀಠದ ಮೇಲೆ 
ಗಂಗಾಯಮುನೆಯರ  ಉಬ್ಬುಶಿಲ್ಲಗಳದ್ದು ಜೊತೆಗೆ ವಲ್ಲ ಮಂಡಲದ ಶಾಖೆಯನ್ನು 
ಕಾಣಬಹುದು (ಜಿ.ಸಂ. 2೭22). ಇದೇ ಮಾದರಿಯ ಉಬ್ಬುಶಿಲ್ಲಗಳು ಮಾಗಡಿ ಪ್ರಭುಗಳ 
ಕಾಲದ ದೇವಾಲಯವಾದ ಮಾಗಡಿ ಸೋಮೇಶ್ವರ ದೇವಾಲಯದಲ್ಲ ಸಹ ಕಾಣಬಹುದು 
ಹಾಗೂ ಹಾಗೂ ಮುಖಮಂಟಪ ಇವರ ಕಾಲದಲ್ಲ ನಿರ್ಮಾಣವಾಗಿರುವುದಕ್ಕೆ ಇದು ಪ್ರಮುಖ 
ನಿದರ್ಶನವಾಗಿದೆ. ಮುಖಮಂಟಪವು 12 ಸ್ಪಂಭಗಳ೦ದ ಕೂಡಿದ ತೆರೆದ ಮಂಟಪವಾಗಿದ್ದರೂ 
ಇತ್ತೀಚಿಗೆ ಎರಡು ಪಾರ್ತ್ಯಗಳಲ್ಲ ಗಾರೆ, ಇಟ್ಟಿಗೆಯ ಭತ್ತಿಯನ್ನು ನಿರ್ಮಿಸಲಾಗಿದೆ. 
ಮುಂಭಾಗದಲ್ಲ ಕಲ್ಬಣದ ಸಲಾಕೆಗಳ೦ದ ರಕ್ಷಣೆ ಮಾಡಲಾಗಿದೆ. ಈ ಸ್ಪಂಭಗಕಳು ಸಹ 
ನವರಂಗದ ಸ್ಪಂಭಗಳಂತೆ ಬಹ್ಯಕಾಂತ ಶೈಲಯಲ್ಲದ್ದು ಮಷ್ಟ ಪಟ್ಣಕೆ. ಅಲಂಕರಣದ ಪೀಠ, 
ಚತುರಾಶ್ರ ದಿಂಡು, ಷೋಡಾಶ್ರ,. ಮತ್ತು ಅಷ್ಣಾಶ್ತ ನಂತರ ಘಟ, ವೃತ್ತಾಕಾರದ ಕುಂಭ. 
ತಾಟಕಾ, ಕಂಠಿ, ಮುಚ್ಚಳ. ಫಲಕ ಮತ್ತು ಆಧಾರ ಪೋತಿಕಾವನ್ನು ಹೊಂದಿದೆ. ಈ ಸ್ತಂಭಗಳ 
ದಿಂಡಿನ ಪಟ್ಟಕೆಯಲ್ಲಿ ವೃತ್ತಾಕಾರ, ಅರಳದ ಪದ್ಯದಳ., ನಾಗಬಂಧ, ಪ್ರಾಣಿ, ಜೈನ ಯತಿ, 
ಯಕ್ಷೀಕಿಯ ಉಬ್ಬುಪಿಲ್ಪಗಳವೆ. ಹಾಗೆಯೇ ಮಧ್ಯದ ಅಂಕಣದಲ್ಲನ ಒಳಛಾವಣಿಯಲ್ಲ ಸರಳ 
ಪದ್ಧದಳವಿರುವ ವಿತಾನವನ್ನು ಕಾಣಬಹುದು. 


ಮುಖಮಂಟಪದ ಬಲಭಾಗದಲ್ಲ ಹೊಸದಾಗಿ ಇಲಟ್ಟರುವ ಮಹಾವೀರನ ಶಿಲ್ಪವಿರುವ 
ಗುಡಿಲುದೆ. ಹಾಗೂ ಬಾಗಿಲಅನ ಮಟ್ಟಲುಗಳರುವ ಸೋಪಾನವಿದ್ದು ಇದರ ಎರಡು ಪಾರ್ತ್ರಗಳಲ್ಲ 
ಆನೆಗಳ ಶಿಲ್ಪ್ಲಗಆರುವ ಹಸ್ತಿ-ಹಸ್ತ ಸೋಪಾನ ಕಾಣಬಹುದು. ಹಾಗೂ ಇದರ ಮುಂದೆ ಬಅಪೀಠ 
ಹಾಗೂ ಮಾನಸ್ತಂಭಗಳವೆ. 


254 


ಅಧಿಷ್ಲಾನವು ಮಂಚಿ ಬಂಧ ಲಕ್ಷಣವಿದೆ. ಇದರ ನಂತರದ ಇತ್ತಿಯು ಸರಳವಾದ ಫಲಕ 
ಅತ್ತಿಯಾಗಿದೆ. ನಂತರದ ಪ್ರಸ್ತರ ಸಹ ಸರಳವಾಗಿದ್ದು ಉತ್ತರ. ವಲಭ. ಮುಂಚಾಚಿದ 
ಕಪೋತವಿದೆ. ನಂತರದ ಪ್ರಾಸಾದ ಮತ್ತು ಶಿಖರವನ್ನು ದ್ರಾವಿಡ ಲಕ್ಷಣದಲ್ಲ ಗಾರೆ ಇಟ್ಟಗೆಯುದೆ 
ಇತ್ತೀಚೆಗೆ ನಿರ್ಮಿಸಲಾಗಿದೆ. ನವರಂಗ ಮತ್ತು ಮುಖ ಮಂಟಪದ ಮೇಲೆ 
ದಿಂಡುಗೋಡೆಯನ್ನು ನಿರ್ಮಿಸಿದ್ದು ಇದರ ನಾಲ್ಲು ದಿಕ್ಲುಗಕಲ್ಲ ಜೋಡಿದೇಹದ ಎಕತಲೆಯ 
ಕುಳತಿರುವ ಸಿಂಹ ಶಿಲ್ಪ್ಲಗಳವೆ. ಹಾಗು ದೇವಾಲಯದ ಸುತ್ತಲು ಎತ್ತರವಾದ ಪ್ರಾಕಾರ 
ಗೋಡೆಲುದೆ. ಮಹಾದ್ವಾರ ಎರಡು ಕಡೆ ಜಗತಿಯನ್ನು ಹೊಂದಿದ್ದು ಇದರ ಮೇಲೆ ಯಾವುದೇ 
ಗೋಮರವಿರುವುದಿಲ್ಲ. ಈ ಮಹಾದ್ವಾರದ ಬಲಭಾಗದಲ್ಲ ದೇವಾಲಯಕ್ಕೆ ಅಭಿಮುಖವಾಗಿರುವ 
3ಅಡಿ ಅಗಲ 4 ಅಡಿ ಎತ್ತರವಿರುವ ಸುಂದರ ಶಿಲ್ಪವಿದ್ದು ಇದರಲ್ಲಿ ಧ್ಯಾನಾಸಕ್ತನಾಗಿ 
ಕುಳತಿರುವ ಮಹಾವೀರ ಹಾಗೂ ಮೇಲ್ಲ್ದಾಗದಲ್ಲ ಯಕ್ಷ ಯಕ್ಷಿಯರ ಉಬ್ಬುಪಿಲ್ಪವಿದೆ (ಚಿ.ಸಂ. 
2೭23). ಬಹುಶಃ ಉಬ್ಬುಪಿಲ್ಲವನ್ನು ಗಮನಿಸಿದಾಗ ಹೊಯ್ದಳರಿಗಿಂತಲೂ ಪ್ರಾಚೀನವಾದದ್ದು 
ಎ೦ಬ ಅಭಪ್ರಾಯ ವಿದ್ದಾಂಸರದಾಗಿದ್ದು. ಇದು ಭಾಗಶಃ ಗಂಗರ ಕಾಲದಲ್ಪನ ಈ ಭಾಗ ಜೈನ 
ಕೇಂದವಿರಬಹುದಾಗಿದೆ. ಈ ಮಹಾವೀರನ ಶಿಲ್ಪ ಯಾವುದೇ ಪೂಜೆಗೆ ಒಳ ಪಡದೆ 


ಪ್ರಾಕಾರದಲ್ಲ ಇಡಲಾಗಿದೆ ಹಾಗೂ ಇದರ ಹಿಂದೆ ನಿಷದಿಕಲ್ಲನ್ನು ಸಹ ಇಡಲಾಗಿದೆ. 


ಕಲ್ಯ: ಕಲ್ಕುದ ಬೆಟ್ಟದ ಕಲ್ಲೇಶ್ವರ ದೇವಾಲಯದಲ್ಲ ಮಹವೀರನ ವಿಗ್ರಹವಿದ್ದು ಹಾಗೂ ಜೈನ 
ಮತ್ತು ವೈಷ್ಣವರ ಕಲಹ ಸಂಬಂಧ ಶಾಸನಗಳು ಸಹ ದೊರೆತಿವೆ.""” ಆದ್ದರಿಂದ ಇದು 
ಸುಮಾರು 8೦೦ ವರ್ಷಗಳ ಕಾಲ ಪ್ರಸಿಧ್ಧ ಜೈನ ಕೇಂದ್ರವಾಗಿರಬಹುದಾಗಿದೆ. ಈ 
ದೇವಾಲಯವು ರಾಮನಗರ ಒಂದು ಪ್ರಮುಖ ಜೈನ ಕೇಂದ್ರವಾಗಿದ್ದು ಇಂದಿಗೂ ಸಹ ಇಲ್ಲ 
ಜೈನರು ವಾಸವಾಗಿದ್ದಾರೆ. ಅಲ್ಲದೇ ಈ ದೇವಾಲಯ ಸುಸ್ವಿತಿಯಲ್ಲದ್ದು ಪೂಜೆ ಪ್ರತಿದಿನ 
ನಡೆಯುತ್ತಿರುವುದನ್ನು ಕಾಣಬಹುದು. 


255 


ಅಡಿಟಪ್ಪಣಿಗಳು 
1. ಜ.ಮನೋಜ್‌, ದೇವಾಲಯ ವಾಸ್ತು ವಿಜ್ಞಾನ, 2೦15, ಪು.ಸಂ! 
೨. ಪೂರ್ಪ್ಮೋಕ್ತ - ಪು.ಸಂ.3 
3. ದಿವಾಕರ ಆರ್‌.ಆರ್‌. ಕರ್ನಾಟಕದ ಪರಂಪರೆ, ಸಂ.1 ಪು.ಸಂ. 17೦ 
4. ಅಲ್ಮೆಹಿನ್‌ ಡ್ಯಾನಿಯಲ್‌, ಹಿಂದೂ ಪಾಲಅಧಥೀಯುಸಂ. ಮ.ಸಂ. 188. 8೨ 


5. ಜ.ಸಿ.ಸುರೇಶ, ಚಿಕ್ಕಮಗಳೂರು ಜಲ್ಲೆಯ ದೇವಾಲಯಗಳ ಕಲೆ ಮತ್ತು ವಾಸ್ತುಶಿಲ್ಪ. 


ಪು.ಸಂ-64 
6. ಎಸ್‌.ಕೆ. ರಾಮಚಂದ್ರರಾವ್‌, ಮೂರ್ತಿಶಿಲ್ಪ, ನೆಲೆ- ಹಿನ್ನೆಲೆ. ಪು. ಸಂ. 100-101 
7. ದಿವಾಕರ್‌, ಆರ್‌.ಆರ್‌, ಕರ್ನಾಟಕದ ಪರಂಪರೆ, ಸಂ. 1. ಪು. ಸಂ.180 
8. ಬ.ಸಿ.ಸುರೇಶ, ಪೂರ್ಮೋಕ್ತ, ಪ.ಸಂ, 65ರ 
೨. ಎ.ಕ.ಸಂ.೦೨, ಚ.ಪ., ಶಾ.ಸಂ.124, ಕೂಡ್ಲೂರು, ಪು.ಸಂ.158 
1೦. ಪೂರ್ಪೋಕ್ತ, ಚ,ಪ, ಶಾ.ಸಂ.116, 115, 118, ಕೂಡ್ಲೂರು, ಮು.ಸಂ.157 
1. ಎಂ.ಎ.ಆರ್‌, 1946-57, ಪು.ಸಂ.33 
12. ದೇವರಕೊಂಡಾ ರೆಡ್ಡಿ. ತಲಕಾಡಿನ ಗಂಗರ ದೇವಾಲಯಗಳು. ಪು.ಸಂ.142 
13. ಎಲಅಮೆಂಟ್ಸ್‌ ಆಫ್‌ ಹಿಂದೂ ಐಕೋನದ್ರಫಿ, ಸಂ, ೭2, ಭಾಗ-1, ಪು.ಸಂ.೨6 
14. ಎಸ್‌.ಕೆ. ರಾಮಚಂದ್ರರಾವ್‌, ಮೂರ್ತಿಶಿಲ್ಲ ನೆಲೆ-ಹಿನ್ನೆಲೆ, ಪು.ಸಂ.174 
15. ಎಂ.ಎ.ಆರ್‌, 1946-57, ಪು.ಸಂ.32, 33 


16. ದೇವರಕೊಂಡಾರೆಡ್ಲಿ. ಪೂರ್ಮೋಕ, ಪು.ಸಂ.೨6 


17. ಎಂ.ಐಎ.ಆರ್‌, 1935, ಪು.ಸಂ.13 


18. ಬ.ಎಲ್‌.ರೈಸ್‌. (ಸಂ) ಎಪಿಗ್ರಾಫಿಯ ಕರ್ನಾಟಕ, ಚನ್ನಪಟ್ಟಣ. ಶಾಸನ ಸಂಖ್ಯೆ-134, 


ಮಳೂರು ಪಟ್ಟಣ. ಪು.ಸಂ.162 
19. ಪೂರ್ಪೋಕ್ತ, ಎ.ಕ.ಸಂ.141, 13೨, 138. ಮ.ಪ, ಪು.ಸಂ.162, 163 
2೦. ಜ.ಮನೋಜ್‌, ದೇವಾಲಯ ವಾಸ್ತು ವಿಜ್ಞಾನ, 2೦15, ಹು.ಸಂ.104 
21. ದೇವರಾಕೊಂಡ ರೆಡ್ಡಿ. ತಲಕಾಡಿನ ಗಂಗರ ದೇವಾಲಯಗಳು. ಪು.ಸಂ.2೨ 
೦೦. ಕ್ಷೇತ್ರಕಾರ್ಯ ವರದಿಯನ್ನು ಆಧರಿಸಿ ಬರೆಯಲಾಗಿದೆ 
23. ಕೂ.ಸ.ಅಪರ್ಣ, ದೇವಾಲಯ ವಾಸ್ತುಶಿಲ್ಪ ಪರಿಚಯ, ಪು.ಸಂ.೨೦ 
24. ಡಾ.ಬ.ಷೇಕ್‌ ಅಲ, ಹಿಫ್ನರಿ ಅಪ್‌ ದಿ ವೆಸ್ಟರ್ನ್‌ ಗಂಗಾಸ್‌, ಪು.ಸಂ.85 
2೮. ಎ.ಕ.ಸಂ.೨. ಚನ್ನಪಟ್ಟಣ. ಶಾ.ಸ೦.ಮನ್ನು೦ದ, ಪು.ಸಂ. 
೦6. ಕ್ಷೇತ್ರಕಾರ್ಯ ವರದಿಯನ್ನು ಆಧರಿಸಿ ಬರೆಯಲಾಗಿದೆ 
27. ಕ್ಷೇತ್ರಕಾರ್ಯ ವರದಿಯನ್ನು ಆಧರಿಸಿ ಬರೆಯಲಾಗಿದೆ 
೦೮. ಚ.ಎಲ್‌.ರೈಸ್‌. (ಸಂ) ಎ.ಕ.೦೦., ಚನ್ನಪಟ್ಟಣ. ೨೦೨, ಮಳೂರು, ಹು.ಸಂ.1ರ3 
2೦. ಪೂರ್ಮೋಕ್ತ, ೨3, ಆಆ. 84, 88 ಎ. 78. ಮಳೂರು. ಮ.ಸಂ.153, 148, 147, 152 


30೦. ಎ೦ಂ.ಎ.ಆರ್‌, 1942, ಶಾ.ಸಂ. ೨9. ಹು.ಸಂ.117 


31. ಎ.ಕ.೦೨, ಚ.ಪ. ಶಾ.ಸಂ.೨೦೨, ೨೦ಎ, ಆ, 684, ಆಂ, 63, 77, 78, 86ಬ,ಮಳೂರು, 


155 


32. ಎಚ್‌.ಎಸ್‌.ಗೋಪಾಲ್‌ ರಾವ್‌, ಇತಿಹಾಸ ದರ್ಶನ. ಸಂ.೭6, ಶಾ.ಸಂ.೦2, ೦1, 


ಪು.ಸಂ.187, 188 


33. ಪೂರ್ಮೋಕ್ತ. 48. ಮಾಗೇನಹಳ್ಳ. ಪು.ಸಂ.142 


34. ಕ್ಷೇತ್ರಕಾರ್ಯ ವರದಿಯನ್ನು ಆಧರಿಸಿ ಬರೆಯಲಾಗಿದೆ 


257 


35. 


36. 


37. 


38. 


39. 


40೦. 


ಅನುರಾಧರವರ ಡೆವಲಪ್‌ಮೆಂಟ್‌ ಆಫ್‌ ಟಿಂಪಲ್‌ ಆರ್ಕಿಟೆಕ್ಟರ್‌ ಇನ್‌ ಸದಶನ 


ಕರ್ನಾಟಕ ಎ೦ಬ ಅಪ್ರಕಟತ ಪಿ.ಹೆಚ್‌.ಡಿ ಸಂಶೋಧನಾ ಕೃತಿ 


ಕ್ಷೇತ್ರಕಾರ್ಯ ವರದಿಯನ್ನು ಆಧರಿಸಿ ಬರೆಯಲಾಗಿದೆ 
ಜ.ಮನೋಜ್‌, ದೇವಾಲಯ ವಾಸ್ತು ವಿಜ್ಞಾನ, 2೦15, ಪು.ಸಂ.13೦ 
ಅ.ಆರ್‌.ಐ, ರಿಪೋರ್ಟ್‌, 2೦17-18ರಲ್ತ್ಲ ಪ್ರಕಟವಾಗಲದೆ 


ಬೆಂಗಳೂರು ಜಲ್ಲೆಯ ಅನುಬಂಧ, ಸಂ. ೨, ಶಾ.ಸಂ.116, 117, 118, ವಿರೂಪಾಪರ, 


ಪು.ಸಂ.107, 108 


ಪೂರ್ಪೋಕ್ತ, 121, ವಿರೂಪಾಪುರ, ಪು.ಸಂ. 108 


41. ಕ್ಷೇತ್ರಕಾರ್ಯದ ವರದಿಯನ್ನು ಆಧರಿಸಿ ಬರೆಯಲಾಗಿದೆ 


42. 


43. 


44. 


45. 


46. 


47. 


48. 


4೨. 


50. 


ಎಸ್‌.ಕೆ. ರಾಮಚಂದ್ರರಾವ್‌, ಮೂರ್ತಿಶಿಲ್ಲ ನೆಲೆ ಹಿನ್ನೆಲೆ 

ಓ.ಎ.ಗೋಪಿನಾಥ, ಎಅಮೆಂಟ್ಸ್‌ ಆರ್ಫ್ಪ ಹಿಂದೂ ಐಕೊನದ್ರಫಿ., ಪು.ಸಂ 
ವಿನೋದ ಪಾಟೀಲ, ಶಿಲ್ಪ್ಲಗಳಲ್ಲ ಶಿವಭಕ್ತು, ಪು.ಸಂ.೭86 

ಕ್ಷೇತ್ರಕಾರ್ಯದ ವರದಿಯನ್ನು ಆಧರಿಸಿ ಬರೆಯಲಾಗಿದೆ 

ಎ.ಕ.ಸಂ.೦೨. ಚ.ಪ. ಶಾ.ಸಂ.54., ಕೋಡಂಬಳ್ಜ. ಪು.ಸಂ.143 
ಎ.ಕ.ಸಂ.೦೨. ಚ.ಪ. ಶಾ.ಸಂ.53, ಕೋಡಂಬಳ್ಳ. ಪು.ಸಂ.143 
ಚ.ಎಲ್‌.ರೈಸ್‌ (ಸಂ. ಎ.ಕ.ಸಂ.12. ಚ.ಪ. 6೨, ಬೇವೂರು, ಹು.ಸಂ೦.3೭23 
ಪೂರ್ಪೋಕ್ತ, ಚ.ಪ. 7೦, ಬೇವೂರು, ಪು.ಸಂ.323 


ಪೂರ್ಪೋಕ್ತ, ಚ.ಪ. 67, ಬೇವೂರು, ಪು.ಸಂ.322 


51. ಅನುಬಂಧ, ಸಂಪುಟ-೨. ಚ.ಪ.೭213. ಬೇವೂರು. ಪು.ಸಂ.51 


52. 


ಕ್ಷೇತ್ರಕಾರ್ಯದ ವರದಿಯನ್ನು ಆಧರಿಸಿ ಬರೆಯಲಾಗಿದೆ 


258 


53. 


54. 


55. 


56. 


57. 


58. 


59. 


60. 


ದೇವರಕೊಂಡಾ ರೆಡ್ಡಿ. ತಲಕಾಡಿನ ಗಂಗರ ಕಾಲದ ದೇವಾಲಯಗಳು, ಪು.ಸಂ.೨3 
ಅನುಬಂಧ. ಸಂಪುಟ. ಚನ್ನಪಟ್ಟಣ. ೨೦5, ಕೃಷ್ಣಾಪುರ, ಪಹು.ಸಂ.54 

ಪೂರ್ವೋಕ್ತ. 2೦4. ಕೊಡಂಬಳ್ಳ. ಪು.ಸಂ.52 

ಜ.ಮನೋಜ್‌, ಪೂರ್ಪೋಕ್ತ, ಪು.ಸಂ.102 

ದೇವರಕೊಂಡಾರೆಡ್ಲಿ. ಪೂರ್ವೋಕ್ತ, ಪು.ಸಂ.36 

ಐ.ಎ.ಆರ್‌. ರಿಪೋರ್ಟ್‌ 2೦17-18ರಲ್ತ್ಲ ಪ್ರಕಟವಾಗಲದೆ 

ಐ.ಎ.ಆರ್‌. ರಿಪೋರ್ಟ್‌, 2೦17-18ರಲ್ಪ್ಲ ಪಕಟವಾಗಲದೆ 


ಕ್ಷೇತ್ರಕಾರ್ಯ ವರದಿಯನ್ನು ಆಧರಿಸಿ ಬರೆಯಲಾಗಿದೆ 


61. ಜ.ಮನೋಜ್‌, ದೇವಾಲಯ ವಾಸ್ತುವಿಜ್ಞಾನ, ಪು.ಸಂ.56 


62. 


63. 


64. 


65. 


66. 


67. 


68. 


6೨. 


70. 


ಎ.ಕ.೨9, ಅನುಬಂಧ ಸಂಪುಟ, ಚನ್ನಪಟ್ಟಣ. ೨೦೭, ಮಳೂರು, ಹಪು.ಸಂ.48 
ಎಸ್‌.ಕೆ. ರಾಮಚಂದ್ರ ರಾವ್‌. ಮೂರ್ತಿ ನೆಲೆ ಹಿನ್ನೆಲೆ. ಪು.ಸಂ.126 
ಕ್ಷೇತ್ರಕಾರ್ಯ ವರದಿಯನ್ನು ಆಧರಿಸಿ ಬರೆಯಲಾಗಿದೆ 

ಎ.ಕ.೨, ಕನಕಪುರ, 66, ಕಬ್ಬಾಳು. ಪು.ಸಂ.158 

ಕ್ಷೇತ್ರಕಾರ್ಯ ವರದಿಯನ್ನು ಆಧರಿಸಿ ಬರೆಯಲಾಗಿದೆ 

ಅರುಣಿ, ಯಲಹಂಕ ನಾಡಪ್ರಭುಗಳ ಕಲೆ ಮತ್ತು ವಾಸ್ತುಶಿಲ್ಪ. ಪು.ಸಂ.232 
ಕ್ಷೇತ್ರಕಾರ್ಯ ವರದಿಯನ್ನು ಆಧರಿಸಿ ಬರೆಯಲಾಗಿದೆ 


ಎಸ್‌.ಕೆ. ರಾಮಚಂದ್ರ ರಾವ್‌. ಮೂರ್ತಿಶಿಲ್ಲ ನೆಲೆ ಹಿನ್ನೆಲೆ, ಪು.ಸಂ.12೭6 


ಕೂ.ಸ. ಅಪರ್ಣ, ದೇವಾಲಯ ವಾಸ್ತುಶಿಲ್ಪ ಪರಿಚಯ, ಪು.ಸಂ.೨3 


71. ದೇವರಕೊಂಡಾರೆಡ್ಲಿ. ಪೂರ್ಮೋಕ್ತ, ಪು.ಸಂ.೨3 


72. 


ಕ್ಷೇತ್ರಕಾರ್ಯ ವರದಿಯನ್ನು ಆಧರಿಸಿ ಬರೆಯಲಾಗಿದೆ 


259 


73. 


74. 


75. 


76. 


77. 


78. 


79. 


80. 


81. 


82. 


83. 


84. 


85. 


86. 


87. 


88. 


8೦. 


೨೦. 


91. 


ಡಾ.ಕೆ.ಸತೀಶ, ವಿಜಯನಗರ ಕಾಲದ ಶೈವ ದೇವಾಲಯಗಳು. ಪು.ಸಂ.71 
ಎ.ಕ.೦೨, ಅಲಾಲುಕುಪ್ಪೆ ಶಾ.ಸಂ.34,35. ಮ.ಸಂ. 56 


ಟ.ಎ.ಗೋಪಿನಾಥ ರಾವ್‌, ಎಅಮೆಂಟ್ಡ್‌ ಆಫ್‌ ಹಿಂದೂ ಐಕೋನರ್ರಫಿ, ಸಂಪುಟ,2, 


ಪು.ಸಂ.3೨೦ 

ಎ.ಕ.೨9, ಅಲಾಲುಕುಪ್ಪೆ ಶಾ.ಸಂ.34,35, ಪಮ.ಸಂ.56 

ಎ.ಕ.೨. ಮಾಗಡಿ, 74. ಬಣವಾಡಿ, ಪು.ಸಂ೦.74 

ಕ್ಷೇತ್ರಕಾರ್ಯದ ವರದಿಯನ್ನು ಆಧರಿಸಿ ಬರೆಯಲಾಗಿದೆ 

ಎ.ಕ.೨. ಮಾಗಡಿ, ೨೦೨, ೦1, ಕಲ್ಕು, ಪು.ಸಂ.54 

ಪೂರ್ವೋಕ್ತ, 25, ೭3, ಕಲ್ಕು, ಪು.ಸಂ.54 

ಇತಿಹಾಸ ದರ್ಶನ, ಸಂ.3೦, ಮ.ಸಂ.63 

ಕ್ಷೇತ್ರಕಾರ್ಯದ ವರದಿಯನ್ನು ಆಧರಿಸಿ ಬರೆಯಲಾಗಿದೆ 

ಕ್ಷೇತ್ರಕಾರ್ಯದ ವರದಿಯನ್ನು ಆಧರಿಸಿ ಬರೆಯಲಾಗಿದೆ 

ಡಾ.ಕೆ.ಸತೀಶ, ವಿಜಯನಗರ ಕಾಲದ ಶೈವ ದೇವಾಲಯಗಳು. ಪು.ಸಂ.೨6 
ಜ.ಎಲ್‌.ರೈಸ್‌. ಸಂ. ಎ.ಕ.೨. ಕನಕಪುರ, ೨4. ಮಳಗಾಳ, ಪು.ಸಂ.133 
ಪೂರ್ಪೋಕ್ತ, ೨3, ೨5ರ, ಮಳಗಾಳ, ಪು.ಸಂ.133, 134 

ಡಾ.ಕೆ.ಸತೀಶ, ಪೂರ್ಪ್ಮೋಕ್ತ, ಪು.ಸಂ.೨೨ 

ಕ್ಷೇತ್ರಕಾರ್ಯ ವರದಿಯನ್ನು ಆಧರಿಸಿ ಬರೆಯಲಾಗಿದೆ 

ಡಾ.ಕೆ.ಸತೀಶ, ಪೂರ್ವೋಕ್ತ, ಪು.ಸಂ.8೦ 

ಟಅ.ಎ.ಗೋಪಿನಾಥ ರಾವ್‌, ಎಲಮೆಂಟ್ಸ್‌ ಆಫ್‌ ಹಿಂದೂ ಐಕೋನಾದಗ್ರಫಿ, ಪು.ಸಂ.142 


ಜ.ಮನೋಜ್‌, ಪೂರ್ಪ್ಮೋಕ್ತ, ಪು.ಸಂ.1೦೦ 


260 


೨೦. ಎಸ್‌.ಕೆ. ಅರುಣಿ, ಯಲಹಂಕನಾಡ ಪ್ರಭುಗಳು ವಾಸ್ತುಶಿಲ್ಪ ಮತ್ತುಶಿಲ್ಪ್ಲ ಕಲೆ, ಪು.ಸಂ.2೦೨ 


೨3. ಜ.ಎಲ್‌.ರೈಸ್‌. ೨ ಮಾಗಡಿ, 1 ಪು.ಸಂ.63 
೨4. ಜ.ಮನೋಜ್‌, ದೇವಾಲಯ ವಾಸ್ತುವಿಜ್ಞಾನ, ಪು.ಸಂ.48 


೨5ರ. ಜ.ಮನೋಜ್‌, ಪೂರ್ಪ್ಮೋಕ್ತ, ಪು.ಸಂ.141 


೨6. ಎಸ್‌.ಅರುಣಿ, ಯಲಹಂಕ, ನಾಡಪ್ರಭುಗಳ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆ. ಪು.ಸಂ.215 


೨7. ಕ್ಷೇತ್ರಕಾರ್ಯ ವರದಿಯನ್ನು ಆಧರಿಸಿ ಬರೆಯಲಾಗಿದೆ 

೨8. ಎಸ್‌.ಕೆ. ರಾಮಚಂದ್ರರಾವ್‌: ಮೂರ್ತಿಶಿಲ್ಲ: ನೆಲೆ ಮತ್ತು ಹಿನ್ನೆಲೆ. ಪು.ಸಂ.13೦, 131 
೨೦. ಕೆ. ಶಂಕರನಾರಾಯಣ ಭಟ್ಟ: ಹಿಂದೂ ಧರ್ಮದ ಪರಿಚಯ. ಪಹು.ಸಂ.36೦ 

10೦. ಬಾ.ರಾ. ಗೋಪಾಲ್‌ (ಸಂ) ಎ.ಕ.ರ, ತಿ.ನರಸೀಪುರ, 22೦, ಹು.ಸಂ.6೦೭2 

101. ಎ.ಕ.೨. ಚನ್ನಪಟ್ಟಣ, 88ಸಿ. ಮಳೂರು. ಪು.ಸಂ.152 

10೨. ಎಂ.ಎ.ಆರ್‌, 1942, ಶಾ.ಸಂ.14, ಪು.ಸಂ.11೨ 


103. ಎ.ಕ.೨, ಚನ್ನಪ ೯, ಶಾ.ಸಂ. 101 102, 103, 104, 105, 106, 


ಚಿಕ್ಕಮಳೂರು. ಪು. 


104. ಟ.ಎ.ಗೋಪಿನಥರಾವ್‌, ಪೂರ್ಮೋಕ್ತ್ಷ, ಸಂಪುಟ-1, ಭಾಗ,1, 2೦3 
105. ಜ.ಮನೋಜ್‌, ಪೂರ್ಪ್ಮೋಕ್ತ್ಷ, ಪು.ಸಂ 
106. ಜ.ಮನೋಜ್‌, ಪೂರ್ಪ್ಮೋಕ್ತ್ಷ, ಪು.ಸಂ 


107. ಎ.ಕ.೨, ಚಿ.ಪ., 132, ಮಳೂರುಪಟ್ಟ, 161 


108. ಎ.ಕ.೨, ಚ.ಪ, 132, 13೦, 128, 12೨, 133, ಮಳೂರುಪಟ್ಟ, ಪಹು.ಸಂ.162, 16೦, 


159, 15೨, 159, 161 


107, 


109 


110. 


. ಏ೦ಂ.ಎ.ಆರ್‌, 1942, ಶಾ.ಸಂ.4, ಹು.ಸಂ.113 


ಎ.ಕ. ೨, ಚ.ಪ. 42ಎ. ಹೊಂಗನೂರು, ಪು.ಸಂ.141 


111. ಎ.ಆರ್‌.ಐ. ರಿಪೋರ್ಟ್‌, 2೦17, 18ರಲ್ಪ ಪಕಟತವಾಗಲದೆ 


112. 


113. 


114. 


115. 


116. 


117. 


118. 


119. 


120 


121. 


122. 


123. 


124. 


125. 


126. 


127. 


128. 


ಜ.ಮನೋಜ್‌, ದೇವಾಲಯ ವಾಸ್ತುವಿಜ್ಞಾನ, ಪು.ಸಂ.52 


ಎ.ಕ.೨, ಚ.ಪ., 12, ಕೂಡ್ಲೂರು, ಪು.ಸಂ.157 
ಪೂರ್ಪೋಕ್ತ, 111, 112, ಕೂಡ್ಲೂರು, 156, 157 
ಪೂರ್ಪೋಕ್ತ, 108, ಕೂಡ್ಲೂರು, 156 


ಟ.ಐ.ಗೋಪಿನಾಥ್‌, ಪೂರ್ಪೋಕ್ತ, ಸಂ.1, ಭಾಗ-1, ಪು.ಸಂ.೭೦4 
ಜ. ಮನೋಜ್‌, ದೇವಾಲಯ ವಾಸ್ತು ವಿಜ್ಞಾನ, ಪು.ಸಂ.126 
16. ಪೂರ್ಪೋಕ್ತ್ಷ, 53 


ಎ.ಕ.೨, ಚ.ಪ. 14ರ, ಮಳೂರುಷಟ್ಟ. ಪಹು.ಸಂ.163 


. ಎಏ.ಕ.೨, ಕನಕಪುರ, 10೦. ಅರಳಾಳು. ಪು.ಸಂ. 5೨ 


ಎ.ಕ.೨, ಮಾಗಡಿ, 44, ನಾರಸಂದ್ರ, ಪು.ಸಂ.6೨ 

ಎ.ಕೆ.೨, ಮಾಗಡಿ, 16, ಸಾತನೂರು, ಪು.ಸಂ.65 

ಎಸ್‌.ಕೆ. ಅರುಣಿ, ಯಲಹಂಕ ನಾಡಪ್ರಭುಗಳ ಕಲೆ ಮತ್ತು ವಾಸ್ತುಶಿಲ್ಪ. ಪು.ಸಂ.೭231 
ಕ್ಷೇತ್ರಕಾರ್ಯ ವರದಿಯನ್ನು ಆಧರಿಸಿ ಬರೆಯಲಾಗಿದೆ 

ಜ. ಮನೋಜ. ದೇವಾಲಯದ ವಾಸ್ತು ವಿಜ್ಞಾನ, ಪು.ಸಂ.101 

ಕ್ಷೇತ್ರಕಾರ್ಯ ವರದಿಯನ್ನು ಆಧರಿಸಿ ಬರೆಯಲಾಗಿದೆ 


ಎ.ಕ.೨. ಸಂ.೨. ಚ.ಪ. ಶಾ.ಸಂ. 6೨, 7೦, 67, 68, ಬೇವೂರು, ಪು.ಸಂ.323 


ದೇವರಕೊಂಡಾರೆಡ್ಲಿ. ಗೆಂಗರ ಕಾಲದ ದೇವಾಲಯಗಳು, ಹಮು.ಸಂ.176 


262 


12೨. ಎ.ಕ.೨. ಮಾಗಡಿ, ಶಾ.ಸಂ.61 6೦, 66, ೦67, 6೦೨, ಕೆಂಪೂಹಳ್ಳಿ, ಮುದುಗೆರೆ, 


ಮಲ್ಲಸಂದ್ರ, ಸೋಲೂರು, ಪೊಂಭತ್ತನೇ ಕೋಟಿ, ಸೋಮದೇವನೂರು, ಪು.ಸಂ.6೨, 


[ae 


124, 72, 72, 72, 126 


130. ಎ.ಕ.೨9, ಸಂ.೨, ಚ.ಪ.. ಶಾ.ಸಂ. 86. ಮಳೂರು, ಪು.ಸಂ.140 
131. ಕ್ಷೇತ್ರಕಾರ್ಯ ವರದಿಯನ್ನು ಆಧರಿಸಿ ಬರೆಯಲಾಗಿದೆ 

132. ದೇವರಕೊಂಡಾರೆಡ್ಲಿ. ಪೂರ್ಮೋಕ್ತ, ಪು.ಸಂ.141 

133. ಕನ್ನಡ ವಿಶ್ವಕೋಶ, ಸಂ.8, ಪು.ಸಂ.342 


134. ಕೃಷ್ಣಸ್ವಾಮಿ ಐಯ್ಯಂಗಾರ್‌, ಎ.ಐಎಚ್‌.(ಸಂ) ಅವಲೋಕನ-ಕರ್ನಾಟಕ ಪರಂಪರೆಯ 


ಸಮೀಕ್ಷೆ, ಲೇಖಕರು:ಕಮಲಾ ಹಂಪನಾ, ಕರ್ನಾಟಕದಲ್ಲಿ ಜೈನಧರ್ಮ. ಪು.ಸಂ. 163 


135. ಮಿರ್ಜ ಅಣ್ಣರಾಯ. ಜೈನಧರ್ಮ. ಪಹಮ.ಸಂ.537 

136. ಎ.ಕ.೨, ಸಂ.೨, ಚಿ.ಪ.113, ಕೂಡ್ಲೂರು, ಪು.ಸಂ. 330೦ 

137. ಎ.ಕ.೨, ಅನುಬಂಧ. ಸಂಪುಟ. ಚನ್ನಪಟ್ಟಣ.1೨6. ಕೂಡ್ಲೂರು, ಪು.ಸಂ೦.47 
138. ಎ.ಕ.೨9, ಸಂ.೨, ಚ.ಪ.6೨, ಬೇವೂರು, ಹು.ಸಂ.323 

139೨. ಎ.ಕ.೨9. ಸಂ.೨, ಚ.ಪ.7೦, ಬೇವೂರು. ಹು.ಸಂ.323 

140. ಎ.ಕ.೨, ಸಂ.೨, ಚ.ಪ.7೦, ಬೇವೂರು, ಹು.ಸಂ.3೭22 

141. ಕ್ಷೇತ್ರಕಾರ್ಯ ವರದಿಯನ್ನು ಆಧರಿಸಿ ಬರೆಯಲಾಗಿದೆ 

142. ಕ್ಷೇತ್ರಕಾರ್ಯ ವರದಿಯನ್ನು ಆಧರಿಸಿ ಬರೆಯಲಾಗಿದೆ 

143. ಎಂ.ಎ.ಆರ್‌.1942, ಶಾ.ಸಂ.೭5, ಹೊಂಗನೂರು, ಪು.ಸಂ.1೭6 

144. ಅನುಬಂಧ. ಸಂಪುಟ. ಎ.ಕ.೦೦೨, ಸಂಕೀಘಟ್ಟ. 1೦, ಪುಸಂ.1೦5 


145. ದೇವಾಲಯದಲ್ಲಿದ್ದ ಒಂದು ಪತ್ರದ ವಿಷಯ 


146. ಎ.ಕ. ಸಂ.೦೨., ಮಾಗಡಿ, ಶಾ.ಸಂ.18 
263 


ಅಧ್ಯಾಯ-5 
ದೇವಾಲಯಗಳ ಮೂರ್ತಿ ಶಿಲ್ಪಗಳು 


ದೇವಾಲಯಗಕಲ್ಪ್ಲನ ಪ್ರಧಾನ ಅಂಶವೆಂದರೆ ಮೂರ್ತಿಶಿಲ್ಲಗಳು. ಇವುಗಳ ರಚನೆಯ 
ಲಕ್ಷಣಗಳು ನಿರ್ದಿಷ್ಟವಾಗಿದೆ. ಶಿಲ್ಪಶಾಸ್ತದಲ್ಲ ಪ್ರತಿಮೆಗಳನ್ನು ರಚಿಸುವ ಮೊದಲು ಪಿ್ಲಯು ಆ 
ದೇವರ ರೂಪವನ್ನು ಮನನ ಮಾಡಿಕೊಳ್ಳಲು ಆ ದೇವರ ಧ್ಯಾನಶ್ಲೋಕವನ್ನು ಜಪಿಸಿ. ಧ್ಯಾನದ 
ಮೂಲಕ ಮನಸ್ಸಿನಲ್ಲ ಮೂಡಿದ ಶಿಲ್ಪವನ್ನು ಭಾವಶಿಲ್ಪ್ಲವಾಗಿ ಮರ ಅಥವಾ ಕಲ್ಪನಲ್ಲ 
ರೂಪಿಸುತ್ತಾನೆ. ಹೀಗೆ ನಿರ್ಮಿಸಿದ ಮೂರ್ತಿಶಿಲ್ಲವನ್ನು ಸುಮುಹೂರ್ತದಲ್ಲ ದೇವಾಲಯದ 
ಗರ್ಭಗೃಹದಲ್ಲ ಪ್ರತಿಷ್ಠಾಪನೆ ಮಾಡಲಾಗುವುದು. ದೇವಾಲಯದ ವಾಸ್ತುಲಕ್ಷಣ ಎಷ್ಟು 
ಪ್ರಾಮುಖ್ಯತೆಯೋ ಹಾಗೆಯೇ ಅದರ ಪ್ರಧಾನ ದೇವತೆಯು ಸಹ ಅಷ್ಟೇ ಆಕರ್ಷಣೀಯ, 
ಗಾಂಭೀರ್ಯ ಹಾಗೂ ಸೌಂದರ್ಯವೂ ಮುಖ್ಯವಾಗುತ್ತದೆ. ಈ ದೃಷ್ಟಿಯಲ್ಲ ವಾಸ್ತುಪಿಲ್ತಗಳು 


ದೇವಾಲಯಗಳ ವಾಸ್ತುವಿನ ಜೊತೆಗೆ ಶಿಲ್ಪಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡುತ್ತಾರೆ. 


ಶಿಲ್ಪಗಳು ರಚನೆಗೆ ಶಿಲೆಯ ಆಯ್ದೆಯಿಂದ ಹಿಡಿದು ಮೂರ್ತಿಪ್ರತಿಷ್ಠಾಪನೆಯ ಅಂತ್ಯದವರೆಗಿನ 
ಶಾಸ್ತನಿಯಮಗಳನ್ನು ಹಲವಾರು ಮೂರ್ತಿ ವಿಜ್ಞಾನ ಗ್ರಂಥಗಳಕಲ್ಲ ವಿವರಿಸಿಲಾಗಿದೆ. ಇವುಗಕಲ್ಲ 
ಮುಖ್ಯವಾಗಿ ಮಾನಸಾರ, ಮಯಮತ, ಅಪರಾಜತಪೃಭಚ್ಛ, ಸಮರಾಂಗಣ ಸೂತ್ರಧಾರ, 27 
ಶೈವ, ವೈಖಾನಸ, ವೈಷ್ಣವ. ಶಾಕ್ತ, ಜೈನ, ಬೌದ್ಧ ಆಗಮಗಳು, ಪುರಾಣಗಳು ಮೊದಲಾದವು 


ಪ್ರಮುಬವಾಗಿವೆ.' 


ಮೂರ್ತಿಶಿಲ್ಲ ಲಕ್ಷಣಗಳು : ಗರ್ಭಗೃಹದಲ್ಲಿ ಮೂರ್ತಿಯನ್ನು ಒಮ್ಮೆ ಪ್ರತಿಷ್ಠಾಪನೆ ಮಾಡಿದರೆ, 
ಮತ್ತೆ ಆ ಸ್ಥಳದಿಂದ ತೆಗೆಯಲಾಗದು. ಇದನ್ನು ಅಚಲ ಬಂಬ, ಧ್ರುವಬೇಧ, ಮೂಲಬೇಧ 
ಎನ್ನುತ್ತಾರೆ. ಅದ್ದರಿಂದ ಮೂಲ ಮೂರ್ತಿಯ ರಚನೆ ಆತಿ ಹೆಚ್ಚು ಪ್ರಾಮುಖ್ಯತೆಯನ್ನು 
ನೀಡಲಾಗುತ್ತದೆ. ಈ ಮೂರ್ತಿಗಳ ಕೆತ್ತನೆಯ ರೂಪವನ್ನು ಗಮನಿಸಿದರೆ ಈ ಕೆಳಕಂಡಂತೆ 
ವಿಂಗಡಿಸಬಹುದು. ಬಂಬದ(ಮೂರ್ತಿ) ಪ್ರತಿಯೊಂದು ಭಾಗವನ್ನು ಪೂರ್ಣವಾಗಿ ಕೆತ್ತಲ್ಪಟ್ಟರೆ 
ಅದನ್ನು ಚಿತ್ರದಂಡು ಶಿಲ್ಪವೆಂದೂ, ಮುಂಭಾಗ ಮಾತ್ರ ಕೆತ್ತಿದ್ದರೆ ಅದನ್ನು ಉಬ್ಬುಪಿಲ್ಲವೆಂದೂ. 
ಜತ್ತಿಯ ಫಲಕಗಳ ಮೇಲೆ ಬಡಿಸಿದ ಶಿಲ್ಪ ಚಿತ್ರವಾದರೆ ಅದನ್ನು ಚಿತ್ರಭಾಸವೆಂದೂ 
ಕರೆಯುವರು. ಹಾಗೆಯೇ ಶಿಲ್ಪದ ಆಕಾರವನ್ನು ಗಮನಿಸಿ ಮೂರ್ತಿಯನ್ನು ಅಡಿಯುಂದ 
ಮುಡಿಯವರೆಗೆ ಕೆತ್ತಿರುವ ಜಂಬವು ವ್ಯಕ್ತಬಂಬ, ಎದೆಯವರೆಗೆ ಚಿತ್ರಿಸಿರುವ ಜಂಬವು 
ವ್ಯಕ್ಷಾವ್ಯಕ್ತ ಜಂಬವೆಂದೂ, ಅಲ್ಲದೇ ಆಕಾರ ರಹಿತವಾದ ಪೂಜಾರ್ಹ ವಸ್ತುವು ಅವ್ಯಕ್ತ 


264 


ಜಂಬವೆನಿಸುತ್ತದೆ.” ಅಲ್ಲದೇ ಇದರ ಜಂಬಗಕಲ್ಲ ವ್ಯಕ್ತವಾದ ರೂಪ ಮತ್ತು ಭಾವಗಳಗೆ 
ಅನುಗುಣವಾಗಿ ಸೌಮ್ಯ, ಶಾಂತ ಮತ್ತು ಉಗ್ರ ಅಥವಾ ರೌದ್ರ ಮೂರ್ತಿಗಳೆನಿಸುತ್ತವೆ. ಹಾಗೂ 
ಸಾಮಾನ್ಯವಾಗಿ ಮೂರ್ತಿಶಿಲ್ಲಗಳು ಸ್ಥಾನಿಕ, ಅಸೀನ ಮತ್ತು ಶಯನದ ರೀತಿಯಲ್ಲ 
ಕಂಡುಬರುತ್ತವೆ. ಅದರ ಜೊತೆ ದೇಹದ ನಿಲುವನ್ನು ಆಧರಿಸಿ ಸಮಭಂಗಿ, ದ್ವಿಭಂಗಿ, 
ತಿಭಂಗಿಗಳಾಗಿ ವಿಂಗಡಿಸಬಹುದಾಗಿದೆ. ಕೆಲವು ಮೂರ್ತಿಗಳಲ್ಲ ಅತಿಭಂಗಿಯುದ್ದು ಇದರಲ್ಲ 
ದೇಹದ ಅನೇಕ ಭಾಗಗಳು ಬಾಗಿದ್ದು. ವಿಲಕ್ಷಣವಾಗಿರುವುದು ಕಂಡುಬರುತ್ತದೆ. ಇವು ಹೆಚ್ಚಾಗಿ 
ಮದನಿಕ ಮತ್ತು ಮಹಾನಟ ಶಿವಮೂರ್ತಿ ರಚನೆಯಲ್ಲವೆ. ಆಸೀನವಾಗಿರುವ ಹೆಚ್ಚು ಸ್ತ್ರೀ ಮತ್ತು 
ಪುರುಷ ಬಂಬಗಳರುತ್ತವೆ. ಇದರಲ್ಲನ ಮೂರ್ತಿಗಳನ್ನು ಪದ್ಯಾಸನ. ಸಿದ್ದಾಸನ, ಯೋಗಾಸನ, 
ವೀರಾಸನ, ಸುಖಾಸನ ಮತ್ತು ಶಯನಾಸನಗಳಲ್ಪರುವಂತೆ ಜಡಿಸಿರುವುದನ್ನು ಕಾಣುತ್ತೇವೆ.” 


ಹಸ್ತವಿನ್ಯಾಸಗಳು ಮತ್ತು ಮುದ್ರೆಗಳು:- ಮೂರ್ತಿಗಳನ್ನು ಗುರುತಿಸುವಲ್ಲ ಮುದ್ರೆ 
ಪ್ರಮುಖವಾಗಿವೆ. ಬೆರಳು ಮತ್ತು ಹಸ್ತ ವಿನ್ಯಾಸದ ಮೂಲಕ ಮೂರ್ತಿಯ ಭಾವನೆಯನ್ನು 
ವ್ಯಕ್ತಪಡಿಸುತ್ತವೆ. ಮೂರ್ತಿಯ ನಿಶ್ಚಿತ ಮತ್ತು ಮುದ್ರ ್ಥಿತಿಗೆ ಹಸ್ತವೆಂದೂ ಬೆರಳುಗಳನ್ನು 
ಮಡಿಸಿದ ಸ್ಥಿತಿಯನ್ನು ಮುದ್ರೆ ಎಂದೂ ಕರೆಯುವರು. ಇವುಗಳಲ್ಲ ವರದಹಸ್ತ, ಅಭಯಹಸ್ತ. 
ಕಟಕಹಸ್ತ ಅಥವಾ ಸಿಂಹಕರ್ಣಹಸ್ತ. ಸೂಚಿಹಸ್ತ, ತರ್ಜನೀಹಸ್ತ, ಕಲಟ್ಯಾವಲಂಭತ ಹಸ್ತ. 


ದಂಡಹಸ್ತ. ಅಂಜಲಹಸ್ತ, ವಿಸ್ಥಯಹಸ್ತಗಳನ್ನು ಗುರುತಿಸಲಾಗಿದೆ. 


ಮುದ್ರೆಗಳಲ್ಲ ಚಿನ್ಕುದೆ ಅಥವಾ ವ್ಯಾಖ್ಯಾನಮುದ್ರೆ, ಯೋಗ ಮುದ್ರೆ. ಜ್ಞಾನ ಮುದ್ರೆಗಳು 
ಪ್ರಮುಖವಾಗಿದೆ." 


ಆಯುಧಗಳು:- ದೇವತಾ ಮೂರ್ತಿಗಳನ್ನು ರಜಿಸುವಾಗ ಶಾಂತ ಮೂರ್ತಿಗಳಾದರೆ ಎರಡು 
ಅಥವಾ ನಾಲು ಕೈಗಳ ರಚನೆಯುದ್ದು ಮುಂದಿನ ಕೈಗಳು ಸಾಮಾನ್ಯವಾಗಿ ಅಭಯ, ವರದ 
ಹಸ್ತಗಳಾಗಿರುತ್ತವೆ. ಹಾಗೆಯೇ ಮೂರ್ತಿಯ ವಿಶಿಷ್ಠ ಭಾವವನ್ನು ರೂಪಿಸಲು 6-8 ಕೈಗಳನ್ನು. 
ಇನ್ನು ಹೆಚ್ಚನ ಕೈಗಳನ್ನು ರೂಪಿಸಿದಂತಹ ರಾಜಸಗುಣದ ತಾಮಸ  ಮೂತರ್ತಿಗಳವೆ. 
ಆಯುಧಗಳು ಮೂರ್ತಿ ಶಿಲ್ಪದಲ್ಲಿ ಪ್ರಧಾನ ಅಂಶವಾಗಿದ್ದು ಶಂ, ಚಕ್ರ, ಗಧೆ, ಖಡ್ಗ. ಬೇಟಕ 
(ಗುರಾಣಿ), ಮುಸುಅ (ಒನಕೆ), ಧನುಸ್ತು (ಜಲ್ಲು), ಬಾಣ, ಪರಶು (ಕೊಡಲ), ಅಂಕುಶ, ಪಾಶ 
(ಹಥ). ವಜ್ರ ಶಕ್ತಿ (ಶೇಟ), ವೀಣಾ, ಮುರಳ (ಕೊಳಲು), ಢಮರು, ಗಂಟ, ಕಮಂಡಲ 
(ಗಿಂಡಿ). ದರ್ಪಣ (ಕನ್ನಡಿ). ಕಪಾಲ (ರುಂಡ ತಲೆ ಚಿಪ್ಪು) ಸ್ಕಕ್‌ ಮತ್ತು ಸಮ (ಯಜ್ಞ 


265 


ಯಾಗಾದಿಗಳ ಬಳಸುವ ಸೌಟು), ಮುಸ್ತಕ (ತಾಳೆಗರಿ), ಪದ್ಧ (ಕಮಲ. ತಾವರೆ), 
ನೀಲೋತ್ತಲ (ನೇದಿಲೆ) ಇವು ಶೈವ, ವೈಷ್ಣವ.ಹಾಗೂ ಜೈನ ಶಿಲ್ಪ್ಲಗಳಲ್ಲ ಕಾಣಬಹುದು. 


ಆಭರಣಗಳು:- ದೇಹದ ಅಲಂಕಾರಕ್ಷಾಗಿ ಐಳಸುವ ಆಭರಣಗಳನ್ನು ಅಂಗಭೂಷಣವೆನ್ನುವರು. 
ಇವು ಶಿಲ್ಪದ ಸೌಂದರ್ಯವನ್ನುಹೆಜ್ಚಿಸುವುವರ ಜೊತೆಗೆ ದೇವತಾ ಮೂರ್ತಿಗಳನ್ನು 
ಗುರುತಿಸಲು ಸಹ ಸಹಾಯಕವಾಗುತ್ತವೆ. ಆಭರಣಗಳ ರಚೆನಯಂ ಎಲೆಹೂಗಳಂದ 
ನಿರ್ಮಿಸಿದ ಅಲಂಕಾರಿಕ ಆಭರಣವನ್ನು ಪ್ರತಿಕಲ್ಲ. ಮುತ್ತಿನಿಂದ ರಜಿಸಿದ ಆಭರಣ 
ರತ್ನಕಲ್ಪವೆಂದೂ ಅಲ್ಲದೇ ಹೂ. ಎಲೆ, ಮತ್ತಿತರ ಜಿತ್ತಾರಗಳೊಂದಿಗೆ ಚಿನ್ನ ಮತ್ತು ಹವಳ 
ಸೇರಿಸಿದ್ದರೆ ಚಿತ್ರಕಲ್ಲವೆನಿಸುತ್ತದೆ. ಈ ಚಿತ್ರಕಲ್ಲದ ಮಾದರಿಯ ಆಭರಣವನ್ನು ವಿಶೇಷವಾಗಿ 


ರಾಜರ ಮೂರ್ತಿಗಳಲ್ಲ ಕಾಣಬಹುದಾಗಿದೆ. 


ಮುಕುಟ ಅಥವಾ ಕರೀಟ:- ಶಿರವನ್ನು ಅಲಂಕರಿಸುವ ವಸ್ತುವೇ ಶಿರೋಭೂಷಣಗಳಿನ್ನುವರು. 
ಇದನ್ನು ಮೌೌಆ ಎಂದು ಸಹ ಕರೆಯಲಾಗುತ್ತದೆ. ರಾಜರು ಧರಿಸುವ ಮುಕುಟದಲ್ಲ ಜಲಾಮೌಅ, 
ಕಿರೀಟ, ಕರಂಡ ಮತ್ತು ಪಿರಸ್ತ್ರಕ ಎ೦ಬ ನಾಲ್ಲು ವಿಧಗಳನ್ನು ಮಾನಸಾರದಲ್ಲ ಹೆಸರಿಸಲಾಗಿದೆ. 
ದೇವತಾ ಮೂರ್ತಿಗಳಗೆ ಕಿರೀಟ ಮುಕುಟ, ಜಟಾ ಮತ್ತು ಕರಂಡ ಮುಕುಟ ರಚಿಸುರುತ್ತಾರೆ. 
ಚಿನ್ನದ ಹೂವುಗಳಂದಲೂ ರತ್ನಪಟ್ಟಕೆಗಳ೦ಂದಲೂ ಕೂಡಿದವು ಹೆಚ್ಚಾಗಿ ವಿಷ್ಣು. ಚಾಮುಂಡೇಶ್ವರಿ 
ಮತ್ತು ರಾಜರುಗಳ ಮೂರ್ತಿಗಳಲ್ಲ ಕಾಣಬಹುದು. ಜಲಾಮುಕುಟವು ವಿಶೇಷವಾಗಿ ಶಿವ. ಬ್ರಹ್ಮ 
ಮತ್ತು ಮನೋನ್ಯಣಿಯ ಮೂರ್ತಿಗಕಲ್ಪವೆ. ಜಟಿಯನ್ನು ಕಟ್ಟರದೇ ತಲೆಗೆ ಅಡ್ಡಲಾಗಿ ಕಣ್ಪದ್ದರೆ 
ಜಲಾಭಾರವೆಂದು ಈ ರೀತಿಯ ಮಕುಟವನ್ನು ದಕ್ಷಿಣಾಮೂರ್ತಿ, ಭೈರವ ಮತ್ತು 
ಮುಸಿಶಿಲ್ಲಗಳಲ್ಲ ರಚನೆ ಮಾಡಿರುತ್ತಾರೆ.7 


ಕುಂಡಲಗಳು:- ಕಿವಿಯಲ್ಲ ಧರಿಸುವ ಉಂಗುರದಾಕಾರದ ಆಭರಣವನ್ನು ಕುಂಡಲವೆನ್ನುವರು. 
ಇದರಲ್ಲ ಮಕರ ಕುಂಡಲ, ಸರ್ಪಕುಂಡಲ (ಶಿವನ), ಸಿಂಹ ಕುಂಡಲ (ದ್ವಾರಪಾಲಕರ ಕವಿ) 
ಅಲ್ಲದೇ ಪತ್ರಕು೦ಂಡಲ. ಶಂಖಕುಂಡಲ., ರತ್ನಕುಂಡಲಗಳ ಬಗೆಗಳನ್ನು ಗುರುತಿಸಲಾಗಿದೆ. 


ಕಂಠಿಕೆ ಅಥವಾ ಹಾರ:- ಕುತ್ತಿಗೆ ಸುತ್ತ ಬರುವ ದಪ್ಪವಾದ ಸರವಾಗಿದೆ, ಇದನ್ನು ಕಂರಠಿಕೆ 
ಎನ್ನುವರು. ಇದನ್ನು ಮುತ್ತು ಅಥವಾ ರುದ್ರಾಕ್ಷಿ ಇಲ್ಲವೇ ಚಿನ್ನದ ಗುಂಡುಗಳಂ೦ದ 
ಮಾಡಲಾಗಿರುತ್ತವೆ. ಇವು ಹೆಚ್ಚಾಗಿ ಸ್ರೀ ಮೂರ್ತಿಗಳಲ್ಲ ಕಂಡುಬರುತ್ತವೆ. ಇದರ ಜೊತೆ 
ಕೊರಳನ ಆಭಛರಣವಾದ ಹಾರಗಳದ್ದು ಇದರಲ್ಲ ನಾನಾ ವಿಧಗಳವೆ. ಭುಜದ ಮೇಲಅನ 


ಸುವರ್ಣಾಹಾರ, (ಬಾಹುಪುರ ಅಥವಾ ಭುಜಕೀರ್ತಿ ಅಥವಾ ಭುಜಸರ) ಎನ್ನುವರು. ಅಲ್ಲದೇ 


266 


ನಕ್ಷತ್ರ ಮಾಲೆ. ರತ್ನಹಾರ. ಮುತ್ತಿನ ಹಾರ, ತ್ರಿವಳ. ಏಳು ಎಳೆಯ ಮುತ್ತಿನ ಹಾರ ಪಂಚಾವಳ 
ಹಾರಗಳವೆ. ಅಲ್ಲದೇ ಚೆನ್ನವೀರ, ತೋಳ್ಸಂದಿ. ಬಳೆ, ಕಡಗ. ಉಂಗುರ (ಅಂಗುಅೀಯ), 
ಮಣಿಬಂಧ (ಚಿಂದಿಲ)., ಯಜ್ಞೋಪವೀತ, ಉದರಬಂಧ, ಕಟಸೂತ್ರ ಮತ್ತು ವರಧಾಮ., 
ಕಾಲ್ಗೆಜ್ಜೆ. ಕಾಲುಂಗುರ ಮತ್ತು ಪಾದುಕೆಗಳದ್ದು ಇವುಗಳೆಲ್ಲವೂ ಮೂರ್ತಿಯ ಸೌಂದರ್ಯವನ್ನು 
ಹೆಚ್ಚಿಸುವುರದ ಜೊತೆಗೆ ಅದರ ಲಕ್ಷಣಗಳನ್ನು ಗುರುತಿಸಲು ಬಹಳ ಸಹಕಾರಿಯಾಗಿವೆ.” 


ಮೇಲ್ಲಂಡ ಮೂರ್ತಿಶಿಲ್ಲದ ಲಕ್ಷಣಗಳು ಸಾಮಾನ್ಯವಾಗಿ ರಾಮನಗರ ಜಲ್ಲೆಯ 
ದೇವಾಲಯಗಳ ಮೂರ್ತಿಗಳಲ್ಲ ಕಂಡುಬಂದಿದ್ದು ಈ ಲಕ್ಷಣಗಳು ಅತಿ ಪ್ರಾಚೀನವಾಗಿ ಗಂಗರ 
ಕಾಲದ ಶಿಲ್ಪ್ಲಗಳಂದ ಪ್ರಾರಂಭವಾಗುತ್ತವೆ. ಇವರ ಮೂರ್ತಿಶಿಲ್ಲಗಳು ಚಾಲುಕ್ಕ, ಪಲ್ಲವ, 
ರಾಷ್ಟ್ರಕೂಟರ ಪ್ರಭಾವದಿಂದ ಕೂಡಿದ್ದು ಪ್ರಮುಖವಾಗಿ ಶಿವಅಂಗ, ವಿಷ್ಣು ಸೂರ್ಯ, 
ಸಪ್ತಮಾತೃಕೆ. ಗಣಪತಿ, ನಂದಿ. ದುರ್ಗಾ. ಮಹಿಷಮಧರ್ಥಿನಿ ಶಿಲ್ಪಗಳು ಮತ್ತು ಜೈನಶಿಲ್ಪಗಳು 
ಕಾಣಬರುತ್ತವೆ. ಹಾಗೆಯೇ ಚೋಳರು ಸಹ ವಿಷ್ಣುವಿನ ಕೇಶವ, ಗೋಪಾಲಕೃಷ್ಣ. ಮಾಧವ, 
ನಾರಾಯಣ. ಅಪ್ರಮೇಯಸ್ವಾಮಿ. ಶಿವಅಂಗ, ಸಪ್ತಮಾತೃಕೆಯರು, ದಕ್ಷಿಣಾಮೂರ್ತಿ ಹಾಗೂ 
ಶಸನ್ನಿತರ ಶಿಲ್ಪಗಳನ್ನು ರಚಿಸಿದ್ದಾರೆ. ನಂತರ ಜೋಳ, ಹೊೋಯ್ದಕ ಮತ್ತು ವಿಜಯನಗರ 
ಅರಸರು ಸಹ ಶೈವ, ವೈಷ್ಣವ ಮತ್ತು ಶಾಕ್ತ ಪರಂಪರೆಯನ್ನು ಪ್ರತಿನಿಧಿಸುವ ಮೂರ್ತಿ ರಚಿಸಿದ್ದು 
ಅವುಗಳಲ ವಿಷ್ಣು. ಜನಾರ್ಧನ, ನಾರಾಯಣ, ಕೇಶವ, ಗಣಪತಿ, ನಂದಿ, ವೀರಭದ್ರ. ಭದಕಾಅ, 
ಉಮಾಮಹೇಶ್ವರ, ಭೈರವ, ಚಾಮುಂಡಿ, ಮಹಿಷಮಧರ್ಥಿನಿ. ಅಂಗಶಿಲ್ಪ್ಲಗಳು ಹೀಗೆ ಇನ್ನೂ 
ಹಲವಾರು ವಿಧದ ಶಿಲ್ಪಗಳನ್ನು ರಾಮನಗರ ಜಲ್ಲೆಯಾದ್ಯಂತ ಕೆತ್ತಿರುವುದನ್ನು ನಾವು 
ಗುರುತಿಸಬಹುದಾಗಿದೆ. ಮೂರ್ತಿಗಳ ಕಾಲಾನುಕ್ರಮವನ್ನು ಮತ್ತು ಅದರ ಲಕ್ಷಣಗಳು. 
ಪ್ರತಿಮಾಶಾಸ್ತ್ರ ಮತ್ತು ಶಾಸನಗಳ ಆಧಾರದ ಮೇಲೆ ವಿಂಗಡಿಸಬಹುದಾಗಿದೆ. 


ಗಣಪತಿ:- ಹಿಂದೂ ದೈವೋಪಾಸನೆಯಲ್ಲ ಅದರಲ್ಲಿಯೂ ಮುಖ್ಯವಾಗಿ ಶೈವ ವೈಷ್ಣವ 
ಪಂಥದಲ್ಲ ಗಣಪತಿಗೆ ವೀಶಿಷ್ಠ ಸ್ಥಾನವನ್ನು ನೀಡಲಾಗಿದ್ದು. ಖೇರಲ್ಲಾ ದೇವತೆಗಳನ್ನು 
ಪೂಜಸುವುದಕ್ಕಿಂತ ಮುಂಚೆ ಗಣಪತಿಗೆ ಪೂಜೆ ಸಲ್ಲಸುವುದು ನಮ್ಮ ಪರಂಪರೆಯಲ್ಲಿ 
ರೂಢಿಗತವಾಗಿ ಬಂದಿದೆ. ಗಣಪತಿಯ ಬದ್ಧೆ ಯುದ್ದೇದದಲ್ಲ ಎರಡು ಬಾರಿ ಪ್ರಸ್ತಾಪ ಬರುತ್ತದೆ. 
ಇದರಲ್ಲ ಗಣಾನಾಂ ತ್ತಾ ಗಣಪತಿ ಹವಾಮಹೇ ಕವಿ ಕವಿನಾಂ ಉಪಶ್ರಮವಸ್ತಮಂ! 
ಜ್ಯೇಷ್ಠರಾಜ೦ ಬ್ರಹ್ಕಾಡ೦ ಬ್ರಾಹ್ಮಣಪ್ಪತ. ಆ ನಃ ಶೃಣಸ್ನೋತಿಭಃ ಸೀದಸಾದನಂ”” ಎಂಬ 
ಮಂತ್ರವಿದೆ. ಗಣಪತಿಯನ್ನು ಗಣಗಳಗೆ ಒಡೆಯನಾದ ನಿನಗೆ ಯಜ್ಞಗಳ ಮಾಡುತ್ತಿರುವಲ್ಲ 
ಆಸನವಿದೆ ಎಂದಿದೆ. ಹಾಗೆಯೇ ನಂತರ ಬಂದಂತಹ ಸಾಹಿತ್ಯಗಳಲ್ಲೂ ಸಹ ಗಣಪತಿಯ 


267 


ಉಲ್ಲೇಖವಿದೆ. ಶಂಕರಾಚಾರ್ಯರ ಕಾಲದಲ್ಲ ಗಾಣಪತ್ಯರೆ೦ಬ ಉರ್ರಪಂಥದವರು ಗಣಪತಿಯ 
ಆರಾಧಕರಾಗಿದ್ದರು. ಗಣಪತಿ ವಿಗ್ರಹ ಸಾಮಾನ್ಯವಾಗಿ ನಾಲು ಕೈ ಪುಟ್ಟ ಕಾಲುಗಳನ್ನು 
ಹೊಂದಿರುತ್ತದೆ. ಮಹಾರಾಯ ಎಂಬ ಹೆಸರಿಗೆ ತಕ್ಕಂತೆ ದೊಡ್ಡದಾದ ಹೊಟ್ಟೆ. ಸೊಂಡಿಲು. 
ಅನೆಯ ಮುಖ. ಅಗಲವಾದ ಕವಿಗಳು. ಯಜ್ಞೋಪವೀತ, ಉದರಬಂಧ ಕೇಯೂರದ 
ಅಲಂಕರಣವನ್ನು ಹೊಂದಿವೆ. ಗಣಪತಿಯನ್ನು ಪೂಜಸುವ ವಿನಾಯಕಾದಿನ್ಯಾಸ ಎಂಬ 
ವಿಧಿಯನ್ನು ಆಚರಿಸುತ್ತಾರೆ. ಆದ್ದರಿಂದ ಗಣಪತಿಗೆ ಸಹ ವಿನಾಯಕ ಎಂದೂ ಸಹ 
ಕರೆಯಲಾಗುವುದು. ಈ ಜಲ್ಲೆಗೆ ಸಂಬಂಧಿಸಿದಂತೆ ಗಣಪತಿಯ ಪ್ರಾಚೀನವಾದ ಪ್ರತ್ಯೇಕ ಗುಡಿ 
ಕಾಣಬರುವುದಿಲ್ಲ. ಆದರೆ ಇತ್ತೀಚೆಗೆ ಪ್ರತಿಯೊಂದು ಗ್ರಾಮದಲ್ಲಿಯೂ ಸಹ ಪ್ರತ್ಯೇಕ 
ಗಣಪತಿಯ ಗುಡಿಯನ್ನು ನಿರ್ಮಿಸಲಾಗುತ್ತಿದೆ. ಪ್ರಾಚೀನವಾದ ದೇವಾಲಯಗಳಕಲ್ಲ 
ಗರ್ಭಗುಡಿ, ಸುಕನಾಸಿ ಮತ್ತು ನವರಂಗ ಮಾತ್ರ ಕಾಣಬರುತ್ತದೆ. ಒಟ್ಟನಲ್ಲ ದೇವಾಲಯದ 
ಒಳಭಾಗದಲ್ಲ ಎಲ್ಲಾದರೂ ಒಂದು ಕಡೆ ಸಾಮಾನ್ಯವಾಗಿ ಪ್ರತಿಷ್ಠಾಪಿಸಲಾಗಿರುತ್ತದೆ. ಹಾಗೂ 
ದೇವಾಲಯದ ತ್ತಿ. ಸಂಭದಲ್ಲೂ ಸಹ  ಕೆತ್ತಿರುವುದನ್ನು ಕಾಣಬಹುದು. ಪ್ರಾಚೀನ 
ಗಣಪತಿಯನ್ನು ಠೇ ಭಾಗದಲ್ಲ ಗಂಗರ ಕಾಲದಿಂದ ನೋಡಬಹುದು. ಕೂಡ್ಲ್ಡೂರಿನ 
ಮಂಗಳೇಶ್ವರ ದೇವಾಲಯದ ಗರ್ಭಗುಡಿಯಲ್ಲ ಬೇವೂರು ಅರ್ಕೇಶ್ವರ ದೇವಾಲಯದ ಬಳ 
ಅಲ್ಲದೇ ಮಂಕುಂದ. ಕೃಷ್ಣಾಪುರ. ಹೊಂಗನೂರು. ಕೋಡಂಬಳ್ಳ. ಮಂಗಾಡಳ್ಳ. ಸೋಗಾಲ. 
ದೊಡ್ಡಮಳೂರು, ಕಲ್ಯ, ಮಾಗಡಿ, ಬೆಟ್ಟಹಳ್ಳ, ಹುಲಕಲ್‌, ಸಾತನೂರು, ವಿರೂಪಾಕ್ಷ 
ನಾಯಕನಪಾಳ್ಯ, ಬಾಣವಾಡಿ, ಮಡಿವಾಳ, ಹಾರೋಜಹಳ್ಳ, ಮಳಗಾಳು, ಕನಕಪುರ ಮತ್ತು 
ನೆರಕೂರುಗಕಳ್ಲ ಕಾಣಬಹುದು. ಇವುಗಕಲ್ಲ ಎಡಮುರಿ ಲಕ್ಷಣವಿರುವ ಗಣಪತಿಯು ಅತಿ 
ಹೆಚ್ಚನದಾಗಿದ್ದು, ಉಬ್ಬುಪಿಲ್ಪ್ಲಗಳನ್ನು ಸಹ ರಜಿಸಲಾಗಿರುವುದನ್ನು ಗಮನಿಸಬಹುದು. 


ಶಿವಅಂಗ:- ಪ್ರಾಚೀನ ಕಾಲದಿಂದಲೂ ಭಾರತದಲ್ಪ್ಲ ಪ್ರಚಅತವಿರುವ ಶಿವನನ್ನು ಶೈವಧರ್ಮದಲ್ಲ 
ಈತನ ಪ್ರತೀಕವಾಗಿ ಅಂಗವನ್ನು ಪೂಜಸುತ್ತಾರೆ. ವ್ಯಾಕರಣದಲ್ಲ ಅಂಗವೆಂಬ ಶಭಖ್ಯಕ್ಕೆ ಜಿಹ್ನೆ 
ಸಂಕೇತ, ಮತ್ತು ಲಾಂಛನವೆಂಬ ಅರ್ಥವಿದೆ. ಇದು ವೈದಿಕ ಧರ್ಮದ ಪ್ರಮುಖ 
ದೇವತೆಗಳೆನ್ನಲಾದ ಬ್ರಹ್ಮ, ವಿಷ್ಣು. ಮತ್ತು ಮಹೇಶ್ವರ ಸಂಗಮ ಸಂಕೇತವಾಗಿದೆ. ಈ 
ಅಂಗವನ್ನು ಮೂರು ಭಾಗಗಳಾಗಿ ಮಾಡಿ ಅಧಿಷ್ಠಾನ ಚೌಕಾಕಾರದ ಭಾಗವನ್ನು ಬಹ್ಯ 
ಭಾಗವೆಂದೂ. ಇದರ ಮೇಲನ ಚೌಕಾಕಾರ. ದುಂಡಾಗಿರುವ ಪಾಣಿಪೀಠವಿದ್ದು ಇದನ್ನು ವಿಷ್ಣು 
ಭಾಗವೆಂದೂ ಹಾಗೂ ಇದರ ಮೇಲಅನ ಅಂಗಾಕಾರದ ಭಾಗಕ್ಕೆ ವಿಷ್ಣು ಭಾಗವೆಂದು 
ಕರೆಯುತ್ತಾರೆ. ಹಾಗೂ ಪೀಠದ ಎಡಭಾಗದಲ್ಲ ಪ್ರನಾಕವು ಸಹ ಇರುತ್ತದೆ. ಅಂಗವನ್ನು ಪುರುಷ 


268 


ಶಿಲೆಖಂದಲೂ ಪೀಠವನ್ನು (ಯೋನಿ ಪೀಠ) ಪ್ರೀ ಶಿಲೆಯಿಂದ ಮಾಡಬೇಕು.” ಅಲ್ಲದೇ 
ಅಂಗದಲ್ಲ ಚಲಲಅಂಗ ಮತ್ತು ಅಚಲಅಂಗ ಎಂಬ ಎರಡು ಬಗೆಗಳವೆ." ಅಂಗದ ವಿಷ್ಣುಭಾಗದಲ 
ಬಾಣದಾಕಾರದ ಮಧ್ಯನಾಡಿ (ಬ್ರಹ್ಮಸೂತ್ರ) ರಚನೆಯಳ್ನವು ಪ್ರಾಚೀನವಾದವೆಂದು ಅ.ಸುಂದರ 
ಅವರ ಅಭಪ್ರಾಯವಾಗಿದೆ. ಈ ಜಲ್ಲೆಯಲ್ಲ ಮಧ್ಯನಾಡಿಯುಳ್ಳ ಪಿವಅಂಗಗಳು ಅಪಾರ 
ಸಂಖ್ಯೇಯಲ್ಲ ದೊರೆಯುತ್ತವೆ. ಬಹುಶಃ ಆ ಮತ್ತು ಅನೇ ಶತಮಾನದ ಗಂಗರ ಕಾಲದ 
ದೇವಾಲಯಗಳು ಕೂಡ್ಡೂರಿನ ಮಂಗಳೇಶ, ಕೊಡಂಬಳ್ಳ ಮಳಲೇಶ್ವರ, ಮಂಗಾಡಹಳ್ಳ ಶಶ್ವರ, 
ಹೊಂಗನೂರು ಅರ್ಕೇಶ್ವರ. ಬೇವೂರು ಅರ್ಕೇಶ್ವರ, ಚಿಕ್ಕಮಳೂರಿನ ಅರ್ಕೇಶ್ವರ, 
ದೊಡ್ಡಮಳೂರಿನ ಆದಿಕೇಶ್ವರ, ಬಾಣವಾಡಿ ಮುಖಶಾಲೇಶ್ವರ, ಮಡಿವಾಳ, ಹಾರೋಹಳ್ವ ಹಾಗೂ 
ರಾಮನಗರದ ಪ್ರದೇಶಗಳಲ್ಲವೆ. ಹಾಗೂ ನಂತರದ ಹೊಯ್ಸಳರ ಕಾಲಧ್ದೆನ್ನಲಾದ ಬಂಡೆಯಲ್ಲ 
ಜ್ಞಾಲಾರಸದಿಂದ ಉಧ್ಧವವಾದ ಆಕಾರವಿಲ್ಲದ ಕಲ್ಲನ್ನು ಶಿವಅಂಗವೆನ್ನುವ ವಿರುತಾಪುರದ 
ಸಿದ್ದರಾಮೇಶ್ವರವನ್ನು ಉದಾಹರಣಿಯಾಗಿ ಕಾಣಬಹುದು. ಅಲ್ಲದೇ ನೆರಳಕೂರು ಕಲ್ಕ, 
ಹುಅಕಲ್‌, ಸಾತನೂರು, ಬನ್ನೂರು. ನಾಯಕನಪಾಳ್ಯ, ಹಾರೋಹಳ್ಳ, ನಲ್ಲಹಳ್ಳಿ. 
ಸಾಲುವಡೇರಹಳ್ಳ, ಬಸವನಹಳ್ಳ. ಸಾತನೂರು ಹರಿಹರ, ಗೊಲ್ಲಹಳ್ಳ. ಕಾರೂರಹಳ್ಳ. 
ಬನ್ನಿಕುಪ್ಪೆಗಕಲ್ಲೂ ಸಹ ಮಧ್ಯನಾಡಿಯಲ್ಲದಂತಹ ಪಿವಲಅಂಗಳವೆ. ಇವುಗಳನ್ನು ಈಶ್ವರ, 
ಅರ್ಕೇಶ್ವರ. ಮಂಗಳಕೇಶ್ವರ, ಸಿದ್ದರಾಮೇಶ್ವರ. ಅರುಣಾಚಲೇಶ್ವರ. ವೈದ್ಯನಾಥೇಶ್ವರ, ಕಾಶಿನಾಥ, 
ಸೋಮೇಶ್ವರ. ರಾಮೇಶ್ವರ, ಆದಿತ್ಯನಾಥ, ಮಲ್ಲಕಾರ್ಜುನ, ಮಹಾಬಲೇಶ್ವರ, ಪಾತಾಳೇಶ್ವರ 
ಇನ್ನೂ ಮುಂತಾದ ಹೆಸರುಗಳಂದ ಕರೆಯಲಾಗುತ್ತದೆ. ಅದರಲ್ಲೂ ಸಾಮಂತ ನಾಯಕರ 
ಕಾಲದಲ್ಲಿ ಹೆಚ್ಚು ಶಿವ ದೇವಾಲಯಗಳು ನಿರ್ಮಾಣವಾಗಿರುವುದನ್ನು ಕಾಣಬಹುದಾಗಿದೆ. 
ಹಾಗೂ ವಿಶೇಷವಾಗಿ ಮಂಗಾಡಹಳ್ಳ ಮತ್ತು ಕೂಡ್ಲೂರಿನಲ್ಲ ಪಾಣಿವಟ್ಟವಿಲ್ಲದ ಬರಿಯ 


ನಾಳವಿರುವ ಸ್ತಾಣುಅಂಗವನ್ನು ಕಾಣಬಹುದಾಗಿದೆ. 


ನಂದಿ:- ಶಿವನ ವಾಹನವಾದ ನಂದಿಗೆ ಪುರಾಣಗಕಲ್ಲ ವೃಷದ್ಧಜ. ವೃಷಕೇತನ ಎಂಬ ಶಿವನ 
ಹೆಸರಿದೆ. ನಂದಿಯನ್ನು ಶಿವನೆಂದು ಆರಾಧಿಸುವುದುಂಟು. ಈ ನಂದಿಯನ್ನು ಪ್ರಾರಂಭಕ 
ದೇವಾಲಯಗಕಲ್ಲ ಸುಕನಾಸಿ ಅಥವಾ ಅಂತರಾಳದಲ್ಲ ಮುಖಮಂಟಪದಲ್ಲ ಮೂಲದೇವರಿಗೆ 
ಎದುರಾಗಿ ಪ್ರತಿಷ್ಠಾಪಿಸಲಾಗುತ್ತಿತ್ತು. ನಂತರ ಹೊಯ್ದಕ ವಿಜಯನಗರ ಆಳ್ವಕೆಯ ಕಾಲದಲ್ಲಿ 
ಪ್ರತ್ಯೇಕ ನಂದಿ ಮಂಟಪವನ್ನು ನಿರ್ಮಿಸುವ ಪದ್ಧತಿ ದಕ್ಷಿಣ ಭಾಗದಲ್ಲ ಕಾಣಬಹುದು. ಈ 
ನಂದಿಯನ್ನು ಯಾವಾಗಲೂ ಶಿವನ ಅಣಭಮುಖವಾಗಿ ಘಂಬಾಸಾರಗಳಂ೦ದ ಅಲಂಕೃತನಾಗಿ 
ಕುಳತಿರುವಂತೆ ರಚಿಸಲಾಗಿರುತ್ತದೆ. ಈ ಜಲ್ಲೆಯಲ್ಲ ಗಂಗರ ಕಾಲದ ನಂದಿಯ ಶಿಲ್ಪಗಳದ್ದು 


269 


ಇವು ಚಿಕ್ಷದಾಗಿ ಹೆಚ್ಚು ಅಲಂಕಾರರಹಿತವಾಗಿದ್ದು ಅದರ ಜೊತೆಗೆ ಸೌಮ್ಯ ಭಾವದಲ್ಲ 
ವಿನೀತವಾಗಿ ತಲೆ ಭಾಗಿಸಿರುವಂತಹ ಲಕ್ಷಣಗಳನ್ನು ಕಾಣಬಹುದಾಗಿದೆ. ಚನ್ನಪಟ್ಟಣ. 
ಮಂಕುಂದ, ಕೂಡ್ಲೂರು, ನೆರಳೂರು, ಸೋಗಾಲ, ಕೋಡಂಬಳ್ಳ, ಹೊಂಗನೂರು, ಕಲ್ಕ, 
ಬಾಣವಾಡಿ. ವಿರೂಪಾಪುರ, ಸಾತನೂರು, ಮಡಿವಾಳ. ಹಾರೋಹಳ್ಳ, ವಡೇರಹಳ್ಳ, 
ರಾಮನಗರದಲ್ಲವೆ. ನಂತರದ ಕಾಲದ ಚೋಳ, ಹೊಯ್ದಕ ಮತ್ತು ವಿಜಯನಗರ ಕಾಲಗಳಲ್ಲ 
ಹೆಚ್ಚು ಅಲಂಕಾರಯುತವಾಗಿ ಸುಂದರವಾಗಿ ಕಾಣುವಂತೆ ರಚಿಸಲಾಗಿದೆ. ಅಂದರೆ ನಂದಿಯ 
ಕಣ್ಣು ಹುಬ್ಬುಗಳು ತೀಕ್ಷ್ಮವಾಗಿ, ತಲೆಯನ್ನು ಎತ್ತರವಾಗಿ ಮತ್ತು ಕೊಂಬುಗಳ ಅಲಂಕರಣ. 
ಕತ್ತಿಗೆ ಘಂಬಾಸಾರಹಾರಗಳು, ದೊಡ್ಡದಾದ ಘಂಟಿ ಹಾಗೂ ಬೆನ್ನಿನ ಮೇಲೆ ಘಂಬಾಸಾರ, 
ಹಣೆಪಟ್ಟ, ಕಾಲುಗಳು ಗೆಜ್ಜೆಗಆ೦ದ ಕೂಡಿದ್ದು ದೊಡ್ಡದಾಗಿ ರಚಿಸಲಾಗಿದೆ. ಈ ರೀತಿಯಲ್ಲ ಕಲ್ಯ, 
ಮಾಗಡಿ, ಕುದೂರು, ನಾಯಕನಹಳ್ಳ, ಸಾತನೂರು ವಿರೂಪಾಪರ, ಹಾರೋಹಳ್ಳ, ಮಡಿವಾಳ, 
ಮಳಗಾಳು. ಮುಲ್ಲಹಳ್ಳ. ಬಸನವ ಬನ್ನಿಕುಪ್ಪೆ. ಚನ್ನಪಟ್ಟಣ. ಮಂಕುಂದ, ಕೂಡ್ಲೂರು. 
ಹೊಂಗನೂರು, ಬೇವೂರು, ನೇರಳೂರು, ಚಿಕ್ಕಮಳೂರು, ದೊಡ್ಡಮಳೂರು, ಬೆಟ್ಟಹಳ್ಳಯಲ್ಲ 
ಪ್ರಮುಖವಾಗಿವೆ. ಕೆಲವು ಶಿವ ದೇವಾಲಯ ಪ್ರಾಚೀನ ನಂದಿಗಳನ್ನು ಸ್ಥಳಾಂತರಿಸಿ ಹೊಸದಾಗಿ 
ರಚಿಸಿದಂತಹ ಅಲಕೃತವಾದ ನಂದಿಗಳನ್ನು ಪ್ರತಿಷ್ಠಾಪಿಸಿರುವುದನ್ನು ಕಾಣಬಹುದು. ಅಲ್ಲದೇ 


ಕೆಲವೆಡೆ ಒಂದೇ ದೇವಾಲಯದಲ್ಲ 2 ಅಥವಾ 3 ನಂದಿ ಶಿಲ್ಪಗಳನ್ನು ಪ್ರತಿಷ್ಠಾಪಿಸಲಾಗಿದೆ. 


ದಕ್ಷಿಣಾಮೂರ್ತಿ:- ಶಿವ ದೇವಾಲಯಗಳಕಲ್ಪ ದಕ್ಷಿಣ ಭಾಗದಲ್ಲ ದಕ್ಷಿಣಾಮೂರ್ತಿ ಶಿಲ್ಪವಿರುತ್ತದೆ. 
ಇವು ಅನುಗ್ರಹ-ಸಂಹಾರಗಳೆರಡನ್ನೂ ಹೊಂದಿರುತ್ತವೆ. ಇದರ ಕಾಲ ಕೆಳಗೆ ಅಪಸ್ಥಾರ ಪುರುಷ 
ಇರುತ್ತಾನೆ. ಕೇ ರೀತಿಯಲ್ಲ ಕನಕಪುರದ ಹಾರೋಹಳ್ಳಯಲ್ಲರುವ ದೇವಾಲಯ 
ಉದಾಹರಣೆಯಾಗಿದೆ. ಅರುಣಾಚಲೇಶ್ವರ ದೇವಾಲಯದಲ್ಲ ವೀರಾಸನದಲ್ಲ ಕುಳತಿರುವ 
ದಕ್ಷಿಣಾಮೂರ್ತಿ ಶಿಲ್ಪವಿದೆ. ಇದಕ್ಕೆ ದಕ್ಷಿಣಾಭಿಮುಖವಾಗಿ ಪ್ರತ್ಯೇಕ ಗುಡಿಯನ್ನು ಸಹ 
ಮಾಡಲಾಗಿದೆ. ಹಾಗೂ ನವರಂಗ ಮತ್ತು ಇತರ ಭಾಗಗಳಲ್ತ ಪ್ರತ್ಯೇಕವಾಗಿ ಗೆಂಗರ ಕಾಲದ 
ಲಕ್ಷಣವಿರುವಂತಹ ದೇವಾಲಯಗಳಂದರೆ ಮಳೂರುಪಟ್ಟದ ಅರ್ಕೇಶ್ವರ ದೇವಾಲಯ. 
ಚಿಕ್ಕಮಳೂರಿನ ಅರ್ಕೇಶ್ವರ, ಮಂಗಾಡಹಳ್ಳಯ ಕಾಡುಮಲ್ಲೇಶ್ವರ, ಸುಳ್ಳೇರಿಯ ಈಶ್ವರ 
ದೇವಾಲಯಗಳಕಲ್ಪ ಕಂಡುಬಂದಿದ್ದು. ಇವುಗಳಲ್ಲ ವೀಣಾಧಾರಿ ದಕ್ಷಿಣಮೂರ್ತಿಗಳು ಸಹ 


ಕಾಣಬಹುದಾಗಿದೆ. 


ಚಂಡೇಶ ಅಥವಾ ಚಂಡಿಕೇಪ್ವರ:- ಮಹಾಭಕ್ತನಾದ ಚಂಡೇಶ ಶಿವನ ಅನುಗ್ರಹ ಮೂರ್ತಿಗಳಲ್ಲಿ 
ಒಂದು. ಈತನ ಒಂದು ಶಿಲ್ಲದ್ಲ ಮೂಡಿಬಂದಿರುವ ಚಂಡೇಶ ಸೌಮ್ಯ ಮೂರ್ತಿಯಾದರು 


270 


ಅವನ ಹಿನ್ನೆಲೆ ಉಗ್ರವಾದುದೇ. ಈ ಚಂಡೇಶ, ತನ್ನ ತಂದೆ ಕಾಅನಿಂದ ಶಿವಅಂಗವನ್ನು 
ಒದೆದುದಕ್ಷಾಗಿ ಅವನ ಕಾಲನ್ನೇ ಕೊಡಲಯುಂದ ಕಡಿದು ಹಾಕಿಬಟ್ಟನೆಂದೂ., ಆ ಭಕ್ತಿಗೆ ಮೆಚ್ಚದ 
ಶಿವ ತಾನು ಧರಿಸಿದ್ದ ಮಾಲೆಯನ್ನು ಅವನಿಗೆ ಕೊಟ್ಟು ತನ್ನ ಗೃಹಕೃತ್ಯದ ಮೇಲ್ವಚಾರಣಿಯ 
ಅಧಿಕಾರವನ್ನು ವಹಿಸಿದ ಕಥೆಲುದೆ. ಶಿವ ದೇವಾಲಯಗಳಕಲ್ಲ ಈತನಿಗೆ ಪ್ರತ್ಯೇಕವಾದ 
ಗುಡಿಲಯುರುತ್ತದೆ. ಅಸೀನ ಅಥವಾ ಸ್ಥಾನಕ ಭಂಗಿಯಲ್ಪರುತ್ತಾನೆ. ಅಂಜಲಅಬದ್ಧನಾಗಿ ನಿಂತು 
ಬಲಗ್ಯೆಗೆ ಪರಶುವನ್ನು ಹಿಡಿದಿರುತ್ತಾನೆ. ಈ ಜಲ್ಲೆಯಲ್ಲ ಚನ್ನಪಟ್ಟಣದ ಕೋಡಂಬಳ್ಟ ಗ್ರಾಮದ 
ಮಳಲೇಶ್ವರ, ಮಾಗಡಿಯ ರಾಮೇಶ್ವರ ದೇವಾಲಯ ಸಂಕೀರ್ಣದ ಪ್ರತ್ಯೇಕ ಗುಡಿ ಹಾಗೂ 
ಕನಕಪುರದ ಹಾರೋಹಳ್ಟಯ ಅರುಣಾಚಲೇಶ್ವರ. ಸೋಗಾಲದ ವೈದ್ಯನಾಥೇಶ್ವರ 
ದೇವಾಲಯದಲ್ಲಯೂ ಇದ್ದೂ. ಇದಕ್ಕೆ ಪ್ರತ್ಯೇಕ ಗುಡಿಯನ್ನು ಅಥವಾ ಇತರ ಮೂರ್ತಿಗಳ 


ಸಾಲಅನಲ್ಲಿ ಇಟ್ಟಿರುತ್ತಾರೆ. 


ವೀರಭದ್ರ:- ಈತ ಶಿವನ ಮತ್ತೊಂದು ಅವತಾರ. ಕೂರ್ಮ ಪುರಾಣದಲ್ಲ ವೀರಭದ್ರನ 
ಉಲ್ಲೇಖವಿದೆ.” ಚತುರ್ಭುಜವುಳ್ಳ ಈತನ ಕೈಯಲ್ಲ ಜಲ್ಲು. ಬಾಣ, ಬತ್ತಿ ಮತ್ತು ಗುರಾಣಿ 
ಇರುತ್ತದೆ. ಈತನ ಮೂರ್ತಿ ಲಕ್ಷಣದಲ್ಲ ಉಗ್ರ. ಅತಿಕ್ರೂರ. ಸರ್ವದುಷ್ಟ ನಿಬರ್ಹಣ. 
ಕರಾಳಾಟ್ಟಹಾಸ. ಗಧಾ ಮುಷ್ಟಿ ಹಸ್ತ, ಭುಜಂಗ ಗಣಭೂಷಿತ, ಭಯದ, ಫಾಲನೇತ್ರಾನನ 
ದಿಗಂಬರ ಮೊದಲಾದ ನಿರೂಪಣ ಮೂರ್ತಿ ಲಕ್ಷಣಗಳವೆ. ಈ ಭಾಗದಲ್ಲಿ ಹೆಚ್ಚಾಗಿ ಚನ್ನಪಟ್ಟಣ. 
ಮಂಕುಂದ, ನೀಲಸಂದ್ರ, ದೇವರಹಳ್ಳ, ಯಲಯೂರು, ಬೆಟ್ಟಹಳ್ಳ. ವಿರೂಪಾಪುರ, ಕುದೂರು. 
ಸಾವನದುರ್ಗ. ಮಡಿವಾಳ. ಹಾರೋಹಳ್ಳ ಪ್ರದೇಶದಲ್ಲನ ದೇವಾಲಯಗಳಕಲ್ಲ ವೀರಭದ್ರನ 
ಮೂರ್ತಿಗಳವೆ. ಇಲ್ಲ ನಮಗೆ ಯಥೇಚ್ಛ ದಕ್ಷ ಪಜಾಪತಿ ಸಂಬಂಧಿಸಿದ ಪುರಾಣದ ಶಿಲ್ಪಗಳು 
ಹೆಚ್ಚಾಗಿವೆ. ದಕ್ಷ ಪ್ರಜಾಪತಿಯ ಮಗಳು ದಾಕ್ಷಾಯಣಿ ಶಿವನ ಹೆಂಡತಿಯಾದ ಮೇಲೆ ಒಮ್ಮೆ 
ದಕ್ಷನು ಯಜ್ಞ ಮಾಡಲು ಹವಣಿಸಿ ಪಿವ-ದಾಕ್ಸಾಯಣಿಯರಿಬ್ಬರನ್ನು ಮಾತ್ರ ಕರೆಯದೇ ಉಳದ 
ಎಲ್ಲರನ್ನು ಕರೆದ. ಹಾಗಾದರೂ ದಾಕ್ಲಾಯಣಿಯು ತಾನು ಯಜ್ಜಮಂಟಪಕ್ಕೆ ಹೋಗಿ ಅಲ್ಲ ತನ್ನು 
ತಂದೆ ತನ್ನನ್ನು ಕರೆಯದೇ ಅಪಮಾನಗೊಳಸಿದನೆಂದು ಯಜ್ಞಕುಂಡದಲ್ಲ ಬದ್ದು ಪ್ರಾಣ 
ಬಟ್ಟಳು. ಇದರಿಂದ ಸಿಟ್ಟಿಗೆದ್ದ ಪಿವನ ತನ್ನು ಜಟಿಯನ್ನು ನೆಲಕ್ಕೆ ಅಪ್ಪಅಸಲು ವೀರಭದ್ರನು 
ಹುಟ್ಟಕೊಂಡು ದಕ್ಷನ ತಲೆಯನ್ನು ಕಡಿದು ಅವನ ಯಾಗವನ್ನು ಧ್ವಂಸಪಡಿಸಿದ. ಇದು 
ಪುರಾಣಕಥೆಯಾಗಿದ್ದು ಶಿಲ್ಲದ್ಲ ಯಕ್ಷನನ್ನು ಆಡಿನ ತಲೆಯ ಭಕ್ತ ವಿಗ್ರಹವನ್ನಾಗಿ 
ತೋರಿಸಲಾಗಿದೆ." 


271 


ಕಾಲಭೈರವ:- ಶೇತನೂ ಸಹ ಶಿವನ ಒಂದು ಅವತಾರವಾಗಿದ್ದು ಈ ಶಿಲ್ಪದ ಬಗ್ದೆ ವಿಷ್ಣು 
ಧರ್ಮೋತ್ತರದಲ್ಲ ಉಲ್ಲೇಖವಿದೆ. ಒಟ್ಟು 64 ಅವತಾರಗಳ ಭೈರವನನ್ನು ಕಾಣಬಹುದು." 
ಭೈರವ ನಗ್ನ ರೂಪದಲ್ಲರುತ್ತದೆ. ಇದರ ಪೀಠದಲ್ಲ ಚೇಕನ ಶಿಲ್ಪವಿರುತ್ತದೆ. ಚತುರ್ಭುಜವನ್ನು 
ಹೊಂದಿದ್ದು ಮೂರು ಕೈಗಕಲ್ಲ ತ್ರಿಶೂಲ. ಢಮರು. ಬಡ್ಡವನ್ನು ಹಿಡಿದು ಮತ್ತೊಂದು ಕೈಯಲ್ಲ 
ರುಂಡವಿದ್ದು ಅದನ್ನು ನಾಯ ನೆಕ್ಸುತ್ತಿರುವ ಶಿಲ್ಪವಿರುತ್ತದೆ. ಹಾಣೂ ಈ ಭೈರವನ ಕೊರಳಗೆ 
ರುಂಡ ಮಾಲೆ, ಹಾವಿನ ಸೊಂಟಪಟ್ಟ ಅಥವಾ ತೋಳಪಟ್ಟ. ಕಿವಿಗೆ ಪತ್ರ ಕುಂಡಲ, 
ನಾಗವಲಯ. ಯಜ್ಞೋಪವೀತ, ಕಂಕಣ. ಕಂಠೀಹಾರ, ಕೇಯೂರು. ಉದರಬಂಧ 
ಆಭರಣಗಳನ್ನು ಕಾಣಬಹುದು. ಹಿರಿಯೂರು, ಶ್ಯಾನಬೋಗನಹಳ್ಳ ನೇರಳೂರು, ಚನ್ನಪಟ್ಟಣ. 
ದೊಡ್ಡಮಳೂರು. ಕುದೂರುಗಕಲ್ಪವೆ. ಹೊಂಗನೂರಿನ ವೀರಭದ್ರ ದೇವಾಲಯದಲ್ಲ ಜೇಳನ 
ಪೀಠವಿರುವ ಸ್ಥಾನಿಕಭಂಗಿಯಲ್ಲರುವ ಭೈರವ ಶಿಲ್ಪವಿದೆ. 


ದುರ್ಗಿ,ಮಹಿಷಮರ್ಥಿನಿ:- ದುರ್ಗಾ ಶಿಲ್ಪಗಳು ಶಿವ ಪಂಚಾಯತನದ ಅಂಗವಾಗಿ 
ಕಾಣಬರುತ್ತದೆ. ಈಕೆ ನಾಲ್ಲು. ಎಂಟು ಮತ್ತು ಹದಿನಾರು ಕೈಗಳನ್ನು ಹೊಂದಿರುತ್ತಾಳೆ. ಠಕೆ 
ಎದೆಯುಜ್ಬಸಿ, ದಪ್ರವಾದ ತೊಡೆ, ಸೊಂಟ ಮತ್ತು ಹಳದಿ ಬಟ್ಟೆಯನ್ನು ಧರಿಸುತ್ತಾಳೆ. ತಲೆಯಲ್ಲ 
ಕರಂಡ ಮುಕುಟ ಮತ್ತು ಆಭರಣಗಳಂ೦ದ ಅಲಂಕೃತಳಾಗಿರುತ್ತಾಳೆ. ಬಲ ಮುಂದಿನ ಕೈ 
ಅಭಯ. ಹಿಂದಿನ ಕೈ. ಚಕ್ರವಿದ್ದು ಎಡ ಮುಂದಿನ ಕೈ ಕಟಕ ಮತ್ತು ಹಿಂದಿನ ಕೈ ಶಂಬವನ್ನು 
ಹೊಂದಿರುತ್ತಾಳೆ ಮತ್ತು ಪದ್ಮಾಸನ. ಸಮಪಾದಗಳನ್ನು ಕೋಣನ ತಲೆಯ ಮೇಲೆ ಇಟ್ಟು 
ನಿಂತಿರುತ್ತಾಳೆ. ಹಾಗೂ ಕೆಲವೆಡೆ ಸಿಂಹದ ಮೇಲೆ ಅಸೀನಳಾಗಿರುತ್ತಾಳೆ. ಹಾಗೂ ಎದೆಗೆ 
ಹಾವನ್ನು ಸುತ್ತಿರುತ್ತಾಳೆ. ಸುಪ್ರಬೇಧ ಆಗಮವು ವಿಷ್ಣುವಿನ ಚಿಕ್ಕ ತಂಗಿಯಾಗಿ ಆದಿಶಕ್ತಿ ಎಂದು 
ಉಲ್ಲೇಖಸುತ್ತದೆ.” ಕೆಲವೆಡೆ ಎಂಟು ಕೈಗಳನ್ನು ಹೊಂದಿರುವ ಮೂರ್ತಿ ಶಂ. ಚಕ್ರ. ತ್ರಿಶೂಲ. 
ಧನಸ್ಸು, ಬಾಣ, ಖಡ್ಡ. ಕೇತಕ ಮತ್ತು ಪಾಶವನ್ನು ಸಹ ಕಾಣಬಹುದು. ಆಗಮಗಳ ಪ್ರಕಾರ ೨ 
ರೀತಿಯ ದುರ್ಗಾ ಮಾದರಿಗಳವೆ. ನೀಲಕಂಠಿ, ಕ್ಷೇಮಂಕಾರಿ, ಹರಸಿದ್ದಿ, ರುದ್ರಾಂಶ ದುರ್ಗೆ, 
ವನ ದುರ್ಗೆ, ಅಗ್ನಿ ದುರ್ಗೆ; ಜಯ ದುರ್ಗೆ, ವಿಂಧ್ಯಾವಾಸಿ ದುರ್ಗೆ, ರಿಪುಮರಿ ದುರ್ಗೆಗಳದ್ದು 
ಇವುಗಳನ್ನು ನವದುರ್ಗ ಎನ್ನುವರು. ಇವುಗಳನ್ನು ಗೆಂಗರ ಕಾಲದಿಂದಲೂ ಕಾಣಬಹುದಾಗಿದ್ದು 
ಕೂಡ್ಲೂರಿನ ಮಂಗಳೇಶ್ವರ ದೇವಾಲಯದ ಸಿಂಹದ ಮೇಲೆ ಕುಅತಿರುವ ವಿಂದ್ಯಾವಾಸೀ 
ದುರ್ಗೆ ಮಾದರಿ ಹಾಗೂ ಮಾಮುಲ್ಲಪುರದ ದುರ್ಗೆ ರೀತಿಯಲ್ಪದೆ. ಕೋಣದ ತಲೆಯ ಮೇಲೆ 
ನಿಂತಿರುವ ದುರ್ಗಿಯರು ಮಳೂರುಪಟ್ಟ ಸುಳ್ಳೆರಿ ನಾಗಾವಾರ. ಮಾಗಡಿಕೋವೆ. 
ಬೆಟ್ಟಹಳ್ಳಗಳಲ್ಲ ಕಾಣಬಹುದಾಗಿದೆ. ಶಕ್ತಿದೇವತೆಗಕ್ಲೊೂ ಮಹಿಷಮಧರ್ಥಿನಿ ಕೂಡಾ ಒಬ್ಬಳು 


272 


ಇವಳದು ಸದಾ ಉಗ್ರರೂಪ. ಈಕೆ ಕೋಪಗೊಂಡ ಸ್ರೀಯಾಗಿದ್ದು ಒಂದು ಮುಖ ಹಾಗೂ 
ಅನೇಕ ಕೈಗಳನ್ನು ಹೊಂದಿರುತ್ತಾಳೆ. ಮಹಿಷನು ಕೋಣದ ರೂಪವನ್ನು ಧರಿಸಿ ಬಂದಾಗ 
ಮಹಿಷಮಧರ್ಥಿನಿಯು ಕೋಣದ ತಲೆಯನ್ನು ಕತ್ತರಿಸಿ ಕಾಅನಿಂದ ಮೆಲ್ಲ ತುಳದಾಗ ಅಸುರನು 
ಅದರ ಕತ್ತಿನಿಂದ ಹೊರಬರುತ್ತಾನೆ. ಆಗ ಅವನ ಮೇಲೆ ಯುದ್ಧ ಮಾಡಿ ಸಂಹರಿಸುತ್ತಾಳೆ. ಈ 
ರೀತಿಯಲ್ಲ ಬಂದಂತಹ ಮಹಿಷಮಧರ್ಥಿನಿಯನ್ನು ಶೈವ ದೇವಾಲಯಗಕಲ್ಲ ಪೂಜಸಲಾಗುತ್ತದೆ. 
ಈ ಶಿಲ್ಪಗಳು ಮಾಗಡಿ. ಸಾತನೂರು, ಕೂಡ್ಲೂರು. ದೂಡ್ಡಮಳೂರುಗಕಲ್ಲ ಕಾಣಬಹುದು. 


ಸಪ್ತಮಾತೃಕಾ ಶಿಲ್ಪಗಳು : ಮಾತೃದೇವತಾರಾಧನೆಯ ಪರಿಕಲ್ಪ್ಲನೆಯಲ್ಲ ಪ್ರಾರಂಭಗೊಂಡ 
ಸಪ್ತಮಾತೃಕೆಯರ ಬದ್ದೆ ಪುರಾಣ ಮತ್ತು ಇತರ ರಗ್ರಂಥಗಕಲ್ಲ ವರ್ಣನೆಯದೆ. ಇವರು 
ಮೂಲತಃ ಶೈವ ಪಂಥದ ದೇವತೆಗಳು. ಕ್ರಮವಾಗಿ ಭಾಹ್ಕಿ ಮಹೇಶ್ವರಿ. ಕೌಮಾರೀ, ವೈಷ್ಣವಿ. 
ವರಾಹಿ, ಇಂದ್ರಾಣಿ ಮತ್ತು ಚಾಮುಂಡಿ ಈ ಸ್ರೀ ದೇವತೆಗಳ ಶಕ್ತಿದೇವತೆಗಳಾಗಿದ್ದು. ಇವರು 
ಒಂದೊಂದು ದೈವದ ಶಕ್ತಿ ಎಂದು ಹೇಳುತ್ತಾರೆ.” ಇವರನ್ನು ಕ್ರಮವಾಗಿ ಬಹ್ಮ. ಮಹೇಶ್ವರ, 
ಕುಮಾರ, ವಿಷ್ಣು, ವರಾಹ, ಇಂದ್ರ, ಯಮ ದೇವರುಗಳ ಶಕ್ತಿದೇವತೆಯರು. ಈ ಸಪ್ತ 
ಮಾತೃಕೆಯರನ್ನು ಉಬ್ಬುಪಿಲ್ಲದ ರೀತಿಯಲ್ಲ ಒಂದೇ ಪಟ್ಲಕೆಯಲ್ಲ ಸಾಲಾಗಿ ಅಥವಾ ಏಳು 
ಬೇರೆ ಬೇರೆ ದುಂಡು ಶಿಲ್ಪಗಳನ್ನು ರಚಿಸಿರುವುದುಂಟು. ಇವುಗಳನ್ನು ಒಂದೇ ಪೀಠದಲ್ಲ 
ಪದ್ಮಾಸನದಲ್ಲ ಕುಅತಂತೆ ಕಂಡು ಬಂದರೂ ಸಹ ಅವರವರ ಲಾಂಛನ ಸಹಿತವಾಗಿ 
ಶಿ್ಪಸಲಾಗಿರುತ್ತದೆ. ಈ ಶಿಲ್ಪದ ಮೊದಲು ಬರುವ ಬ್ರಾಹ್ಟಿಯ ಬಲಭಾಗದಲ್ಲ ವೀಣಾಧರ 
ವೀರಭದನನ್ನು ಕೊನೆಯಲ್ಲ ಬರುವ ಚಾಮುಂಡಿಯ ಎಡಭಾಗದಲ್ಲ ಗಣೇಶನನ್ನು ರಚಿಸಿ 
ನಡುವೆ ಮಾತೃಗಣಗಳನ್ನು ಪ್ರತಿಷ್ಠಾಪಿಸುವುದು ಸಹ ಕಾಣಬಹುದು. 


ಬ್ರಾಹ್ಕಿ:- ಹಂಸವಾಹನೆಯಾದ ಈಕೆ ಬ್ರಹ್ಮನ ರೀತಿಯಲ್ಲ ಚತುರ್ಮುಖಳಾಗಿ ಪೀಠದ ಮೇಲೆ 
ವೀರಾಸನದ ಭಂಗಿಯಲ್ಲ ಕುಅತಿರುತ್ತಾಳೆ. ಉಬ್ಬುಶೀಲ್ಪಗಳಲ್ಪ ಮೂರು ಮುಖಗಳನ್ನು ಮಾತ್ರ 
ಕಾಣಬಹುದು. ಬ್ರಹ್ಮನ ಶಕ್ತಿರೂಪವಾದ ಬ್ರಾಹ್ಮಿ (ಬಹ್ಮಾಣಿಯ) ಯು ಆರು ಕೈಗಳನ್ನು ಹೊಂದಿ 
ಮೂರು ಬಲಕ್ಕೆಗಕಲ್ಲ ವರಮುದ್ರೆ, ಪಾಶ, ಸ್ತುವವಿದ್ದು ಮೂರು ಎಡ ಕೈಗಕಲ್ಲ ಅಭಯ ಮುದ್ರೆ, 
ಪುಸ್ತಕ, ಕಮಂಡಲವನ್ನು ಹಿಡಿದಿರುತ್ತಾಕೆ. ಈ ದೇವಿಯು ತಲೆಯನ್ನು ಕರಂಡ ಮುಕುಟ, 
ಕಿವಿಗೆ ಕುಂಡಲ. ಕೊರಕಲ್ಲ ಕಂಠಿಕೆ. ಪದ್ಯ, ಹಾರಗಳನ್ನು ಧರಿಸಿದ್ದು ಕಂಕಣ. ಕೇಯುರ. 
ಕುಚಬಂಧ, ಕಟಬಂಧ ಹಾಗೂ ಮೊಣಕಾಲಅನವರೆಗೆ ಸ್ಪುಟವಾಗಿ ನೆರಿಗೆ ಸಹಿತ ಪೀರೆ, 
ಕಾಲುಂದುಗೆಗಳನ್ನು ಸಹ ಧರಿಸಿರುತ್ತಾಳೆ. 


273 


ಮಾಹೇಶ್ವರಿ:- ಶಿವನ ಶಕ್ತಿಯಾಗಿರುವಂತಹ ಮಾಹೇಶ್ವರಿಯನ್ನು ಭೈರವಿ ಎಂತಲೂ 
ಕರೆಯುತ್ತಾರೆ. ಈಕೆ ಮಹೇಶ್ವರನ ಶಕ್ತಿದೇವತೆ, ವಾಹನ ವೃಷಭವನ್ನು ಲಾಂಛನವಾಗಿ ಪೀಠದಲ್ಲಿ 
ಹೊಂದಿದ್ದು. ವೀರಾಸನ ಭಂಗಿಯಲ್ಲ ಕುಆತು ಐದು ಮುಖ, ಮೂರು ಕಣ್ಣು ಹಾಗೂ ಹತ್ತು 
ಕೈಗಳನ್ನು ಹೊಂದಿರುತ್ತಾಳೆ. ಸರ್ವ ಆಭರಣಗಳೊಂದಿಗೆ ಈಕೆ ಅಭಯ ಮುದ್ರೆ, ಕೊಡಲ, 
ಶೂಲ. ವಜ್ರ. ಬಡ್ತವನ್ನು ಎರಡು ಕೈಗಳಲ್ಲ ವರಮುದ್ರೆ. ಅಂಕುಶ, ನಾಗ. ಘಂಟಿ ಮತ್ತು 
ಪಾಶವನ್ನು ಒಡಿದಿರುತ್ತಾಳೆ. 


ಕೌಮಾರಿ:- ವಿಷ್ಣುವರ್ಮೋತ್ತರದ ಪ್ರಕಾರ ಈಕೆ ಆರು ತಲೆ ಹಾಗೂ ಹನ್ನೆರಡು ಕೈಗಳನ್ನು 
ಹೊಂದಿರುತ್ತಾಳೆ.” ಆರು ಬಲಗ್ಯೆಗಳಲ್ಲ ವರ ಮುದ್ರೆ. ಶಕ್ತಿ. ಪತಾಕೆ. ದಂಡ, ಪಾತ್ರೆ, ಬಾಣವನ್ನು 
ಎಡ ಆರು ಕೈಗಕಲ್ಲ ಅಭಯ ಮುದ್ರೆ. ಕೊಡಲ, ಕುಕ್ಷುಟ (ಕೋಳ). ಕಮಲ. ಜಲ್ಲು ಮತ್ತು 
ಘಂಟೆಯನ್ನು ಹೊಂದಿರುತ್ತಾಳೆ. ಇವಳು ಕುಮಾರ ಅಥವಾ ಸುಬ್ರಹ್ಮಣ್ಯನ 
ಶಕ್ತಿದೇವತೆಯಾಗಿದ್ದು, ನವಿಲು ಈಕೆಯ ವಾಹನವಾಗಿರುತ್ತದೆ. 


ವೈಷ್ಣವಿ:- ವಿಷ್ಣುವಿನ ಶಕ್ತಿಯಾದ ವೈಷ್ಣವಿಯು ಗರುಡ ಲಾಂಛನವಿರುವ ಪೀಠದ ಮೇಲೆ 
ವೀರಾಸನ ಭಂಗಿಯಲ್ಲ ಕುಳತು ಸರ್ವಾಭರಣಗಳೊಂದಿಗೆ ಎಡಕ್ಕೆಗಳಲ್ಲ ಚಕ್ರ, ಶಂಬವನ್ನೂ 
ವಿಶೇಷವಾಗಿ ವನಮಾಲೆಯನ್ನು ಬಲಕೈಗಳಲ್ಲ ವರಮುದ್ರೆ, ಗಧಾ. ಪದ್ಯವಿರುತ್ತದೆ. 


ವರಾಹಿ:- ವರಾಹದ ಮುಖವನ್ನು ಹೊಂದಿರುತ್ತಾಳೆ. ಇದು ವಿಷ್ಣುವಿನ ಅವತಾರವಾದ ವರಾಹ 
ದೈವಶಕ್ತಿಯ ಅಂಶವಾಗಿರುವ ವರಾಹಿಯ ವರಾಹವದನೆಯಾಗಿದ್ದು ಸಿಂಹ ಲಾಂಛನವಿರುವ 
ಪೀಠದ ಮೇಲೆ ಸರ್ವಾಭಛರಣಗಳೊಂದಿಗೆ ಕೈಗಳಲ್ಲಿ ಅಭಯ, ಬಾಣ, ಖೇಟಕ ಮತ್ತು 
ಪಾತ್ರೆಯನ್ನು ಹೊಂದಿರುತ್ತಾಳೆ. 


ಇಂದ್ರಾಣಿ:- ಇಂದ್ರನ ಶಕ್ತಿಯ ರೂಪವಾದ ಈಕೆ ಇಂದ್ರನ ರೀತಿಯಲ್ಲ ಸಾವಿರ ಕಣ್ಣುಗಳನ್ನು 
ಹೊಂದಿರುತ್ತಾಳೆ. ಈಕೆ ಗಜಲಾಂಛನವಿರುವ ಪೀಠದ ಮೇಲೆ ಪೀರಾಸನ ಭಂಗಿಯಲ್ಲ ಕುಳತು 
ವರಮುದ್ರೆ. ವಜ್ರಾಯುಧ. ಎಡಕ್ಕೆಗಳ್ಲೂ ಅಭಯ ಮುದ್ರೆ. ಪಾತ್ರೆ ಮತ್ತು ಪದ್ಯವನ್ನು 
ಹೊಂದಿರುತ್ತಾಳೆ. 


ಚಾಮುಂಡಿ:- ಪಟ್ಟಕೆಯ ಕೊನೆಯಲ್ಲ ಬರುವ ಈಕೆ ಕಪ್ತನೆಯ ಶರೀರಕಾಂತಿಯ ಉದಗ್ರದೇವತೆ. 
ಚಾಮುಂಡಿಯು ಯಮನ ಶಕ್ತಿ ಪ್ರರೂಪಿಣಿಯಾಗಿದ್ದು ಶೇಕೆಯು ಸರ್ಪಗಳನ್ನು ಭೂಷಣವಾಗಿ 
ಪಡೆದು ಕೋರೆ ಹಲ್ಲುಗಳ೦ಂದಲೂ, ದೊಡ್ಡದಾದ ಶರೀರದಿಂದಲೂ. ಗುಳ ಕಣ್ಣುಗಳ೦ದಲೂ. 


ಸಣ್ಣ ಹೊಲ್ಲೆಬಿಂದಲೂ ಕೂಡಿದವಳಾಗಿ, ನರಿ ಲಾಂಛನವಿರುವ ಪೀಠದ ಮೇಲೆ ವೀರಾಸನ 
274 


ಭಂಗಿಯಲ್ಲ ಕುಳತು ಕೊರಳಗೆ ರುಂಡಮಾಲೆ ಧರಿಸಿರುತ್ತಾಳೆ. ಈಕೆಯು ಹತ್ತು ಕೈಗಳನ್ನು 
ಹೊಂದಿದ್ದು ಬಲಗ್ಯೆಗಳಲ್ಲ ಬುಡ್ಡ. ಬಾಣ. ಒನಕೆ. ಚಕ್ರ. ಚಾಮರವಿದ್ದು ಎಡಕ್ಕೆಗಳಲ್ಲ ಬೇಟ. ಪಾಶ. 
ದಂಡ, ಕೊಡಲ ಮತ್ತು ಬಲ್ಲನ್ನು ಹೊಂದಿರುತ್ತಾಳೆ. 


ಒಲ್ಲಾರೆಯಾಗಿ ಸಪ್ರಮಾತೃಕೆಯರಿಗೆ ಇಷ್ಟೇ ಕೈಗಆರಬೇಕೆ೦ಬ ನಿಯಮವಿಲ್ಲ. 
ವಿಷ್ಣುಭರ್ಮೋತ್ತಾರದಲ್ಲ ಕೌಮಾರಿ, ವೈಷ್ಣವಿ. ವರಾಹಿ ಹಾಗೂ ಇತರ ದೇವಿಯರಿಗೆ 12, 26 
ಕೈಗಳನ್ನು ಹೊಂದಿರುವುದನ್ನು ತಿಅಸುತ್ತದೆ. ಹಲವು ಕಡೆ ಎರಡರಿಂದ ಆರು ಕೈಗಳನ್ನು 
ಬಡಿಸಿರುವುದುಂಟು ಹಾಗೂ ಆಯುಧ ಸಂಖ್ಯೆಯ ವಿಚಾರದಲ್ಲೂ ಸಹ ಇದೇ 
ರೀತಿಯಾಗಿರುತ್ತದೆ. 


ರಾಮನಗರ ಜಲ್ಲೆಗೆ ಸಂಬಂಧಿಸಿದಂತೆ ಅತಿ ಹೆಚ್ಚಾಗಿ ಗಂಗರು, ಚೋಳರು ಮತ್ತು 
ವಿರಕವಾಗಿ ಹೊಯ್ದಕರ ಕಾಲದ ದೇವಾಲಯಗಕಲ್ಲ ಮಾತ್ರ ಕಾಣಬಹುದಾಗಿದೆ. ಅಲ್ಲದೇ 
ವಿಜಯನಗರ ಕಾಲದ ದೇವಾಲಯಗಳಲ್ಲ ಕಾಣಬರುವುದಿಲ್ಲ. ಹಾಗೆಯೇ ಭೌಗೋಳಕವಾಗಿ 
ಚನ್ನಪಟ್ಟಣ ತಾಲೂಕಿನಲ್ಲ ಹೆಚ್ಚಾಗಿ ದೊರೆಯುವುದರಿಂದ ಗಂಗರ ಮತ್ತು ಚೋಳರ ಕಾಲದಲ್ಲಿ 
ಇಲ್ಲ ಶಾಕ್ಷಪಂಥವು ಪ್ರಸಿದ್ಧಿಯಾಗಿರುವುದನ್ನು ಕಾಣಬಹುದಾಗಿದೆ. 


ದೊಡ್ಡಮಳೂರಿನ ಗದ್ದೆಚೆಲ್ಲಮ್ಧ ದೇವಾಲಯದಲ್ಲ ಮಾತ್ರ ಸಪ್ತಮಾತೃಕೆಯರ 
ಬಡಿಶಿಲ್ಲಗಳನ್ನು ಕಾಣಬಹುದು. ಚಿಕ್ಕಮಳೂರು, ದೊಡ್ಡ ಮಳೂರು, ಬೇವೂರು, ಮಳೂರು ಪಟ್ಟ, 
ಕೂಡ್ಲೂರು, ಸೋಮನಾಥಪುರ, ಕೋಡಂಬಳ್ಳ, ವಿರೂಪಾಕ್ಷಪುರಗಕ್ಲ ಸಪ್ತಮಾತೃಕೆಯರ 
ಶಿಲ್ಪ್ಲಗಳದ್ದು ಬಲಗಾಲಅನಲ್ಲ ಮಡಚಿ, ಎಡಗಾಅನಲ್ಲ ಪೀಠದಿಂದ ಕೆಳಗೆ ಜಟ್ಟರುವಂತಿದ್ದರೆ. ಇದರ 
ವಿರುದ್ಧವಾಗಿ ಕಾಲನ್ನು ಮಡಚದ್ದಾರೆ. ಶೇ ರೀತಿಯ ಶಿಲ್ಪಗಳನ್ನು ಇಗ್ಗ್ದಲೂರು. ಸೋಗಾಲ, 
ಹೊಂಗನೂರು, ಬೇವೂರು, ವಿರೂಪಾಪುರಗಳಲ್ಲ ಕಾಣಬಹುದು. 


ಚಿಕ್ಕಮಳೂರಿನ ಶಿಲ್ಪಗಳಲ್ಲ ಕಿರೀಟ ಮುಕುಟವಿದ್ದರೆ ಉಳದ ಕಡೆ ಕರಂಡ ಮುಕುಟ 
ಧರಿಸಿವೆ. ಹಾಗೆಯೇ ಹೊಂಗನೂರಿನ ಹೊನ್ನಾಳೇಶ್ವರದಲ್ಲ ಸಪ್ರಮಾತೃಕಾ ಫಲಕದ ಮೇಲ್ಭಾಗದ 
ಲಲಾಟದಲ್ಲ ಸಿಂಹಮುಖದ ಚಿತ್ರಣದಿಂದ ಕೂಡಿದೆ ಇದು ಹೂಯ್ದಳರ ಕಾಲದ ರೀತಿಯ 
ಅಲಂಕರಣವಾಗಿದೆ. ಚನ್ನಪಟ್ಟಣ ಹೊರತಾಗಿ ನಮಗೆ ಮಾಗಡಿಯ ವಿರೂಪಾಪುರದ 
ಹೊಯ್ದಳರ ಕಾಲದ ದೇವಾಲಯದಲ್ಲ ಮಾತ್ರ ಸಪ್ತಮಾತೃಕೆಯರ ಶಿಲ್ಪವನ್ನು ಕಾಣಬಹುದು. 


ವಿಷ್ಣು:- ಸಾಮಾನ್ಯವಾಗಿ ವಿಷ್ಣುವು ಸಮಭಂಗಿಯಲ್ಲದ್ದು ಚತುರ್ಭುಜನಾಗಿರುತ್ತಾನೆ. ಹಿಂಬದಿಯ 


ಕೈಗಳಲ್ಲ ಶಂಬ. ಚಕ್ರವನ್ನು ಮುಂದಿನ ಕೈಗಳು ಪದ್ಮಗಧೆಯನ್ನು ಹೊಂದಿರುತ್ತಾನೆ. ಕೆಲವರಲ್ಲಿ 
275 


ಸ್ಥಿತಿ ಚಕ್ರ ಅಥವಾ ಪ್ರಯೋಗ ಚಕ್ರ, ಅಭಯ ಹಸ್ತ. ವರದ ಹಸ್ತ. ಕಟೀ ಹಸ್ತವನ್ನು 
ಹೊಂದಿರುತ್ತಾನೆ. ಕಿರೀಟ ಎತ್ತರವಾಗಿ ಕೊಳಗದಂತಿರುತ್ತದೆ. ಕಿವಿಯಲ್ಲ ಕರ್ಣಕುಂಡಲ, 
ಕೊರಳಲ್ಪ್ಲ ಅಗಲವಾದ ದಪ್ಪ ಅಡ್ಲಿಗೆ. ಎಡಭುಜದಿಂದ ಹಾದು ಬಲತೋಳ ಮೇಲೆ ಇ೪ದಿರುವ 
ಯಜ್ಞೋಪವೀತ, ಮೊಣಕಾಲಅನವರೆಗೆ ಇಳಬದ್ದಿರುವ ಅರೋಪ್ಯಮಾಲೆ, ನಡುವನ್ನು ಬಗಿದು 
ಮುಂಭಾಗದಲ್ಲ ಗಂಟು ಬದ್ದಿರುವ ನಡುಬಂಧ, ನಡುವಿನ ಎರಡೂ ಕಡೆಗಕಲ್ಲ ಇಳಬಟ್ಟರುವ 
ಬಲ್ಲೆಯನ್ನು ಸೇರಿಸುವಂತೆ ಮಧ್ಯ ಅರ್ಧಚಂದ್ರಾಕಾರದ ಇಳಬಲ್ಟೆ. ಕೈಗಳಲ್ಲಿ ದಪ್ಪ ಕಡಗಗಳನ್ನು 
ಕಾಣುತ್ತೇವೆ. ವಿಷ್ಣುವಿನ ಅವತಾರಗಳು. ಖಷಿಗಳು. ಮನುಗಳು. ದೇವರುಗಳು. ಮನುವಿನ 
ಪುತ್ತರು, ಪ್ರಜಾಪತಿಗಳು ಎಲ್ಲರೂ ಅವನ ಅಂಶ ಮತ್ತು ಹತ್ತು ಬಾರಿ ರಾಕ್ಷಸ ಸಂಹಾರಕ್ಷಾಗಿ 
ವಿಷ್ಣು ಅವತಾರ ಮಾಡಿ ಲೋಕರಕ್ಷಣಿ ಮಾಡಿದ್ದಾನೆ. ಇವನ ವಾಹನ ಗರುಡ, ಕ್ರಿ.ಶ.8-೨ನೆಯ 
ಶತಮಾನದಿಂದ ವಿಷ್ಣುವಿನ 24 ರೂಪಗಳನ್ನು ತೋರಿಸುವ ಪದ್ಧತಿ ಅಲ್ಲಲ್ಲ ಕಂಡುಬಂದರೂ 
10ನೆಯ ಶತಮಾನದಿಂದ ಇದು ವ್ಯಾಪಕವಾಗಿ ಶಿಲ್ಪ್ಲಗಳಲ್ಲ ಪಚಾರಕ್ಷೆ ಬಂದಿತು. ವಿಷ್ಣುವನ್ನು 
ಕೇವಲ ವೈಷ್ಣವ ದೇವಾಲಯಗಳಲ್ಲಯೇ ಅಲ್ಲದೇ ಶೈವ ದೇವಾಲಯಗಳಲ್ಲೂ ಕಾಣಬಹುದು. 
ಗಂಗರ ಶಿವ ದೇವಾಲಯಗಳಕಲ್ಪನ ಶಿವ ಪಂಚಾಯತನದಲ್ಲ ವಿಷ್ಣು ಶಿಲ್ಪ ಕಾಣುತ್ತವೆ.” 
ಉದಾ:- ಸಾತನೂರಿನ ಶಿವ ದೇವಾಲಯದಲ್ಲನ ನವರಂಗದ ಕೋಷ್ಟಕಗಳಲ್ಲ ವಿಷ್ಣುವಿನ 
ಶಿಲ್ಪಗಳು ಕಂಡುಬರುತ್ತವೆ. ಅಲ್ಲದೇ ಮಾಗಡಿ ಸೋಮೇಶ್ವರ ದೇವಾಲಯದಲ್ಲಿ 
ಸೂರ್ಯನಾರಾಯಣ ಗುಡಿ ಹಾಗೂ ಅನೇಕ ಶೈವ ದೇವಾಲಯಗಳ ತ್ತಿ ಮತ್ತು ಸ್ವ್ತಂಭಗಳಲ್ಲ 
ವಿಷ್ಣುವಿನ ಉಬ್ಬುಶಿಲ್ಪ್ಲಗಳು ಕಂಡುಬರುತ್ತವೆ. ಹಾಗೂ ರಾಮನಗರ ಜಲ್ಲೆಯ ವಿಷ್ಣು ಶಿಲ್ಪಗಳಲ್ಲಿ 
ಹೆಚ್ಚಾಗಿ ಜನಾರ್ಧನ. ನಾರಾಯಣ. ಮಾಧವ, ನರಸಿಂಹ, ಕೃಷ್ಣ. ವಾಸುದೇವ ಹಾಗೂ 
ಗೋವಿಂದ ಅಥವಾ ವೆಂಕಟೇಶ್ವರ ಎಂದು ಕರೆಯಲ್ಲಡುವ ಮೂರ್ತಿಗಳು ಹೆಚ್ಚಾಗಿ ಕಂಡು 
ಬರುತ್ತವೆ. 10 ಮತ್ತು 1ನೇ ಶತಮಾನಕ್ಕೆ ಮೊದಲೇ ಇಲ್ಲ ವೈಷ್ಣವ ಧರ್ಮ 
ಪ್ರಚಅತದಲ್ಪ್ಲತ್ತಾದರೂ ರಾಮಾನುಜಾಚಾರ್ಯರು ಕರ್ನಾಟಕಕ್ಷೆ ಬಂದ ನಂತರ ಶ್ರೀವೈಷ್ಣವ 
ಪರಂಪರೆ ಉನ್ನತ ಸ್ಥಾನ ಪಡೆದು ಅದರ ಕೊಡುಗೆಯು ಸಹ ರಾಮನಗರದಲ್ಲ ಕಂಡುಬರುತ್ತವೆ. 
ವಿಷ್ಣುವಿನ ಚತುರ್ವಿಂಶತಿ ಮೂರ್ತಿಗಳು ಈ ಭಾಗದಲ್ತವೆ. 


ಜನಾರಧ್ಧನ:- ಜನಾರ್ಧನ ಮೂರ್ತಿಯು ಚತುರ್ಭುಜಗಳನ್ನು ಹೊಂದಿದ್ದು ಹಿಂದಿನ ಬಲ 
ಕೈಯಲ್ಲ ಚಕ್ರ, ಮುಂದಿನ ಬಲ ಕೈಯಲ್ಲ ಪದ್ಯ. ಹಿಂದಿನ ಎಡ ಕೈಯಲ್ಲ ಶಂಬ ಮತ್ತು 
ಮುಂದಿನ ಎಡ ಕೈಯಲ್ಲ ಶಂಖ ಮತ್ತು ಮುಂದಿನ ಎಡ ಕೈಯಲ್ಲ ಗಧಾ ಹಿಡಿದಿರುತ್ತಾನೆ. ಈ 
ಜನಾರ್ಧನ ಮೂತರತ್ತಿೀಯ ಲಕ್ಷಣವಿರುವ ವಿಷ್ಣುವನ್ನು ಬೇರೆ ಹೆಸರುಗಳಂ೦ಂದ 


276 


ಪೂಜಸುತ್ತಿರುವುದುಂಟು. ಅವೆಂದರೆ ಮಳೂರು ಪಟ್ಟದ ನಾರಾಯಣ, ಕನಕಪುರದ ರಂಗನಾಥ. 
ನಾರಸಂದ್ರದ ರಂಗನಾಥ. ದೊಡ್ಡಮಳೂರಿನ ಅಪ್ರಮೇಯ ಮೂರ್ತಿಗಳಾಗಿವೆ ಹಾಗೂ 
ಸಾತನೂರಿನ ಪ್ರಯಂಭಕೇಶ್ವರ ದೇವಾಲಯದಲ್ಲ ಮತ್ತು ಕೂಡ್ಲ್ಡೂರಿನ ಈ ಮೂರ್ತಿಗಳವೆ. 


ವರದರಾಜ:- ಇದು ಚತುರ್ಭುಜ ಹೊಂದಿದ್ದು ಮುಂದಿನ ಬಲಗ್ಯೆಯಲ್ಲ ಪದ್ಯ, ಎಡಗ್ಯೆಯಲ್ಲ 
ಗದೆ. ಹಿಂಬದಿ ಕೈಗಳಲ್ಲಿ ಚಕ್ರ, ಶಂಜವಿರುವ ಮೂರ್ತಿಯಾಗಿದೆ. ಇವು ಮಳೂರುಪಟ್ಟ 
ವರದರಾಜ(ಹೋೊಯ್ದಕರ ಕಾಲ) ಮಂಗಾಡಹಳ್ಳಯ ವರದರಾಜ ಮೂರ್ತಿಗಳು ಕಂಡುಬರುತ್ತವೆ. 


ಶ್ರೀನಿವಾಸ ಅಥವಾ ತಿಮೃಪ್ಪ:- ವಿಷ್ಣುವಿನ ಚತುರ್ಭುಜಗಳ ಹಿಂಬದಿಯ ಬಲಗ್ಯೆಯಲ್ಲ 
ಚಕ್ರವನ್ನು ಎಡಗೈೈಯಲ್ಲ ಶಂಖವನ್ನು ಹಿಡಿದಿದ್ದು. ಮಂದಿನ ಬಲಗ್ಯೆ ವರದ ಹಸ್ತ. ಎಡಗ್ಯೆಯಲ್ಲ 
ಕಟೀ ಹಸ್ತ ಮುದ್ರೆಯಲ್ಲರುತ್ತವೆ. ಬೇವೂರು, ಚಕ್ಕೆರೆ, ಮಂಗಾಡಹಳ್ಳ. ಮಾರ್ಜಿನಹಳ್ಳ, ಮಾಕಳ., 
ನಿಂಗರಾಜಪುರದ ರಂಗನಾಥ, ಮಾಗಡಿ, ಕಲ್ಲಹಳ್ಳಿಯಲ್ಲಿ ಶ್ರೀನಿವಾಸ ಮೂರ್ತಿಗಳವೆ. 


ಗೋಪಾಲಕ್ಕೃಷ್ಟ:- ಚತುರ್ಭುಜಧಾರಿಯಾದ ಈತ ಹಿಂದಿನ ಕೈಗಳಲ್ಲಿ ಶಂ, ಚಕ್ರವನ್ನು 
ಮುಂದಿನ ಕೈಗಕಲ್ಲ ಕೊಳಲನ್ನು ನುಡಿಸುತ್ತಿರುತ್ತಾನೆ. ಚಿಕ್ಕಮಳೂರಿನ ಗೋಪಾಲಕೃಷ್ಣ, 
ಮಾಕಆಯ ಕೃಷ್ಣ, ಸಿಂಗರಾಜಪುರ ಮತ್ತು ಸಾತನೂರಿನಲ್ಲ ವಿಠ್ಠಲ ಗೋಪಾಲಕೃಷ್ಣ 
ಮೂರ್ತಿಗಳದ್ದು ಇವೆರಡರ ಪ್ರಭಾವಳಯಲ್ಲ ವಿಷ್ಣುವಿನ ದಶಾವತಾರವಿದೆ. 


ನರಸಿಂಹ:- ಇಲ್ಲರುವ ನರಸಿಂಹ ದೇವಾಲಯಗಳಕಲ್ಲ ನಿರಾಕಾರವಾದ ಕಂಬವನ್ನು ಪ್ರತಿಷ್ಠಾಪಿಸಿ 
ಅದರ ಮೇಲೆ ನರಸಿಂಹ ಉಬ್ಬುಪಿಲ್ಲ ಅಲ್ಲದೇ ಕಂಚಿನ ಪ್ರಭಾವಆಳಯ ಮೇಲಅನ ಉಬ್ಬುಶಿಲ್ಲವನ್ನು 
ಪೂಜಸುತ್ತಿರುವುದನ್ನು ಕಾಣಬಹುದು. ಈ ಜಲ್ಲೆಯಲ್ಲ ಅಬ್ಬೂರು, ಕೊರಟಗೆರೆ, ಅಣ್ಣಿಗೆರೆ, 
ದೊಡ್ಡಮಳೂರು ಕಂಡುಬಂದು ಸಾವನದರ್ಗದಲ ನರಸಿಂಹ ಮೂತ್ತಿೀಯನ್ನು 
ಆರಾಧಿಸುವುದನ್ನು ಕಾಣಬಹುದು. 


ಸೂರ್ಯ:- ರಾಮನಗರ ಜಲ್ಲೆಯಲ್ಲ ಚಡಿಪಶಿಲ್ಲಗಳಾಗಿ ಸೂರ್ಯ  ಮೂರ್ತಿಗಳವೆ. 
ಸೂರ್ಯನಿಗಾಗಿ ಪ್ರತ್ಯೇಕ ದೇವಾಲಯಗಳು ಕಾಣಬರುವುದಿಲ್ಲ. ಶಿವನ ಪಂಚಾಯತನಗಳಲ್ಲ 
ಬರುವ ವಿಗ್ರಹಗಳಲ್ಲ ಸೂರ್ಯ ವಿರ್ರಹವೂ ಸಹ ಒಂದು. ಇದು ಸಮಭಂಗಿಯಲ್ಲ ನಿಂತು 
ಎರಡು ಕೈಗಕಲ್ಲ ತಾವರೆಯ ಮೊಗ್ಗುಗಳನ್ನು ಹಿಡಿದಿರುವಂತೆ ರಚಿಸಲಾಗಿರುತ್ತದೆ. ಹಾಗೂ 
ತಲೆಯ ಹಿಂಭಾಗ ವೃತ್ತಾಕಾರದ ಕಾಂತಿಮಂಡಲ ಶಿರದಲ್ಲ ಕಿರೀಟ, ಕಿವಿಗಕೊಂ ಕುಂಡಲ, 
ಎದೆಯ ಮೇಲೆ ಕಂಠೀಹಾರ ಹಾಗೂ ಯಜ್ಞೋಪವೀತನ್ನು ಧರಿಸಿರುತ್ತಾನೆ. ಅಲ್ಲದೇ 


ಅಂಶುದಮದ್‌ ಬೇದಾಗಮ್‌ ಮತ್ತು ಸುಪ್ರ ಬೇದಾಗಮಗಳಲ್ಲ ಸೂರ್ಯನು ನೆಗೆಯುತ್ತಿರುವ 
277 


ಏಳು ಕುದುರೆಗಳ ರಥದಲ್ಲಿ ಪದ್ಯಪೀಠದಲ್ಲಿ ನಿಂತಿರುವುದು ಕಂಡುಬರುತ್ತದೆ. ಹಾಗೂ ಒಂದೇ 
ಚಿತ್ರವುಳ್ಳ ರಥದ ಸಾರಥಿ ಹೆಕವನಾದ ಅರುಣ, ಸೂರ್ಯನ ಬಲಭಾಗದಲ್ಲ ಉಷಾದೇವಿಯು, 
ಎಡಭಾಗದಲ್ಲ ಪತ್ಯುಷಾದೇವಿಯು ನಿಂತಿರುತ್ತಾರೆ ಎಂದು ವರ್ಣಿಸಿವೆ. 


ಸೂರ್ಯನ ಉಪಾಸನೆಯನ್ನು ಠೀ ಜಲ್ಲೆಯಲ್ಲ ಪ್ರಾಚೀನತೆಯನ್ನು ಹೊಂದಿದ್ದು 
ದೇವಾಲಯಗಕಲ್ಲ ಅನ್ಯದೇವರೊಂದಿಗೆ ಪೂಜೆ ನಡೆಯುತ್ತಿದ್ದ ಕುರುಹುಗಳವೆ. ಗಂಗರ 
ದೇವಾಲಯಗಕಲ್ಲನ ಅರ್ಕೇಶ್ವರ ಮತ್ತು ಠೇಶ್ವರ ದೇವಾಲಯಗಳಕಲ್ಲ ಸೂರ್ಯರಶಿಲ್ಪಗಳು 
ಹೇರಳವಾಗಿ ದೊರೆಯುತ್ತವೆ. ಹಾಗೂ 10ನೇ ಶತಮಾನದಲ್ಲ ಚಿಕ್ಕಮಳೂರಿನ ಅದಿತ್ಯ 
ದೇವಾಲಯ ಪ್ರಸ್ತಾಪವಿರುವ ಶಾಸನವಿದೆ.” ಹಾಗೂ ಕ್ರಿ.ಪ.1318ರ ಮಾಗೇನಹಳ್ಳಯ 
ಶಿಲಾಶಾಸನದಲ್ಲ ಶ್ರೀ ಸೂರ್ಯನಾಥ್‌ ಮಂಗಳ ಮಹಾಶ್ರೀ ಶ್ರೀ ಶ್ರೀ ಎಂಬ ಉಲ್ಲೇಖವಿದೆ.” 
ಅದ್ದರಿಂದ ಸೂರ್ಯಾರಾಧನೆ ಗಂಗರ ಕಾಲದಿಂದ ವಿಜಯನಗರ ಕಾಲದವರೆಗೂ 


ನಡೆದುಕೊಂಡು ಬಂದಿದೆ. 


ಕಾರ್ತಿಕೇಯ:- ಇವನನ್ನು ಕುಮಾರ, ಮುರುಗ, ಸ್ಥಂದ. ಷಣ್ಮುಖ. ಗುಹ ಇತ್ಯಾದಿ 
ಹೆಸರುಗಳ೦ದ ಕರೆಯುತ್ತಾರೆ. ಈತನಿಗೆ ಸಹ ಜಲ್ಲೆಯಲ್ಲ ಪ್ರತ್ಯೇಕವಾದ ದೇವಾಲಯಗಳಲ್ಲ. 
ಆದರೆ ಶೈವ ಪಂಥದ ದೇವಾಲಯಗಕಲ್ಲ ಇವನ ಬಡಿಶಿಲ್ಲಗಳನ್ನು ಕಾಣಬಹುದು. ಹಾಗೂ 
ವೈಷ್ಣವ ದೇವಾಲಯಗಕಲ್ಪ್ಲ ಸಹ ಕಾಣಬಹುದಾಗಿದೆ. ಈತ ಚತುರ್ಭುಜಧಾರಿಯಾಗಿ ನಪವಿಅನ 
ಮೇಲೆ ಕುಳತಿರುತ್ತಾನೆ. ಹಿಂದಿನ ಕೈಗಕಲ್ಲ ಬಲಗ್ಯೆಯಲ್ಲ ಭರ್ಜ., ಎಡಗ್ಯೆಯಲ್ಲ ತ್ರಿಶೂಲ. 
ಮುಂದಿನ ಬಲಗ್ಯೆ ಅಭಯಹಸ್ತ, ಎಡಗೈಯಲ್ಲ ಕಟಹಸ್ತದಲ್ಲರುತ್ತವೆ. ತಲೆಗೆ ಕಿರೀಟ, ಮಕರ 
ಕುಂಡಲ, ಕಂಠಿಹಾರ, ಕೇಯುರ, ಉದರಬಂಧ, ಕಟಬಂಧ ಧರಿಸಿರುತ್ತಾನೆ. ಏಕಮುಖ ಮತ್ತು 
ತ್ರಿಮುಖ ಹೊಂದಿರುವ ಶಿಲ್ಪಗಳರುತ್ತವೆ. ಈ ಜಲ್ಲೆಯಲ್ಲ ಬೆಟ್ಟಹಳ್ಳ. ಕುದೂರು. ಹಾರೋಹಳ್ಟ, 
ಮಾಗಡಿ ಪ್ರದೇಶಗಕ ಈ ಮೂರ್ತಿಗಳವೆ. 


ಭದಕಾಳ೪:- ವೀರಭದ್ರನ ಪಕ್ಷದಲ್ಲಯೇ ಇರುವ ಮತ್ತೊಂದು ಮೂರ್ತಿಯಾಗಿದೆ. ಅಲ್ಲದೇ 
ಪ್ರತ್ಯೇಕ ಗುಡಿಯಲ್ಲೂ ಸಹ ಪೂಜಸುತ್ತಾರೆ. ಇದನ್ನು ಸಮಭಛಂಗಿ ಅಥವಾ ಸುಖಾಸೀನ 
ಭಂಗಿಯಲ್ಲ ರಚಿಸಿರುತ್ತಾರೆ. ಚತುರ್ಭುಜಯಾಗಿ ಕೈಗಳಲ್ಲ ಜಲ್ಲು-ಬಾಣ, ಖಡ್ಗ. ಗುರಾಣಿ 
ಹಿಡಿದಿರುತ್ತಾರೆ. ಈ ಮೂರ್ತಿ ಬೆಟ್ಟಹಳ್ಳ. ಹಾರೋಹಳ್ಳ. ಬೇವೂರು. ಬೈರಾಪಟ್ಟ. ಯಲಯೂರು, 
ಇಗ್ದಲೂರು. ಮಡಿವಾಳ, ನೆರಳೂರುಗಕಲ್ಲ ಸಹ ಕಾಣಬಹುದು. 


278 


ಆಂಜನೇಯ: ಈ ಭಾಗದಲ್ಲ ಆಂಜನೇಯ ಮೂರ್ತಿಗಳು ವಿಜಯನಗರ ಕಾಲದಲ್ಲ 
ರಚಿತವಾಗಿರುವುದು ಕಂಡುಬರುತ್ತವೆ. ಈ ಪ್ರದೇಶದಲ್ಲ ದಾಸಶ್ರೇಷ್ಠರಾದ ವ್ಯಾಸರಾಯರಿಂದ 
15ನೇ ಶತಮಾನದಲ್ಲ ಆಂಜನೇಯ ಮೂರ್ತಿಗಳು ಪ್ರತಿಷ್ಠಾಪನೆಗೊಂಡವೆ೦ಬ ಪ್ರತೀತಿಯುದೆ. 
ವ್ಯಾಸತೀರ್ಥರಿಂದ ಪ್ರತಿಷ್ಠಾಪಿತವಾದ ಆಂಜನೇಯನ ಮೂರ್ತಿಗಳ ಲಕ್ಷಣಗಳೆಂದರೆ: 


ದಕ್ಷಿಣಾಭಿಮುಖವಾಗಿ ನಿಂತಿರುವ ಆಂಜನೇಯನ ಬಾಲಕ್ಕೆ ಘಂಟಿ ಇರುತ್ತದೆ. 
“= ಬಾಲದ ಹೊರಕ್ಕೆ ಚಾಚಿ ಎತ್ತಿರುವ ಬಲಗ್ಯೆ ಅಭಯ ಹಸ್ತವಾಗಿರುತ್ತದೆ. 


೫ ನೊಂಟದ ಮೇಲೆ ಸೌಗಂಧಿಕಾ ಮುಷ್ಟ ಸಹಿತ ಮಾವಿನಕಾಯಲಯ ಗೊಂಚಲು 


ಹಿಡಿದಿರುವುದು 
=“: ಪ್ರಿರಸ್ಸಿನ ಮೇಲೆ ರಾಮನಾಮದ ಕೆತ್ತನೆ. 
“™ ನವರತ್ನ ಮಾಲೆಯುಂದ ಅಲಂಕೃತನಾಗಿರುವನು. 
” ಎಡ ಮತ್ತು ಬಲಮೇಲ್ಲಾಗದಲ್ಲ ಶಂಖ ಮತ್ತು ಚಕ್ರ ಕೆತ್ತನೆ 


೫ ವೀರಾವೇಶದಿಂದ ಜಿಗಿಯುವ ಭಂಗಿ 


ಈ ಎಲ್ಲಾ ಲಕ್ಷಣಗಳು ಆಂಜನೇಯ ಮೂತರ್ತಿಯಲ್ಲದ್ದರೂ ಸಾಮಾನ್ಯವಾಗಿ ಬಾಲದಲ್ಲ 
ಘಂಟಿ ಎಲ್ಲಾ ವ್ಯಾಸರಾಯ ಪ್ರತಿಷ್ಠಾಪಿತ ಆಂಜನೇಯ ಶಿಲ್ಪ್ಲಗಳರುತ್ತವೆ. ದೂಡ್ಡಮಳೂರು., 
ಮಾಗಡಿ, ಕುದೂರು. ಕನಕಪುರ, ಚನ್ನಪಟ್ಟಣ. ದೇವರ ಹೊಸಹಳ್ಳ, ಮಂಕುಂದ, 
ಹೊಂಗನೂರು ಉಜ್ಜನಹಳ್ಳ. ಕೆಂಗಲ್‌, ಬೈರಾಪಟ್ಟಗಳಲ್ಲ ಆಂಜನೇಯ ಮೂರ್ತಿಗಳವೆ. 


ಹಾಗೂ ಇದಲ್ಲದೇ ಬೆಟ್ಟಹಳ್ಳಯಲ್ಲಿ ಉಮಾಮಹೇಶ್ವರ, ದೊಡ್ಡಮಳೂರು. ಕೂಡ್ಲೂರು, 
ಬೇವೂರು, ಮಂಕುಂದಗಳಲ್ಪ ರಾಮಮೂರ್ತಿಗಳು, ನೆರಳೂರಿನ ವೈದ್ಯನಾಥೇಶ್ವರ 
ದೇವಾಲಯದಲ್ಲ ಲಕುಅೀಶ ಮೂರ್ತಿಗಳವೆ. 


ಜೈನ ಶಿಲ್ಪಗಳು: ಈ ಭಾಗದಲ್ಲ ಜೈನ ಸಂಸ್ಕೃತಿಯು ಅವಸಾನದಲ್ಲದ್ದರೂ ಸಹ ತನ್ನು 
ಪ್ರಾಚೀನ ಕಾಲದ ಕುರುಹುಗಳನ್ನು ಉಳಸಿರುವುದನ್ನು ಅವಶೇಷಗಳ೦ದ ತಿಆಯಬಹುದಾಗಿದೆ. 


[ol ನಿಟ್ಟನಲ್ಲ ಮದ್ದೂರು ತಾಲೂಕಗೆ ಸೇರುವ ಅರೆತಿಪ್ಟೂರು, ಚೆನ್ನಪಟ್ಟಣಕ್ಕೆ ಸೇರುವ ಸವಣಪ್ಪನ 


279 


ಗುಡ್ಡ. ದೊಡ್ಡ ಮಳೂರು, ಮತ್ತಿಕೆರೆ, ಕೊಂಡಾಪುರ, ಕಲ್ಕು, ಸಂಕೀಘಟ್ಟಗಳಲ್ಲ ಜೈನ 
ಅವಶೇಷಗಳು ದೊರೆತಿವೆ. 


ಅರೆತಿಪ್ರರಿನ ಜೈನ ಅವಶೇಷಗಳು:- ಮದ್ದೂರು ತಾಲೂಕಿಗೆ ಸೇರಿರುವ ಈ ಪ್ರದೇಶ 
ಭೌಗೋಳಕವಾಗಿ ಚನ್ನಪಟ್ಟಣ ತಾಲೂಕಿನ ಗಡಿಭಾಗದಲ್ಲದೆ ಹಾಗೂ ಇದರ ಪಕ್ಷದ 
ದೊಡ್ಡಬೆಟ್ಟವೂ ಚನ್ನಪಟ್ಟಣಕ್ಷೆ ಸೇರಿದ್ದು ಇದರಲ್ಲ ಹತ್ತು ಅಡಿ ಎತ್ತರದ ಬಾಹುಬಲ ಶಿಲ್ಪವಿದೆ. 
ಇದರ ಕೆಳಗೆ ಚಾಮರಧಾರೀಣಿಯರ ರಚನೆಯನ್ನು ಸಹ ಕಾಣಬಹುದಾಗಿದೆ. ಬಹುಶಃ ಇದು 
ಗಂಗರ ಕಾಲದಲ್ಲ ರಚನೆಯಾಗಿರುವ ಮೂರ್ತಿಯಾಗಿವೆ. ಚಿಕ್ಕಬೆಟ್ಟದ ಮೇಲೆ 6 ಬಸದಿಗಳು. 
ಒಂದು ಯತಿಗಳ ವಿಹಾರವನ್ನು ಸಹ ಕೇಂದ್ರ ಪುರಾತತ್ವ ಇಲಾಖೆ ಉತ್ಸನನ ನಡೆಸಿ ಬೆಳಕಿಗೆ 
ತಂದಿದೆ. ಇಲ್ಲ ಗಂಗರ ಕಾಲದ ಇಟ್ಟಗೆಯ ರಚನೆಯ ಬಸಹಾಗೂ ಹೋೊಯ್ದಳರ ಕಾಲದ 
ಬಸದಿಗಳನ್ನು ನಿರ್ಮಿಸಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಅನೇಕ ಅವಶೇಷಗಳು ದೊರೆತಿವೆ. 
ಇಲ್ಲ ಪಾರ್ತನಾಥನ ಮೂರ್ತಿ, ಇದರ ಕೆಳಗೆ ಯಕ್ಷಯಕ್ಷಿಯರ ಕೆತ್ತನೆ. ಗೊಮ್ಮಟೇಶ್ವರ 
ಮೂರ್ತಿ, ಕೊಳದಲ್ಲನ ಬಂಡೆಯ ಮೇಲೆ ಆದಿನಾಥ, ನೇಮಿನಾಥ, ಪಾರ್ತ್ಯನಾಥರ 
ಉಬ್ಬುಪಿಲ್ಪಗಳವೆ. ಹಾಗೆಯೇ ಸುಪಾರಶ್ಶ್ಯನಾಥನ ವಿಗ್ರಹ, ಮಹಾವೀರ, ಧರಣೀಂದ್ರ ಯಕ್ಷ 
ಹಾಗೂ ಶಿರಚ್ಛೇಧನವಾಗಿರುವ ಮೂರ್ತಿಗಳು, ಚಾಮರಧಾರಿಣಿಯರು, ದ್ವಾರಪಾಲಕರ 
ಮೂರ್ತಿಗಳು ಕಂಡುಬರುತ್ತವೆ. 


ಕುಬೇರ ಯಕ್ಷ: ಕೊಂಡಾಪುರ ಗ್ರಾಮದಿಂದ ಹುಚ್ಛಯ್ಯನದೊಡ್ಡಿಗೆ ಹೋಗುವ ಮೂರು ರಸ್ತೆ 
ಸೇರುವಂತಹ ಕೆರೆಯ ರಸ್ತೆಯಲ್ಲ ಕುಬೇರ ಯಕ್ಷ ಮೂರ್ತಿಯುದೆ. ಕುಬೇರನು ಸುಖಾಸೀನ 
ಭಂಗಿಯಲ್ಲ ಕುಅತಿದ್ದು ದ್ವಿಬಾಹುವನ್ನು ಹೊಂದಿದ್ದಾನೆ. 


ಸುಪಾರ್ಶ್ವನಾಥ: ಮತ್ತಿಕೆರೆಯ ಗಣೀಶ ದೇವಾಲಯದ ಪಕ್ಷದಲ್ಲ 3 ಅಡಿ ಉದ್ದ 
ಸುಪಾರgನಾಥನ ಮೂರ್ತಿಲಯುದೆ. ತಲೆಯ ಮೇಲೆ ಐದು ಹೆಡೆಗಳ ಸರ್ಪದ ಚಿತ್ರಣವಿದೆ. 
ಸ್ಥಾನಿಕ ಭಂಗಿಯಲ್ಪ್ಲರುವ ಶಿಲ್ಲದ ಎಡದಲ್ಲಿ ಕೈಮುಗಿದು ಕುಆತಿರುವವ್ಯಕ್ಷಿಯ ಉಬ್ಬುಪಿಲ್ಲವನ್ನು 
ಕಾಣಬಹುದು. 


ಮಹಾವೀರ: ಕಲ್ಯದ ಬೆಟ್ಟದ ಕಲ್ಲೇಶ್ವರ ದೇವಾಲಯದಲ್ಲ ಮಹಾವೀರನ ವಿಗ್ರಹವನ್ನು 
ಕಾಣಬಹುದು. ಹಾಗೆಯೇ ಸಂಕೀಘಟ್ಟದ ಗರ್ಭಗುಡಿಯಲ್ಲ ಮಹಾವೀರನ ಮೂರ್ತಿಯುದ್ದು 
ಸ್ಥಾನಿಕ ಭಂಗಿಯಲ್ಲದ್ದಾನೆ. ಹಾಗೆಯೇ ಪ್ರಾಕಾರದಲ್ಪ್ಲನ ಮಹಾವೀರನು ಧ್ಯಾನಸಕ್ತನಾಗಿ 
ಕುಳತಿದ್ದು ಪಕ್ಕದಲ್ಲ ಯಕ್ಷಯಕ್ಷಿಯರ ಉಬ್ಬುಶಿಲ್ಲವನ್ನು ಸಹ ಕಾಣಬಹುದು. 


280 


ಅಡಿಟಪ್ಪಣಿಗಳು 


1. ಎಅಮೆಂಟ್‌ ಅಫ್‌ ಇಂಡಿಯನ್‌ ಆರ್ಟ್‌, ಪು.ಸಂ. 1ರ. 


2. 


3. 


8. 


೨. 


10. 


11. 


ಇತಿಹಾಸ ಮತ್ತು ಪುರಾತತ್ವ, ಕನ್ನಡ ವಿಷಯ ವಿಶ್ವಕೋಶ, ಪು.ಸಂ. 8೦1 


ಹೋರ್ವೋಕ್ತ, ಪು.ಸಂ. 8೦ರ. 


. ಎಸ್‌.ಕೆ. ರಾಮಚಂದ್ರರಾವ್‌, ಮೂರ್ತಿಶಿಲ್ಪ ನೆಲೆ. ಹಿನ್ನೆಲೆ, ಪು.ಸಂ. ೮೨. 


. ಹೊರ್ಮೇಕ, ಪು.ಸಂ. 73. 


pr) 


. ಇತಿಹಾಸ ಮತ್ತು ಪುರಾತತ್ವ, ಕನ್ನಡ ವಿಷಯ ವಿಶ್ವಕೋಶ, ಪು.ಸಂ.810. 


. ಎಸ್‌.ಕೆ. ರಾಮಚಂದರಾವ್‌, ಮೂರ್ತಿಶಿಲ್ಪ ನೆಲೆ.ಹನ್ನೆಲೆ. ಹು.ಸಂ.7೦. 


Re 
ಪೊರ್ಮೋಕ್ತ್ಷ, ಪು.ಸಂ.ರರ. 
ಹೊರ್ಮೋಕ್ತ, ಪು.ಸಂ.77. 
ಅಲೈೆಹಿನ್‌ ಡ್ಯಾನಿಯಲ್‌, ಹಿಂದೂ ಪಾಅಧಿಚೆಮ್‌, ಪು.ಸಂ. 2೦2೦-೦೮. 


ಗೋಪಿನಾಥರಾವ್‌, ಟ.ಎ. ಎಅಮೆಂಟ್ಲ್‌ ಆಫ್‌ ಹಿಂದೂ ಐಕನಾಗ್ರಫಿ, ಸಂ.1. ಭಾಗ-1, 
ಹು.ಸಂ. 54. 


. ಗೋಪಿನಾಥ ರಾವ್‌, ಟ.ಎ. ಎಅಮೆಂಟ್ಸ್‌ ಆಫ್‌ ಹಿಂದೂ ಐಕನಾರ್ರಫಿ, ಪು.ಸಂ. 182. 
. ರಾಮಚಂದ್ರರಾವ್‌, ಎಸ್‌.ಕೆ. ಮೂರ್ತಿಶಿಲ್ಪ ನೆಲೆ ಹಿನ್ನೆಲೆ. ಪು.ಸಂ. 126. 
. ಗೋಪಿನಾಥ ರಾವ್‌, ಟ.ಎ. ಎಅಮೆಂಟ್‌ ಆಫ್‌ ಹಿಂದೂ ಐಕನಾರ್ರಫಿ, ಪು.ಸಂ.18೦2. 


. ಗೋಪಿನಾಥ ರಾವ್‌, ಟ.ಎ. ಎಅಮೆಂಟ್‌ ಆಫ್‌ ಹಿಂದೂ ಐಕನಾರಗ್ರಫಿ, ಸಂಪುಟ, 


ಭಾಗ. 2, ಪು.ಸಂ. 341. 


. ಆಚಾರ್ಯ, ಪಿ.ಕೆ. ಎ ಡಿಕ್ಷನರಿ ಆಫ್‌ ಹಿಂದೂ ಆರ್ಕಿಟೆಕ್ಟರ್‌, ಹು.ಸಂ.57೦. 
. ಗೋಪಿನಾಥ ರಾವ್‌, ಟ.ಎ. ಹಿಂದೂ ಐಕನಾಗ್ರಫಿ-ಸಂಪುಟ-1, ಭಾಗ-2, ಪು.ಸಂ.387. 


. ಜ.ಸಿಸುರೇಶ, ಚಿಕ್ಷಮುಗಳೂರು ಜಲ್ಲೆಯ ದೇವಾಲಯಗಳ ಕಲೆ ಮತ್ತು ವಾಸ್ತುಶಿಲ್ಪ. ಪು.ಸಂ. 


2೨೦೦. 


. ದೇವರಕೊಂಡಾರೆಡ್ಲಿ. ತಲಕಾಡಿನ ಗಂಗರ ದೇವಾಲಯಗಳು ಒಂದು ಅಧ್ಯಯನ, ಪು.ಸಂ. 


೨೦. 


೨೦. ಎ.ಕ.೨, ಅನುಬಂಧ, ಸಂಪುಟ, ಚನ್ನಪಟ್ಟಣ. 100, ಚಿಕ್ಷಮಳೂರು, ಹು.ಸಂ.4೦. 


21. 


ಎ.ಕ.೨, ಚ.ಪ.ಶಾ.ಸಂ,73, ಮಾಗೇನಹಳ್ಳ. ಪು.ಸಂ.32ರ. 


281 


ಅಧ್ಯಾಯ —6 
ದೇವಾಲಯಗಳ ಸಾಂಸ್ಕೃತಿಕ ಕೊಡುಗೆಗಳು 


ಪ್ರಾಚೀನ ಮಾನವನ ಬದುಕಿನಲ್ಲ ದೇವಾಲಯಗಳು ಸಾಂಸ್ಕೃತಿಕ ಕೇಂದ್ರಗಳಾಗಿ 
ಸಮಾಜಕ್ಕೆ ದೇವಾಲಯಗಳು ನೀಡಿರುವ ಕೊಡುಗೆಗಳು ಅತ್ಯಂತ ಮಹತ್ವಪೂರ್ಣವೆನಿಸಿವೆ. 
ದೇವಾಲಯಗಳು ಕೇವಲ ಪೂಜಾ ಮಂದಿರಗಳಾಗಿ ಮಾತ್ರವಲ್ಲದೆ, ಸಾಮಾಜಕ 
ಸಂಸ್ಥೆಗಳಾಗಿಯೂ ಕಾರ್ಯನಿರ್ವಹಿಸಿವೆ. ಹಾಗೂ ಕಲೆ ಮತ್ತು ವಾಸ್ತುಪಿಲ್ಲ, ಮೂರ್ತಿ ಕಿಲ್ಪಗಳ 
ಬೆಳವಣಿಗೆಗೆ ಮಾತ್ರವೇ ಅಲ್ಲದೇ ಧರ್ಮ, ಸಂಗೀತ, ನೃತ್ಯ ಇತ್ಯಾದಿ ಲಲಅತಕಲೆಗಳಗೆ 
ಪ್ರೋತ್ಸಾಹವನ್ನು ನೀಡಿ ಬೆಳೆಸಿರುವುದರ ಜೊತೆಗೆ ವಿದ್ಯಾಭ್ಯಾಸ ಕೇಂದ್ರಗಳಾಗಿ, ಮಠಗಳಾಗಿ, 


ಧಾರ್ಮಿಕ ಕೇಂದ್ರಗಳಾಗಿ, ನ್ಯಾಯಾಲಯಗಳಾಗಿ, ಬ್ರಹ್ಮಪುರಿಗಳಾಗಿ ಕಾರ್ಯವನ್ನು 


ನಿರ್ವಹಿಸಿವೆ. 


ಈ ರೀತಿಯಲ್ಲ ರಾಮನಗರ ಜಲ್ಲೆಯ ದೇವಾಲಯಗಳು ಸಹ ಸಾಂಸ್ಕೃತಿಕ ಕೊಡುಗೆಯಲ್ಲ 
ಪ್ರಾಚೀನ ಕಾಲದಿಂ'ದಲೂ ಮುಂಚೂಣಿಯಲ್ಲವೆ ಪ್ರಸ್ತುತ ಆಧ್ಯಾಯದಲ್ಲ ಅವುಗಳ ಸಾಮಾಜಕ 
ಮತ್ತು ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ ವಿವರಿಸಿದ್ದೇನೆ. ಅಲ್ಲದೇ ಅಧ್ಯಾಯ ಮೂರರ ಶಾಸನೂಕ್ತ 
ದೇವಾಲಯಗಳಕಲ್ಲ ದಾನದತ್ತಿ ನೀಡಿದ ಬದ್ಧೆ. ದೇವಾಲಯಗಳ ನಿರ್ಮಾಣ. ದೇವಾಲಯ 
ನಿರ್ವಹಣೆ ಬದ್ದೆ ಶಾಸನ ಉಲ್ಲೇಖದ ಮೂಲಕ ವಿವರಿಸಿದ್ದೇನೆ. ಇಲ ಒಲ್ಲಾರೆಯಾಗಿ 
ದೇವಾಲಯದ ಸಾಮಾಜಕ ಪ್ರಭಾವದ ಬದ್ದೆ ಈ ಕೆಳಕಂಡಂತೆ ಚರ್ಚಿಸಲಾಗಿದೆ. 


ದೇವಾಲಯಗಳು ಮತ್ತು ಜನತೆ 


ಪ್ರಾಚೀನ ಮಾನವರಿಗೆ ದೇವಾಲಯಗಳು ಸಮಾಜದ ಒಂದು ಅವಿಭಾಜ್ಯ ಅಂಗೆ. 
ಇಂದಿಗಿಂತಲೂ ಹೆಚ್ಚಾಗಿ ಹಿಂದೆ ದೇವಾಲಯಗಳು ಜನತೆಯನ್ನು ವಿವಿಧ ಕಾರಣಗಳಂ೦ದ 
ಆಕರ್ಷಿಸಿದ್ದವು. ಹಿಂದಿನ ಜನರಿಗೆ ದೇವಾಲಯಗಳು ಕೇವಲ ಪೂಜಾ ಅಥವಾ ಧಾರ್ಮಿೀಕ 
ಕೇಂದ್ರಗಳು ಮಾತ್ರವಲ್ಲದೇ ಪ್ರಮುಖವಾದ ಮನೋರಂಜನಾ ಕೇಂದ್ರಗಳು ಸಹ ಆಗಿದ್ದವು. 
ಅಂದಿನ ಸಮಾಜದಲ್ಲ ನಡೆಯುತ್ತಿದ್ದ ಪ್ರತಿಯೊಂದು ಕಾರ್ಯಗಳಗೂ ದೇವಾಲಯಗಳೇ 
ಮೂಲ ಕೇಂದ್ರ ಸ್ಥಾನಗಳಾಗಿದ್ದವು. 


ದೇವಾಲಯಗಳು ಜನರ ನಡುವಳಕೆಗಳನ್ನು ನಿರ್ಮಿಸುವುದರ ಜೊತೆಗೆ ಅವರನ್ನು 
ಯೋಣಗ್ಯರನ್ನಾಗಿಸಿ ಜೀವನವನ್ನು ಅರ್ಥಪೂರ್ಣಗೊಳಸುವಲ್ಲ ಪ್ರಮುಖ ಪಾತ್ರವಹಿಸಿವೆ. 
ಗ್ರಾಮದ ನಿವಾಸಿಗಳು ದೇವಾಲಯಗಕಲ್ಪ್ಲ ಸಭೆ ಸೇರಿ ಸಾಮಾನ್ಯ ಸಮಸ್ಯೆಗಳನ್ನು ಚರ್ಚಿಸಿ 


282 


ನ್ಯಾಯವನ್ನು ಒದಗಿಸಿಕೊಂಡು ಸಮುದಾಯ ಭವನಗಳಂತೆಯೂ ಕಾರ್ಯ 
ನಿರ್ವಹಿಸುತ್ತಿದ್ದವು. ಸಂಗೀತ, ನೃತ್ಯ ಹಾಗೂ ಮತ್ತಿತರ ಸಾಂಸ್ಕೃತಿಕ ಚಟುವಟಕೆಗಳಗೆ 
ಸಾಕ್ಷಿಯಾಗಿದ್ದವು. ಆಡಳತವನ್ನು ಸಹ ನಿರ್ವಹಿಸುವ ಕೇಂದ್ರಗಳಾಗಿದ್ದವು. ದೇವಾಲಯಗಳು 
ಮನುಷ್ಯನ ಬದುಕಿನ ಹತ್ತು ಹಲವು ಮುಖಗಳನ್ನು ಸಾಮುದಾಯುಕವಾಗಿ ನಿಯಂತ್ರಿಸುತ್ತಿದ್ದವು. 
ಸಮಾಜದ ಬದುಕಿನಲ್ಲ ದೇವಾಲಯಗಳ ಅವಶ್ಯಕತೆ, ಸಮುದಾಯ ಮತ್ತು ದೇವಾಲಯಗಳ 
ಪರಪ್ಪರ ಕೊಡುಕೊಳ್ಳುವಿಕೆಗಳು, ದೇವಾಲಯಗಳು ಸಮುದಾಯವನ್ನು ನಿಯಂತ್ರಿಸುತ್ತಿದ್ದ ಪರಿ, 
ಸಾಮಾಜಕ, ಆರ್ಥಿಕ ಮತ್ತು ಧಾರ್ಮಿಕ ಬದುಕಿನಲ್ಪ್ಲ ದೇವಾಲಯಗಳು ನಿರ್ವಹಿಸಿದ ಪಾತ್ರ 
ಇತ್ಯಾದಿಗಳನ್ನು ಗೆಮನಿಸಿದಾಗ ದೇವಾಲಯಗಳು ಜನತೆಯೊಂದಿಗೆ ಅವಿನಾಭಾವ 
ಸಂಬಂಧವನ್ನು ಹೊಂದಿದ್ದ ಅಂಶವು ಸ್ರಷ್ಟವಾಗುತ್ತದೆ. ಸಮಾಜದಲ್ಲನ ಎಲ್ಲಾ ವರ್ಗದ 
ಜನತೆಯೂ ದೇವಾಲಯಗಳೊಡನೆ ಇರಿಸಿಕೊಂಡಿದ್ದ ಸಂಬಂಧವು ಅತ್ಯಂತ ಮಹತ್ವದ್ದಾಗಿದೆ. 
ಚಕ್ರವರ್ತಿಗಳು. ಮಾಂಡಳೀಕರು, ದಂಡನಾಯಕರು, ಪ್ರಧಾನಮಂತ್ರಿಗಳು, ವ್ಯಾಪಾರ 
ವರ್ಗದವರು, ಶ್ರೀಮಂತರು, ಸಾಮಾನ್ಯ ಜನರು ದೇವಾಲಯಗಳ ಬಗೆಗೆ ಒಂದೇ ರೀತಿಯ 
ನಿಷ್ಠೆ. ಶ್ರದ್ದೆ ಹಾಗೂ ಆದರ ವಿಶ್ವಾಸಗಳನ್ನು ಹೊಂದಿದ್ದರು. ಇದರಿಂದ ಎಲ್ಲಾ ವರ್ಗದ ಜನರನ್ನು 
ಒಂದೇ ವೇದಿಕೆಯ ಮೇಲೆ ತರುವ ಕಾರ್ಯವನ್ನು ದೇವಾಲಯಗಳು ನಿರ್ವಹಿಸುತ್ತಿದ್ದವು.' 
ಹೀಗಾಗಿ ಚೋಳರ ಕಾಲದ ದಾನಶಾಸನಗಕಳಲ್ಲ ಊರಿನ ಗಾವುಂಡರ, ಮಹಾಜನಗಳು, ಹಾಗೂ 
ಇತರ ಎಲ್ಲಾವರ್ಗದ ಜನರ ಸಮ್ಮುಖದಲ್ಲ ಸಭೆ ಸೇರಿ ಕೈಲಾಸೇಶ್ವರ ದೇವರಿಗೆ ದಾನ ನೀಡಿದ 
ಉಲ್ಲೇಖ ಶಾಸನಗಳು ಉಲ್ಪೇಐಸಿವೆ.” ಹಾಗಾಗಿ ಪ್ರಾರಂಭದಲ್ಲ ಕೇವಲ ಪೂಜಾ ವಿಧಿ ವಿಧಾನಕ್ಕೆ 
ಮಾತ್ರ ಸೀಮಿತವಾಗಿ ಚಿಕ್ಷ ಗರ್ಭಗೃಹದಿಂದ ಪ್ರಾರಂಭವಾದ ಈ ದೇವಾಲಯ 
ಕಾಲಾಂತಾರಗಳಲ್ಲ ವಿಸ್ತರಣೆಗೊಂಡು ವಿಜಯನಗರ ಕಾಲದ ಹೊತ್ತಿಗೆ ಒಂದು ಸಾಮಾಜಕ 
ಅಡಳತ ಘಟಕದಂತೆ ಹೆಚ್ಚಾಗಿ ಖೆಕೆಯತೂಡಗಿತು. ಈ ರೀತಿಯಲ್ಲ ಇವರು ದೇವಾಲಯವನ್ನು 
ಬೃಹತ್‌ ಅಗಿ ನಿರ್ಮಾಣ ಮಾಡತೊಡಗಿದರು. ಈ ತರಹದ ಉದಾಹರಣೆಗೆ ಮಾಗಡಿಯ 
ಸೋಮೆಶ್ವರ ದೇವಾಲಯವು ನ್ಯಾಯ ಮಂಟಪ, ನೃತ್ಯ ಮಂಟಪಗಳ ರಚನೆಯ ಮೂಲಕ 
ಸಾಮಾಜಕವಾಗಿ ಭಾಗಿಯಾಗಿರುವುದರ ಸಾಕ್ಷಿಯಾಗಿ ಕಾಣಬಹುದು. 


ದೇವಾಲಯಗಳ ನಿರ್ಮಾಣಕ್ಕೆ ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬ ಕಾರಣವಾದರೂ 
ನಂತರದಲ್ಲ ಅದು ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಕುಟುಂಬದ ಪ್ರತ್ಹಾಗದೇ ಇಡೀ 
ಸಮುದಾಯದ ಪ್ವತ್ತಾಗುತ್ತಿತ್ತು. ಹಬ್ಗ ಹರಿದಿನಗಳಲ್ಲ. ಜಾತ್ರೆ-ಉತ್ಸ್ತವಗಕಲ್ಲ ಎಲ್ಲಾ ವರ್ಗದ 
ಜನರು ಒಬ್ದಾಗಿ ಸೇರಿ ದೇವಾಲಯಗಳ ಪೂಜಾ ಕೈಂಕರ್ಯಗಳಲ್ಲ ಭಾಗಿಯಾಗಿ ತಮ್ಮ 


ಸೇವೆಗಳನ್ನು ಸಲ್ಪಸುತ್ತಿದ್ದರು. 


283 


ದೇವಾಲಯಗಳು ಮತ್ತು ಧರ್ಮ 


ದೇವಾಲಯಗಳ ನಿರ್ಮಾಣದ ಹಿನ್ನಲೆಯಲ್ಲ ಧರ್ಮವೂ ಸಹ ಸ್ತಾಭಾವಿಕವಾಗಿ 
ಕಂಡುಬರುತ್ತದೆ. ಶೈವ ಧರ್ಮದ ಪ್ರಭಾವದಿಂದ ಶೈವ ದೇವಾಲಯಗಳು, ವೈಷ್ಣವ ಧರ್ಮದ 
ಪ್ರಭಾವದಿಂದ ವೈಷ್ಣವ ದೇವಾಲಯಗಳು, ಜೈನ ಧರ್ಮದ ಪ್ರಭಾವದಿಂದ ಜೈನ ಬಸದಿಗಳು 
ನಿರ್ಮಾಣಗೊಂಡಿವೆ. ಧಾರ್ಮಿಕ ಇತಿಹಾಸವನ್ನು ಅಧ್ಯಯನ ಮಾಡಿದಾಗ ದೇವರು ಮತ್ತು 
ಅದರ ಜೊತೆಗೆ ಸೇರಿಕೊಂಡು ಬಂದಂತಹ ಧರ್ಮಕ್ಕೆ ಒಂದು ಮಿತಿ ದೊರೆತಿರುವುದನ್ನು 
ಗಮನಿಸಬಹುದು. ಧರ್ಮವು ಮತದ ಮಿತಿಯನ್ನು ದಾಟ ಬೆಳೆದು 'ತತ್ವ'ವಾಗಿ 
ವಿಸ್ತರಿಸಿಕೊಳ್ಳುತ್ತದೆ. ತತ್ತವಾಗುವ ಮೊದಲು ಧರ್ಮಕ್ಕೆ ಮತದ ಮಿತಿಯುರುತ್ತದೆ. ಪ್ರತಿಯೊಂದು 
ಮತಧರ್ಮವು ತನ್ನದೇ ಆದಂತಹ ಒಂದು ಸಿದ್ಧಾಂತವನ್ನು ಒಳಗೊಂಡಿರುತ್ತದೆ. ಮತಧರ್ಮವು 
ಒಂದು ಸಿದ್ದಾಂತವನ್ನು ನಂಜದ ಜನತೆಯನ್ನು ಒಂದುಗೂಡಿಸುತ್ತದೆ. 


ಶಿವನನ್ನು ನಂಜ ಆ ನಂಜಕೆಬುಂದ ರೂಪುಗೊಂಡ ಬದುಕಿನ ಶ್ರಮವನ್ನು 
ಅನುಸರಿಸುವವರು ಶೈವರು ಅವರು ತಮ್ಮದೇ ಆದ ಬದುಕಿದ ಕ್ರಮ. ರೀತಿ-ನೀತಿಗಳು. 
ಸಿದ್ಧಾಂತ, ಅನುಷ್ಠಾನ ಮಾರ್ಗಗಳನ್ನು ಅನುಸರಿಸುತ್ತಾರೆ. ಅಂತೆಯೇ ವೈಷ್ಣವ, ಜೈನ ಹಾಗೂ 
ಬೌದ್ಧ ಧರ್ಮ ಇತ್ಯಾದಿಗಳು. ಆದರೆ ಅವರವರ ಅನುಷ್ಣಾನದ ವಿಧಿ-ವಿಧಾನಗಳಲ್ಲ 
ವ್ಯತ್ಯಾಸಗಳನ್ನು ಹೊಂದಿರುತ್ತವೆ ಅಷ್ಟೇ ಹೊರತು ಬೇರೇನನ್ನೂ ಅಲ್ಲ. ಜನತೆಯೂ ಸಹ ತಮ್ಮ 
ನಂಬಕೆ ಮತ್ತು ಧರ್ಮಗಳನ್ನು ಬಲಪಡಿಸಿಕೊಳ್ಳಲು ಶ್ರಮಿಸುತ್ತದೆ. ಧರ್ಮದ ಬಲವರ್ಧನೆಗೆ 
ಹಲವು ಕಾರ್ಯಕ್ರಮಗಳನ್ನು ರೂಪಿಸುತ್ತದೆ. ಜನಪ್ರಿಯವಾಗಲು ಪ್ರಯತ್ನಿಸುತ್ತದೆ. 
ದೇವಾಲಯಗಳು ದೇವರ ಹೆಸರಿನಲ್ಪ್ಲ ನಿರ್ಮಾಣವಾದರೂ, ಆ ದೇವರ ಹೆಸರಿನಲ್ಲ ಒಂದು 
ಧರ್ಮ ಬೆಳೆದುದರಿಂದ ದೇವಾಲಯಗಳು ಧರ್ಮವನ್ನೂ. ಧರ್ಮವು ದೇವಾಲಯವನ್ನೂ 


ರಕ್ಷಿಸಲು ಮತ್ತು ಹೋಷಿಸಲು ಬದ್ದವಾಗಿದ್ದವು. 


ಈ ಜಲ್ಲೆಯ ದೇವಾಲಯಗಳನ್ನು ಗಮನಿಸಿದಾಗ ಜಲ್ಲೆಯಾದ್ಯಂತ ಶೈವ 
ದೇವಾಲಯಗಳು ಹೆಚ್ಚಾಗಿ ಕಂಡುಬಂದು ನಂತರದಲ್ಲ ವೈಷ್ಣವ ದೇವಾಲಯಗಳು. ಶಾಕ್ತ 
ದೇವಾಲಯಗಳು. ಜೈನ ಬಸದಿಗಳು ನಿರ್ಮಾಣಗೊಂಡಿರುವುದು ಕಂಡುಬರುತ್ತದೆ. ಅಂತೆಯೇ 
ಧರ್ಮದ ಪ್ರಭಾವ ಹೆಚ್ಚಾದಂತೆ ಆಯಾ ಧರ್ಮದ ದೇವಾಲಯಗಳ ನಿರ್ಮಾಣವು 
ಅಧಿಕಗೊಂಡಿರುವುದನ್ನು ಕಾಣಬಹುದು. ಅಂತೆಯೇ ಒಂದು ಧರ್ಮದ ಪ್ರಭಾವ ಹೆಚ್ಚಾದಾಗ 
ಮತ್ತೊಂದು ಧರ್ಮಗಳ ಪ್ರಾಮುಖ್ಯತೆ ಕಡಿಮೆಯಾಗುವುದು ಸರ್ವಸಾಮಾನ್ಯ ಸಂಗತಿ. ಅಲ್ಲದೇ 
ಧರ್ಮಗಕ ನಡುವೆ ಸಂಘರ್ಷಗಳಾಗಿ ಅವು ಕಾಲಾಂತರಗಕಲ್ಲ ಕ್ಷೀಣಿಸಿರುವುದನ್ನು 


284 


ಕಾಣಬಹುದು. ಈ ಜಲ್ಲೆಯಲ್ಲ ಗಂಗರ ಕಾಲದಲ್ಲ ಉತ್ತಮ ಸ್ಥಿತಿಯಲ್ಲದ್ದ ಜೈನಧರ್ಮ ನಂತರ 
ಕಾಲದಲ್ಲ ನಶಿಸಿರುದನ್ನು ತಿಕಯಬಹುದು. ಉದಾಹರಣೆಗೆ ಕಲ್ಕದ ಒಂದು ಶಾಸನದಲ್ಲ ಜೈನ- 
ವೈಷ್ಣವ ಸಂಘರ್ಷಗಳು ಜರುಗಿ ವೈಷ್ಣವರು ಜೈನ ಭಕ್ತರ ನಡುವೆ ರಕ್ತಪಾತವಾದ ಬಧ್ಣೆ ಶಾಸನದ 
ಉಲ್ಲೇಖವಿದೆ. ಶ್ರವಣ ಬೆಕಗೂಳದಲ್ಲ ಉಂಟಾದ ಸಂಘಷ್ಷಕ್ಕೆ ಜೈನರು ಶ್ರೀ ಬುಕ್ಕರಾಯನ ಬಳಗೆ 
ದೂರನ್ನು ತೆಗೆದುಕೊಂಡು ಹೋಗಿದ್ದಾಗ ಈ ಸಂಘರ್ಷವನ್ನು ಪರಿಹರಿಸಿದ ಬುಕ್ಕರಾಯ 
ಕೆಲವೊಂದು ಆಜ್ಞೆಗಳನ್ನು ಮಾಡುತ್ತಾನೆ. ಅದರ ವಿವರ ಪ್ರತಿಯಾದ ಇನ್ನೊಂದು ಶಾಸನವನ್ನು 


ಕಲ್ಯುದಲ್ಲಿ ಹಾಕಲಾಗಿದೆ. 


ಒಂದು ಧರ್ಮ ಹೆಚ್ಚು ಪ್ರಾಬಲ್ಯಕ್ಕೆ ಬಂದಾಗ ಮತ್ತೊಂದು ಧರ್ಮ ತನ್ನ ಪ್ರಾಬಲ್ಯತೆಯನ್ನು 
ಕಳೆದುಕೊಂಡು ನಾಶವಾಗಿರುವುದನ್ನು ನಾವು ಇತಿಹಾಸದಲ್ಲ ಗುರುತಿಸಬಹುದು. ಅಂತೆಯೇ 
ಧರ್ಮದ ಪಬಲತೆಯಿಂದ ಒಂದು ಧರ್ಮದ ದೇವಾಲಯಗಳು ಮತ್ತೊಂದು ಧರ್ಮದ 
ದೇವಾಲಯವಾಗಿ ರೂಪುಗೊಂಡಿರುವುದನ್ನು ನಾವು ಕಾಣುತ್ತೇವೆ. ಜಲ್ಲೆಯಲ್ಲ ಇದಕ್ಕೆ ಉತ್ತಮ 
ಉದಾಹರಣೆಯೆಂದರೆ ಬೇವೂರಿನ ಜೈನ ಬಸದಿಯು ನಂತರದಲ್ಲ ವೆಂಕಟೇಶ್ವರ. ಮತ್ತು ಕಲ್ಯದ 
ಕಲ್ಲೇಶ್ವರ ದೇವಾಲಯವಾಗಿರುವುದುನ್ನು ನಮನೋಡಬಹುದಾಗಿದೆ. 


ಜಲ್ಲೆಯ ದೇವಾಲಯಗಳನ್ನು ಗಮನಿಸಿದಾಗ ಹಲವು ಶೈವ ದೇವಾಲಯಗಳು 
ನಿರ್ಮಾಣಗೊಂಡಿದ್ದು ಈ ದೇವಾಲಯಗಳಗೆ ಹಲವು ದಾನ ದತ್ತಿಗಳನ್ನು ನೀಡಿರುವ ಅಂಶಗಳು 
ಶಾಸನಗಳಂದ ತಿಅದುಬರುತ್ತದೆ. ಹೋೊಯ್ದಳರ ಕಾಲದಲ್ಲಿ ವೈಷ್ಣವ ಧರ್ಮಕ್ಕೆ ಹೆಚ್ಚಿನ ಒಲವು 
ತೋರಲಾಗಿ ವೈಷ್ಣವ ದೇವಾಲಯಗಳು ಸಹ ನಿರ್ಮಾಣಗೊಂಡಿವೆ.ಅವುಗಳಲ್ಲ ಪ್ರಮುಖವಾಗಿ 
ಅಪ್ರಮೇಯ, ಮಾಗಡಿ ತಿರುಮಲ, ಕನಕಪುರದ ರಂಗನಾಥ, ಅರಳಾಳು ನಾರಾಯಣ, 
ಹೂಂಗನೂರು ಗೋಪಾಲಕೃಷ್ಣ ಮಾಕಆ ಗೋಪಾಲಕೃಷ್ಣ ದೇವಾಲಯಗಳವೆ. ಅದರು ಗಂಗರ 
ಕಾಲದಿಂದಲೂ ಯಥೇಚ್ಛವಾಗಿ ಶೈವ ದೇವಾಲಯಗಳು ನಿರ್ಮಾಣಗೊಂಡು ಪ್ರಬಲವಾಗಿ 
ಬೆಳೆದಿರುವುದಕ್ಷೆ ಚಿಕ್ಷಮಳೂರು., ದೊಡ್ಡಮಳೂರು. ಅರ್ಕೇಶ್ವರ. ಹಾರೋಹಳ್ಳಿ. ಬೆಟ್ಟಹಳ್ಳಿ 
ಪಂಚಲೀಂ೦ಗೇಶ್ವರ. ಮಾಗಡಿಯ ಸೋಮೇಶ್ವರ. ರಾಮೇಶ್ವರ ದೇವಾಲಯಗಳೇ ಸಾಕ್ಷಿ. ಪ್ರಸ್ತುತ 
ಈ ಭಾಗದಲ್ಲ ಯಾವುದೇ ಜೈನ ದೇವಾಲಯಗಳು ಕಂಡುಬರುವುದಿಲ್ಲವಾದರೂ ಜೈನ ಧರ್ಮಕ್ಕೆ 
ಸಂಬಂಧಿಸಿದ ನಿಷಧಿಗಲ್ಲುಗಳು, ಮಾನಸ್ತಂಭಗಳು, ಹಾಗೂ ಜೈನ ಕುಟುಂಬಗಳು ಕಂಡು 
ಬಂದಿರುವುದರಿಂದ ಜೈನ ಧರ್ಮವು ಸಹ ಈ ಭಾಗದಲ್ಲಿ ಅಸ್ಥಿತ್ವದಲ್ಲತ್ತು ಎಂಬುದಾಗಿ 
ತಿಆಯಬಹುದು. ಉದಾ ಕೊಂಡಾಪುರ, ಕುಡ್ಡೂರು. ಬೇವೂರು. ಹೊಂಗನೂರು, ಮತ್ತಿಕರೆ, 
ಕಲ್ಕ, ಸಂಕೀಘಟ್ಟ. ಅರೆತಿಪ್ಟೂರು ದೊಡ್ಡಮಳೂರು ಭಾಗಗಳಲ್ತವೆ 


285 


ದೇವಾಲಯಗಳು ಮತ್ತು ದಾನ ದತ್ತಿಗಳು 


ದೇವಾಲಯಗಳು ಸಮಾಜದ ಅವಿಭಾಜ್ಯ ಅಂಗಗಳಾಗಿ ಬೆಳೆದಿದ್ದವು. ವ್ಯಕ್ತಿ, ವ್ಯಕ್ತಿ 
ಸಮೂಹ ಎಲ್ಲಾ ಘಟಕಗಳಲ್ಪ್ಲಯೂ ತಮ್ಮ ಬದುಕಿನ ಸಾರ್ಥಕತೆಗೆ ದೇವಾಲಯಗಳನ್ನು 
ಆಶ್ರಯುಸುತ್ತಿದ್ದರು. ದಾನದಿಂದಲೇ ಪುಣ್ಯ ಪ್ರಾಪ್ಲಿ ಎಂದು ನಂಜದ್ಧ ಪೂರ್ವಜರು ದಾನಕ್ಕೆ ಹೆಚ್ಚನ 
ಮಹತ್ವವನ್ನು ನೀಡಿದ್ದರು. ತಮಗೆ ಮಾತ್ರವಲ್ಲ ದಾನ ನೀಡುವುದರಿಂದ ತಮ್ಮ ಹಿರಿಯರಿಗೂ 
ಪ್ರರ್ಗಪ್ರಾಪ್ತಿಯಾಗುವುದರ ಜೊತೆಗೆ ತಮಗೂ ದಾನದ ಫಲದಿಂದ ಮೋಕ್ಷ ಪ್ರಾಪ್ತವಾಗುತ್ತದೆ 
ಎಂಬ ಬಲವಾದ ನಂಜಕೆ ಹೊಂದಿದ್ದರು. ಜಲ್ಲೆಯ ಶಾಸನಗಳನ್ನು ಗಮನಿಸಿದಾಗ ನಮಗೆ 
ಹೇರಳವಾಗಿ ದಾನ ಶಾಸನಗಳು ಲಭ್ಯವಾಗುತ್ತವೆ. ಸಮಾಜ ಮತ್ತು ದೇವಾಲಯಗಳ ಪರಸ್ಪರ 
ಕೊಡುಕೊಳ್ಳುವಿಕೆ ವಿಶಿಷ್ಠವಾದುದು. ದೇವಾಲಯಗಳ ಕಾರ್ಯ ವ್ಯಾಪ್ತಿಗೆ ತಕ್ಕಂತೆ ದಾನ 
ದತ್ತಿಗಳು ದೊರೆಯುತ್ತಿದ್ದವು. ಹೀಗೆ ಪಡೆದ ದಾನ ದತ್ತಿಗಳನ್ನು ಅವು ಪುನಃ ಸಮಾಜಕ್ಕೆ ನೀಡಿ 
ಸಾರ್ಥಕತೆಯನ್ನು ಪಡೆಯುತ್ತಿದ್ದವು. 


ನಮ್ಮ ಪೂರ್ವಜರು ದಾನ ನೀಡಿರುವುದನ್ನು ಬದುಕನ ಪರಮ ಧ್ಯೇಯವನ್ನಾಗಿ 
ಪರಿಗಣಿಸಿದ್ದರಲ್ಲದೇ ನೀಡಿದ ದಾನವನ್ನು ಪಾಅಸುವುದಕ್ಕೂ. ರಕ್ಷಿಸುವುದಕ್ಲೂ 
ಕಟ್ಟುಪಾಡುಗಳನ್ನು ಹಾಕಿಕೊಂಡಿದ್ದರು. ದಾನ ನೀಡುವುದನ್ನು ಬದುಕಿನ ಮಹತ್ವದ 
ಕಾರ್ಯವೆಂದು ಭಾವಿಸಲಾಗಿತ್ತು. ಇಹ-ಪರಗಳೆರಡರಲ್ಲೂ ಸಖನಾಗಿ ಬರುವುದು 
ಧರ್ಮಪವೊಂದೇ ಎಂಬುದು ಜನರ ನಂಜಕೆಯಾಗಿತ್ತು. ಧರ್ಮದ ಸಂಪಾದನೆಗೆ ದಾನವೇ 
ಸಾಧನವಾಗಿತ್ತು.  ದಾನಗಕಲ್ಲ ಯಾವುದು ಶ್ರೇಷ್ಠ ಎಂಬುದು ಆಯಾ ಸಂಧರ್ಭಕ್ಕೆ 
ಅನುಗುಣವಾಗಿ ನಿರ್ಣಯುಸಲಾಗುತ್ತಿತ್ತು. ದೇವಾಲಯಗಕಲ್ಲ ಅನ್ನದಾನಕ್ಕೆ ಮಾತ್ರವೇ ಅಲ್ಲದೆ 
ವಿದ್ಯಾದಾನದ ವ್ಯವನ್ಥೆರೂ ಹೇರಳವಾದ ಅವಕಾಶವಿತ್ತು ಅದ್ದರಿಂದ ಅಗ್ರಹಾರಗಳ ನಿರ್ಮಾಣ 
ಮಾಡಿ ದಾನದತ್ತಿಗಳ ನೀಡಲಾಗಿದೆ. 


ದಾನಿಯು ದೇವಾಲಯದ ಸ್ಥಾನಪತಿಯ ಮೂಲಕ ನೀಡುವ ದಾನವು ಸಾಮಾನ್ಯವಾಗಿ 
ದೇವರ ಅಂಗಯಬೋಗ, ರಂಗಭೋಗ, ವಾದ್ಯ, ಸಂಗೀತ, ನೃತ್ಯ, ಸನ್ಯಾಸಿಗಳ ಆಹಾರದಾನ 
ಮತ್ತು ದೇವಾಲಯದ ಬಂಡಸ್ಸುಟತ ಜೀಣೋದ್ದಾರಗಳಗೆಂದೇ ಉದ್ದೇಕಿಸಲ್ಪಟ್ಟರುತ್ತಿತ್ತು. 
ದೇವಾಲಯಗಳು ಸ್ಥಳದ ಮತ್ತು ಪರಸ್ಥಳದಲ್ಲ ಕೆರೆ ನಿರ್ಮಾಣ ಮಾಡಿ ಅದರ ತೆರಿಗೆಯನ್ನು ದತ್ತಿ 
ನೀಡಲಾಗುತ್ತಿತ್ತು. ಸ್ಥಳದ ಮುಖ್ಯರಾದಂತಹ ಮಹಾಜನರ ಮೂಲಕವೇ ಗ್ರಾಮದ ಎಲ್ಲಾ 
ಕೆಲಸಗಳು ನಡೆಯುತ್ತಿದ್ದುದರಿಂದ ದೇವಸ್ಥಾನಗಳಗೆ ಮಹಾಜನರ ಸಮ್ಮುಬದಲ್ಲಯೇ 
ದಾನವನ್ನು ನೀಡಿರುವ ಉಲ್ಲೇಖಗಳು ಶಾಸನೋಕ್ತವಾಗಿವೆ. ದಾನಿ. ದೇವಾಲಯ ಮತ್ತು 


286 


ಸ್ಥಾನಪತಿಗಳಗೆ ಮಹಾಜನರು ಸಾಕ್ಷಿಯಾಗಿರುತ್ತಿದ್ದರು. ಹಲವು ಸಂಧರ್ಭಗಕಲ್ಲ ಮಹಾಜನರೇ 
ಒಂದಾಗಿ ದೇವಾಲಯಕ್ಕೆ ದಾನ ನೀಡಿದ್ದಾರೆ. ರಾಜರುಗಳು, ಮಂತ್ರಿಗಳು, ಸೇನಾಧಿಪತಿ, 
ವ್ಯಾಪಾರಿವರ್ಗ ಸ್ಥಳೀಯ ನಾಯಕರು, ಊರ ಹಿರಿಯರು, ಗಾವುಂಡರು ಸಹ ದಾನ 
ಮಾಡುತ್ತಿದ್ದರು ಎಂಬ ವಿಷಯಗಳು ಕುಡ್ಡೂರು. ಎಲಚವಾಡಿ, ಕಬ್ದಾಳು. ಮಾಗಡಿ, ಸಾತನೂರು. 
ಮಳೂರು. ಕೊಂಡಂಬಳ್ಳ, ಶ್ರೀಗಿರಿಪುರ ಇತರ ಶಾಸನಗಳಂ೦ದ ತಿಆದುಬರುತ್ತವೆ. 


ಈ ದಾನ ಶಾಸನಗಳನ್ನು ಗಮನಿಸಿದಾಗ ಶಾಸನಗಳ ಕೊನೆಯಲ್ಲ ನಾವು 
ಶಾಪಾಶಯಗಳನ್ನು ಕಾಣುತ್ತೇವೆ. ಈ ಶಾಪಾಶಯಗಳು ದಾನದಿಂದ ದೊರಕುವ ಫಲ, 
ದಾನವನ್ನು ಪಾಅಸುವುದರಿಂದ ದೊರಕುವ ಫಲ ಮತ್ತು ದಾನವನ್ನು ಅಪಹರಿಸುವುದರಿಂದ, 
ಕೆಡಿಸುವುದರಿಂದ ಅಥವಾ ಪಾಲಅಸದಿರುವುದರಿಂದ ಆಗುವ ಪರಿಣಾಮಗಳನ್ನು ಕುರಿತು 
ಎಚ್ಚರಿಕೆಯನ್ನು ನೀಡಿವೆ. 


ದೇವಾಲಯಗಳು ಮತ್ತು ಆರ್ಥಿಕ ಸ್ಥಾನಗಳು 


ದೇವಾಲಯಗಳು ಆರ್ಥಿಕವಾಗಿಯೂ ಜನತೆಗೆ ಸಹಾಯವನ್ನು ಮಾಡಿವೆ. 
ದಾನದತ್ತಿಗಳ ಮುಖಾಂತರವಾಗಿ ಯಥೇಚ್ಛವಾದ ಹಣ ಮತ್ತು ಭೂಮಿಗಳು ದೇವಾಲಯಗಕಲ್ಪ 
ಸಂಗ್ರಹವಾಗುತ್ತಿದ್ದವು. ಹೀಗೆ ಸಂಗ್ರಹಗೊಂಡ ಭೂಮಿಯನ್ನು ದೇವಾಲಯದವರೇ 
ನಿರ್ವಹಿಸಲು ಸಾಧ್ಯವಾಗುತ್ತಿರಲಲ್ಲ. ಆದ ಕಾರಣ ಭೂಮಿಯನ್ನು ಆ ಊರಿನ ಜನರಿಗೆ 
ಗುತ್ತಿಗೆಯನ್ನು ನೀಡಲಾಗುತ್ತಿತ್ತು. ವಸ್ಸುರೂಪದ ದಾನವು ದೇವಸ್ಥಾನಕ್ಕೆ 
ಉಪಯೋಗವಾಗುತ್ತಿತ್ತು. ಮಾತ್ರವಲ್ಲದೇ ಶೇಖರಣೆಗೊ೦ಡ ಆಹಾರ ಪದಾರ್ಥಗಳನ್ನು ಬರಗಾಲ 
ಮತ್ತಿತರ ಸಂದರ್ಭಗಳಲ್ಲ ಜನರಿಗೆ ಹಂಚಲಾಗುತ್ತಿತ್ತು. ದಾನಿಗಳಂದ ಒದಗಿ ಬಂದ 
ಮೂಲಧನವನ್ನು ಸ್ಥಾನಪತಿಯು ಸಾಲವಾಗಿ ನೀಡಿ ಬಂದ ಬಡ್ಡಿಯ ಹಣವನ್ನು ದಾನಿಗಳು 
ನಿದೇಶಿಸಿದ್ದಂತೆ ವಿನಿಯೋಗಿಸುತ್ತಿದ್ದನು. ಉದಾಹರಣೆಗೆ ಕೂಡ್ಲೂರಿನ ಶಾಸನದಲ್ಲ ದಾನಿಯು 
4 ಗದ್ಯಾಣವನ್ನು ದಾನ ನೀಡಿ ಅದರಿಂದ ಬರುವ ಬಡ್ಡಿಯ ಹಣವನ್ನು ದೇವರ ನಂದಾದೀಪಕ್ಕೆ 
ಹಾಗೂ ಒಂದು ಹೊತ್ತಿನ ನೈವೇದ್ಯಕ್ಕೆ ಉಪಯೋಗಿಸುವಂತೆ ಅದನ್ನು ಆ ಕಾರ್ಯಕ್ಕೆ 
ವಿಸಿಯೋಗಿಸಲಾಗುತ್ತಿತ್ತು." ಮಾಧ್ಣೇನಹಳ್ಳ ಶಾಸನವು ಕೆರಯ ಕಳಗಡೆಯ ಜತ್ತುವತ್ತ (ಭತ್ತ 
ಬೆಳೆಯುವ) ಭೂಮಿಯನ್ನು ದಾನ ದೇವಾಲಯಕ್ಕೆ ದಾನ ನೀಡಿರುವುದು? ಹಾಗೂ ನಂಜರಾಜ 
ಅರಸನ ಮನೆಯ ವಾರ್ತೆಗುರಿಕಾರವೀರಯ್ಯ ಎಂಬುವವನು ಅಪ್ರಮೇಯ ಸ್ವಾಮಿಗೆ ದಾನ 
ನೀಡಿ ಅದರ ಜೊತೆ ಕೆರೆಯನ್ನು ನಿರ್ಮಿಸಿ ಅದರ ತೆರಿಗೆಯನ್ನು ಸಹ ದೇವರ ಕಾಯಕಕ್ಷೆ 
ಬಳುಸುವಂತೆ ಮಾಡಿರುವುದನ್ನು ಶಾಸನಗಳು ತಿಆಸುತ್ತವೆ.” 


287 


ದೇವಾಲಯಗಳು ಮತ್ತು ಕಲೆ 


ಮಾನವನ ಜೀವನದಲ್ಲ ಕಲೆಗೆ ವಿಶೇಷ ಆದ್ಯತೆಯುದೆ. ಮಾನವನ ಉಗಮ 
ಕಾಲದಿಂದಲೇ ಕಲೆಯೂ ಉಗಮವಾಲಯುತು ಎಂದು ಭಾವಿಸಿದರೆ ಅತಿಶೋಕ್ತಿಯಾಗಲಾರದು. 
ಯಾವುದೇ ಪ್ರಕಾರದ ಕಲೆಯಾದರೂ ಮಾನವನ ಜೀವನದಲ್ಲ ಒಂದಲ್ಲ ಒಂದು ರೀತಿ ತನ್ನ 
ಪ್ರಭಾವವನ್ನು ಜೀರುತ್ತದೆ. ಸಂಗೀತ ಮತ್ತು ನೃತ್ಯಗಳು ಎಲ್ಲರಿಗೂ ಅತ್ಯಂತ ಪ್ರಿಯವಾದುದವು. 
ಆದ್ದರಿಂದ ಅವು ದೇವತೆಗಳಗೂ ಪ್ರಿಯವಾದುದು ಎಂಬ ನಂಬಕೆಯು ಪ್ರಾಚೀನ 
ಕಾಲದಿಂದಲೂ ಪ್ರಚಅತದಲ್ಲದೆ. ನಾವು ಒಪ್ಪಿರುವ ಅರವತ್ತನಾಲ್ಲು ಕಲೆಗಳಲ್ಲ ಸಂಗೀತ, ವಾದ್ಯ, 
ನೃತ್ಯಗಳು ಅಗ್ರಸ್ಥಾನವನ್ನು ಪಡೆದುಕೊಂಡಿವೆ. ಇಂತಹ ಪ್ರಮುಖ ಕಲೆಗಳಗೆ ಪ್ರಾಚೀನ 
ಕಾಲದಲ್ಲ ದೇವಾಲಯಗಳು ಆಶ್ರಯ ಸ್ಥಾನಗಳಾಗಿದ್ದುವು ಔಚಿತ್ಯಪೂರ್ಣವಾದುದಾಗಿದೆ. 
ಅಂದಿನ ಮಾನವನ ಭಾವನೆಗಳ ಅಭವ್ಯಕ್ಷಿಗೆ ದೇವಾಲಯಗಳೇ ರಂಗಮಂದಿರಗಳಾಗಿ 
ಕಾರ್ಯನಿರ್ವಹಿಸಿವೆ. ದೇವಾಲಯಗಕಲ್ಲ ದೇವರಿಗೆ ನಡೆಸುವ ಪೂಜಾ ವಿಧಿಗಕಲ್ಲ ಸಂಗೀತ, 
ನೃತ್ಯ, ವಾದ್ಯಗಳಗೆ ಮಹತ್ವದ ಸ್ಥಾನವಿರುವುದು ಗಮನಾರ್ಹವಾದುದು. ತನಗೆ ಯಾವುದು 
ಇಷ್ಟವಾಗುವುದೋ ಅದು ದೇವರಿಗೆ ಒಪ್ಪಿಸುವ ಮನುಷ್ಯನ ಮನೋವ್ಯೃತ್ತಿಯಲ್ಲ ಸಂಗೀತ 
ಮತ್ತು ನೃತ್ಯಗಳು ದೇವಾಲಯಗಳಲ್ಲ ಬೆಳೆದು ದೇವರಿಗೆ ಅರ್ಪಿತವಾಗಿವೆ. ದೇವರ ನಿತ್ಯ 
ಸೇವೆಯಲ್ಲ ಪ್ರಥಾನ ಭಾಗವಾಗಿ ಸಂಗೀತ ಮತ್ತು ನೃತ್ಯಗಳನ್ನು ಕಾಣಬಹುದು. 
ದೇವಾಲಯಗಳಕಲ್ಲ ನಡೆಯುತ್ತಿದ್ದಂತ ಸಂಗೀತ, ನೃತ್ಯ, ವಾದ್ಯಗಳು ಶಿಲ್ಲಗಳ ಮೂಲಕ 
ದೇವಾಲಯದಲ್ಲ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿರುವುದನ್ನು ದೇವಾಲಯಗಕಲ್ಪ 
ಕಂಡುಬರುವ ನೃತ್ಯಪಿಲ್ಪಗಳು ಸಷ್ಟೀಕರಿಸುತ್ತವೆ. ಈ ಶಿಲ್ಪಗಳು ನೃತ್ಯ ಮತ್ತು ಸಂಗೀತ 
ದೇವಾಲಯಗಳಲ್ಲ ಪಡೆದಿದ್ದ ವಿಶಿಷ್ಠ ಸ್ಥಾನವನ್ನು ಪ್ರತಿನಿಧಿಸುವ ಮಹತ್ವದ ದಾಖಲೆಗಳಾಗಿವೆ. 


ದೇವಾಲಯಗಳ ಪೂಜಾ ವಿಧಿ ವಿಧಾನಗಳು 


ದೇವಾಲಯಗಕಲ್ಲ ನಡೆಯುತ್ತಿದ್ದ ಪೂಜಾವಿಧಿಗಳಲ್ಲ ಅಂಗಯಖೋಗ ಮತ್ತು 
ರಂಗಭೋಗ ಎಂಬ ಎರಡು ಸೇವೆಗಳದ್ದು. ಅಂಗಭೋಗವು ದೇವರ ಸ್ಥಾನ. ಗಂಧ, ಧೂಪ, 
ದೀಪ, ನೈವೇದ್ಯ ಇತ್ಯಾದಿಗಳಾದರೆ, ದೇವರ ಎದುರು ದೇವರ ಮನಸ್ಸನ್ನು 
ಸಂತೋಷಪಡಿಸಲು. ದೇವರನ್ನು ತೃಪ್ತಿಪಡಿಸಲು ಸಲ್ಲಸುತ್ತಿದ್ದ ಸೇವೆಯೇ ರಂಗಭೋಗ. 
ದೇವರ ಹೆಸರಿನಲ್ಲ ರಂಗಭೋಗದ ದೃಶ್ಯ ಮತ್ತು ಶ್ರವ್ಯ ಸೇವೆಯನ್ನು ನೋಡಿ ಮತ್ತು ಕೇಳ 
ಸಂತೋಷವನ್ನು ಪಡೆಯುವ ಸದಾವಕಾಶವು ಭಕ್ತರಿಗೆ ಲಭ್ಯವಾಗುತ್ತಿತ್ತು. ದೇವಾಲಯಗಳಲ್ಲ 


ನವರಂಗ ಅಥವಾ ಮುಖಮಂಟಪದ ನಡುವೆ ಸ್ವಲ್ಪ ಎತ್ತರಿಸಲ್ಪಟ್ಟ ವೇದಿಕೆ ರಂಗಭಬೋಗದ 


288 


ಸಲುವಾಗಿಯೇ ನಿರ್ಮೀಸಲಾಗಿರುವಂತಹದು. ವೇದಿಕೆ ಇರುವ ನವರಂಗ ಅಥವಾ 
ಮುಖಮಂಟಪದಲ್ಲ ಭಕ್ತವೃಂದ ಕುಳತು ನೋಡಲು ಆಸನದ ವ್ಯವಸ್ಥೆ ಇರುತ್ತಿತ್ತು. ತರೆದ 
ಮುಖಮಂಟಪ ಅಥವಾ ನವರಂಗಗಳನ್ನು ಹೊಂದಿರುವ ದೇವಾಲಯಗಕಲ್ಲ ಕಾಣಬರುವ 
ಕಕ್ಷಾಸನಗಳು ರಂಗಭೋಗವನ್ನು ವೀಕ್ಷಿಸುವ ಸಲುವಾಗಿಯೇ ನಿರ್ಮೀತವಾದಂತಹವುಗಳು. 


ದೇವಾಲಯಗಳಗೆ ನೀಡಿರುವ ದಾನಗಳನ್ನು ಗೆಮನಿಸಿದಾಗ ದೇವರ ಧೂಪ, ದೀಪ. 
ನಂದಾದೀಪ, ನೈವೇದ್ಯ, ಅಮೃತಪಡಿ. ಖಂಡಸ್ಸುಟತ ಜೀಣೋದ್ದಾರಗಳಗೆ ಹಲವು 
ದಾನಗಳನ್ನು ನೀಡಲಾಗಿದೆ. ಮಾಗಡಿ ತಾಲೂಕಿನ ಒಂದು ಶಾಸನದಲ್ಲ ಇಲ್ಲನ ಕಲ್ಲೇಶ್ವರ 
ದೇವರಿಗೆ ವಿಶೇಷ ಅಮೃತಪಡಿ ನೈವೇದ್ಯ ಹಾಗೂ ದೀಪಾರಾಧನೆಗೆ ಒಂದು ಗ್ರಾಮವನ್ನು 
ಅಗ್ರಹಾರವನ್ನಾಗಿ ಮಾಡಿ ನೀಡಲಾಲುತು ಎಂದು ಉಲ್ಲೇಖವಾಗಿದೆ.” ಇದೇ ತಾಲೂಕನ 
ಮತ್ತೊಂದು ಶಾಸನದಲ್ಲ ಶ್ರೀ ಪ್ರಸನ್ನ ಗಂಗಾಧರ ದೇವರ ನಾಮಾಂಕಿತವಾದ ವೀರಚಿಕ್ಕ 
ಒಡೆಯನು ಪ್ರಸನ್ನು ಗೆಂಗಾಧರ ದೇವರಿಗೆ ಅಮೃತಪಡಿಗೆ ಬಟ್ಟುಕೊಟ್ಟ ದಾನವನ್ನು 
ಉಲ್ಲೇಐಸಿದೆ.” ಅಂಗಭೋಗಕ್ಕೆ ನೀಡಿರುವ ದಾನಗಳಂತೆ ರಂಗಭೋಗಕ್ಕೂ ಪ್ರತ್ಯೇಕವಾಗಿ ದಾನ 
ನೀಡಿರುವುದನ್ನು ಶಾಸನಗಳಲ್ಪ್ಲ ಕಾಣಬಹುದು. ಎಲ್ಲಾ ದೇವಾಲಯಗಳಲ್ಪ್ಲಯೂ ರಂಗಭೋಗದ 
ವ್ಯವನ್ಥೆ ಇರಲಲ್ಲ. ಆದರೆ ಅಂಗ ಭೋಗವಂತೂ ಎಲ್ಲಾ ದೇವಾಲಯಗಳಲ್ಲಯೂ 
ನಡೆಯಲೇಬೇಕು. ಅಂಗಭೋಗಕ್ಕೆ ವಿಶೇಷ ಕಲಾವಿದರ ಅವಶ್ಯಕತೆ ಇಲ್ಲವಾದುದರಿಂದ 
ಆಚರಣಿ ಮತ್ತು ಪಾಲನೆ ಎರಡೂ ಸುಲಭವಾದುದು. ಆದರೆ ರಂಗಭೋಗ ಸೇವೆಗೆ ಗಾಯಕರು. 
ವಾದ್ಯಗಾರರು, ನರ್ತಕರು ಮತ್ತು ಅವರ ತಂಡ ಎಲ್ಲರ ಸೇವೆ ಅವಶ್ಯಕವಾಗಿದ್ದು ಇದು 
ಸುಲಭವಾದ ಆಚರಣೆಯಲ್ಲ ಹಾಗೂ ನಿರ್ವಹಣಿಯೂ ಸುಲಭವಲ್ಲ. ಜೊತೆಗೆ ರಂಗಭೋಗ 
ಸೇವೆಗೆ ದೇವಾಲಯ ವಿಶಾಲವಾಗಿರಬೇಕು ಜೊತೆಗೆ ಕಲಾವಿದರ ಜೀವಿತಕ್ಕೆ ಸಮರ್ಪಕ 
ವ್ಯವಸ್ಥೆಯಾಗಬೇಕು. ಇದರಿಂದಾಗಿ ರಂಗಭೋಗ ಸೇವೆಯು ಎಲ್ಲಾ ದೇವಾಲಯಗಳಕಲ್ಲ ಇರದೆ, 
ಕೆಲವೇ ದೇವಾಲಯಗಕಲ್ಲ ಮಾತ್ರ ಕಂಡುಬರುತ್ತದೆ. ಉದಾಹರಣೆಗೆ ಜಲ್ಲೆಯ ಕನಕಪುರ 
ತಾಲೂಕಿನ ಗೌರವೇಶ್ವರ ದೇವಾಲಯದಲ್ಲ ಅಂಗರಂಗಭೋಗ ಎರಡು ಸೇವೆಗಳು 
ನಡೆಯುತ್ತಿದ್ದುದಾಗಿ ತಿಆದುಬರುತ್ತದೆ. ಈ ದೇವಾಲಯಕ್ಕೆ ಸಂಬಂಧಿಸಿದ ಒಂದು ಶಾಸನದಲ್ಲಿ 
ಅಯ್ಯಾವಳೆ ಐನೂರ್ವರ ಸ್ಹಾಮಿಗಳಂ ಭಯ ನಾನಾಡೇರೆ ಮುಖ್ಯೆರಪ್ಪತ್ವೇಲೋಕ್ಕ ಪಟ್ಟಣಸ್ವಾಮಿ 
ವೀರಬಲ್ಲಾಕಸೆಟ್ಣ ಮೊದಲಾದವರು ಶ್ರೀ ಗೌರವೇಶ್ವ್ಷರ ದೇವರ ಶ್ರೀ ಕಾಯಕಕ್ಕೆ 
ಅಂಗರಂಗಭೋಗಕ್ಷೆ, ಪಂಚಾಮೃತ. ಅಮೃತಪಡಿಗೆ. ಷೋಡಶೋಪಚಾರಕ್ಷೆ ಖಂಡಸ್ಸುಟತ 
ಜೀಣೋದ್ದಾರಕ್ಕೆಂದು ದಾನ ನೀಡಿರುವುದನ್ನು ದಾಬಲಸಿದೆ.5 ಹಾಗೂ ಅಯಾ ಪ್ರದೇಶದ 
ಅಭರುಚಿಗೆ ತಕ್ಕಂತೆ ಸಂಗೀತ ವಾದ್ಯಗಳು, ಕ್ರೀಡಾ ಮನೋಭಾವನೆಗಳನ್ನು ಕಲೆ ಮತ್ತು 


289 


ವಾಸ್ತುಪಿಲ್ಪ್ಲದಲ್ಲ ಗುರುತಿಸಬಹುದು. ಹೀಗೆ ದೇವಾಲಯಗಳಕಲ್ಲ ನಡೆಯುತ್ತಿದ್ದ ಕಲೆಯ ವಿವಿಧ 
ಪ್ರಕಾರಗಳು ಜನರಿಗೆ ಮನೋರಂಜನೆಯನ್ನು ಒದಗಿಸುವುದರ ಜೊತೆಗೆ ಕಅಯಲು 
ಅವಕಾಶಗಳನ್ನು ಕಲ್ತಸುತ್ತಿದ್ದವು. ದೇವಾಲಯದ ಆಶ್ರಯ ದೊರೆತ ಕಲಾವಿದರು ತಾವು ಕಅತ, 
ಪರಿಣಿತಿ ಪಡೆದ ಕಲೆಯನ್ನು ದೇವರಿಗೆ ಸೇವೆಯ ರೂಪದಲ್ಲ ಸಮರ್ಪಿಸುವಾಗಲೇ ಸಾಮಾನ್ಯ 
ಜನರನ್ನೂ ತಲುಪಿ ತಮ್ಮ ಕಲೆಯನ್ನು ಸಾರ್ಥಕಪಡಿಸಿಕೊಳ್ಳುತ್ತಿದ್ದರು. ದೇವಾಲಯದ 
ರಂಗಭೋಗದ ಸೇವೆ ಸಲ್ಪ್ಲಸುವ ಗಾಯಕ, ವಾದಕ, ನೃತ್ಯ ಇತ್ಯಾದಿ ಕಲಾವಿದರ ಬದ್ದೆ ಹಲವು 


ಶಾಸನಗಳು ಉಲ್ಲೇಖಸಿವೆ. 
ದೇವಾಲಯಗಳ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆ 


ವಾಸ್ತುಶಿಲ್ಪ ಕಲೆಗೆ ದೇವಾಲಯಗಳ ಕೊಡುಗೆ ಅಪಾರ. ಸಂಗೀತ ನೃತ್ಯ ಕಲೆಗಳಗೆ 
ದೊರೆತ ಪ್ರೋತ್ಸಾಹಕ್ಕಿಂತಲೂ ಅಧಿಕ ಪ್ರೋತ್ಲಾಹವು ದೇವಾಲಯಗಳಂದ ವಾಸ್ತುಶಿಲ್ಪ ಮತ್ತು 
ಶಿಲ್ಪ್ಲಗಳಗೆ ಲಭಸಿದೆ. ವಾಸ್ತುವಿದ್ಯೇಯು ಬೆಳೆದದ್ದೇ ದೇವಾಲಯಗಳಂದ ಬಹಳ ವರ್ಷಗಳ ಕಾಲ 
ಉಳಯಬೇಕು, ಆಕರ್ಷಣೀಯವಾಗಿರಬೇಕು, ಸುಂದರವಾಗಿರಬೇಕು ಎಂಬ ಇತ್ಯಾದಿ 
ಭಾವನೆಗಳ೦ದ ವಾಸ್ತುಶಿಲ್ಪಗಳು ದೇವಾಲಯದ ವಾಸ್ತುವಿಗೆ ಹೆಚ್ಚನ ಆದ್ಯತೆಯನ್ನು ನೀಡಿ 
ಬೆಳೆಸಿದ್ದಾರೆ. ದೇವಾಲಯಗಳು ಬೆಳೆದಂತೆ ಶಿಗಳಗೂ ಪ್ರೋತ್ಸಾಹ ದೊರೆತು ಪ್ರೌಢವಾದ 
ಶಿಲ್ಪಗಳು ರೂಪುಗೊಂಡು ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಹೆಚ್ಚಿಸಿದವು. ವಾಸ್ತುಶಿಲ್ಪ 
ಕಲೆಯಂದಲೇ ದೇವಾಲಯಗಳು ಪ್ರಸಿದ್ಧಿಯನ್ನು ಪಡೆದಿವೆ. ವಾಸ್ತುಕಿಲ್ಪಕ್ಕೆ ನೀಡಿರುವ 
ಪ್ರಾಮುಖ್ಯತೆಯಿಂದಲೇ ದೇವಾಲಯಗಳು ಅಂದಿನಿಂದ ಇಂದಿನವರೆಗೂ ಉದು 
ಬಂದಿರುವುದು. 


ದೇವಾಲಯಗಳು ವಾಸ್ತುಶಿಲ್ಪಕ್ಕೆ ಪ್ರೋತ್ಲಾಹವನ್ನು ನೀಡಿರುವಂತೆಯೇ ಶಿಲ್ಪ್ಲಕಲೆಗಳಗೂ 
ಪ್ರೋತ್ಸಾಹ ನೀಡಿವೆ. ದೇವಾಲಯದ ವಾಸ್ತು ವಿನ್ಯಾಸಕ್ಕಿಂತಲೂ ನೋಡುವವರನ್ನು 
ಆಕರ್ಷಿಸುವುದು ಅಲ್ಲನ ಶಿಲ್ಪಗಳು. ಆದ್ದರಿಂದ ಶಿಲ್ಪ್ಲಗಳಗೆ ಹೆಚ್ಚನ ಮಹತ್ವವನ್ನು ನೀಡಲಾಗಿದೆ. 
ಇದರಲ್ಲ ಲೌಕಿಕ, ಅಲೌಕಿಕ ಶಿಲ್ಪ್ಲಗಳದ್ದು ಇವು ಸಾಮಾನ್ಯ ಮನುಷ್ಯನಿಗೆ ಪ್ರಾಪಂಚಿಕ ಕೌತುಕ 
ವಿಷಯಗಳ ತಿಅಸುತ್ತವೆ. ಈ ರೀತಿಯಲ್ಲ ಮಾಗಡಿಯ ಸೋಮೇಶ್ವರ, ದೊಡ್ಡಮಳೂರಿನ 
ಅಪ್ರಮೇಯ, ಮಂಗಾಡಹಳ್ಳಯ ಮಲ್ಲೇಶ್ವರ. ಹೊಂಗನೂರಿನ ಹೊನ್ನಾಳೇಶ್ವರ. ಇನ್ನೂ 
ಮುಂತಾದ ದೇವಾಲಯಗಳು ಕಲೆ ಮತ್ತು ವಾಸ್ತು ಶಿಲ್ಪ. ಮೂರ್ತಿಶಿಲ್ಲಗಳ ರಚನೆಯಲ್ಲ 


ಉನ್ನತವಾಗಿರುವುದನ್ನು ಕಾಣಬಹುದು. 


290 


ಒಲ್ಲಾರೆಯಾಗಿ ದೇವಾಲಯಗಳು ವಿದ್ಯಾ-ಕೇಂದ್ರ. ಅನ್ನದಾಸೋಹಭವನ. ಆರ್ಥಿಕೇಂದ್ರ, 
ಸಾಮಾಜಕ-ಕೇಂದ್ರ, ಮತ್ತು ನ್ಯಾಯಾಲಯಗಳಾಗಿ ಅಪಾರ ಸೇವೆಯನ್ನು ಸಲ್ಲಸಿರುವಂತೆಯೇ 
ಜೂತೆಗೆ ಸಂಗೀತ, ನೃತ್ಯ ಸೇವೆಗಳ ಮೂಲಕವೂ ಜನರನ್ನು ಒಂದೆಡೆ ಸೇರಿಸುವ 
ಕಾರ್ಯವನ್ನು ಮಾಡಿ ಕಲೆ ಮತ್ತು ಕಲಾವಿದರನ್ನು ಬೆಳೆಸಿವೆ. ಈ ರೀತಿಯ ಬೆಳವಣಿಗೆ 
ಇಂದಿಗಣೂ ಸಹ ನಡೆಯುತ್ತಿರುವುದನ್ನು ಪ್ರಸ್ತುತ ಸಮಾಜದಲ್ಲ ಕಾಣಬಹುದು, ಕನಕಪುರದ 
ದೇಗುಲಮಠ ವಿದ್ಯಾಕೇಂದ್ರವಾಗಿದೆ, ಅಪ್ರಮೇಯ, ದೇವರಹಳ್ಳ ಸಂಜೀವರಾಯ, ಮಾಗಡಿ 
ವೆಂಕಟೇಶ್ವರ ದೇವಾಲಯಗಳಕಲ್ಲ ಅನ್ನದಾನ ಪ್ರತಿನಿತ್ಯ ನಡೆಯುತ್ತವೆ. ಕೆಲವು ದೇವಾಲಯಗಳು 
ತಮ್ಮದೇ ಟಸ್ಟ್‌ ಮೂಲಕ ಪೂಜಾ ಕಾರ್ಯ, ಅಡಳತ, ಅರ್ಥಿಕ ಕಾರ್ಯಗಳನ್ನು ನಡೆಸುತ್ತಿವೆ, 
ಹಾಗೂ ಸ್ಥಳೀಯ ಜನರೇ ದೇವಾಲಯಗಳನ್ನು ಜರ್ಣೋದ್ದಾರ ಮಾಡಿರುವುದನ್ನು ಸಹ 
ನೋಡಬಹುದಾಗಿದೆ. ಹೀಗಾಗಿ ಸಾಮಾಜಕ ಪ್ರಕ್ರಿಯೆಯಲ್ಲ ಸಮುದಾಯದ ಪ್ರಜ್ಞೆ ಮತ್ತು 
ಮಾನವ ಆತನ ಸಂಸ್ಥೃತಿಯಲ್ಲ ಏಕತೆಯನ್ನು ಜಂಬಸುವ ರೀತಿಯಲ್ಲ ಸಾಂಸ್ಕೃತಿಕ ಅಂಶಗಳು 
ರಾಮನಗರ ಜಲ್ಲೆಯಲ್ಲೂ ಕಾಣಬಹುದು. 


291 


ಅಡಿಟಪ್ಪಣಿಗಳು 


ಚಿದಾನಂದ ಮೂರ್ತಿ, ಕನ್ನಡ ಶಾಸನಗಳ ಸಾಂಸ್ಸೃತಿಕ ಅಧ್ಯಯನ, ಪು.ಸಂ. 191. 


. ಎ.ಕ. ಸಂ.೨. ಚ.ಪ.12೨, ಮಳೂರುಷಟ್ಟ. ಪಹು.ಸಂ.16೦. 


. ಎ.ಕ. ಸಂ.೨. ಮಾಗಡಿ ಶಾ.ಸಂ.೨. 


. ಏಕ. ಸಂ.೨. ಚಿ.ಪ. ಶಾ.ಸಂ.,78.ಮಳೂರು ಪು.ಸಂ.1ರ2. 
. ಎ.ಕ. ಸಂ.೨. ಚ.ಪ., ಶಾ.ಸಂ. 48.ಮಾಧ್ದೇನಹಳ್ಳ. ಪಹು.ಸಂ.142. 


. ಏಂ.ಎ.ಆರ್‌. 1೨942, ಶಾ.ಸಂ.೭24, ಮು.ಸಂ.124. 


. ಎ.ಕ. ಪಂ.೨. ಮಾಗಡಿ ಶಾ.ಸಂ.೦೦. 


. ಎ.ಕ. ಸಂ.೨. ಮಾಗಡಿ, ಶಾ.ಸಂ.74. 


. ಎ.ಕ. ಸಂ.೨. ಕನಕಪುರ, ಶಾ.ಸಂ.7೦2. 


292 


ಅಧ್ಯಾಯ-7 
ಸಮಾರೋಪ 


ಭೂಮಿಯ ಮೇಲನ ಪ್ರಾಣಿವರ್ಗದಲ್ಲ ಮಾನವ ಮೇಲುಗ್ಯೆ ಸಾಧಿಸಿರುವುದು ಅವನ 
ಸಂಸ್ಕೃತಿಯಿಂದ ಆದ್ದರಿಂದ ಮಾನವನ ಎಏಳಗೆಗೆ ಈ ಸಂಸ್ಥೃತಿಯೇ ಮೂಲ 
ಬಂಡವಾಳವಾಗಿದ್ದು ಮನುಷ್ಯ ತನ್ನ ಮನಸ್ಸಿನಲ್ಲ ಒದಗಿಸಿಕೊಂಡಿರುವ ವಿಷಯಗಳು ಮತ್ತು 
ತನ್ನ ಕೈಗಳ೦ದ ಮಾಡಿರುವ ಉತ್ಪನ್ನಗಳು ಸೇರಿ ತನ್ನ ಬದುಕಿನ ಉದ್ದಕ್ಲೂ ಜಟ್ಟರುವ ವಿಶಿಷ್ಠ 
ವಿವರಗಳೇ ಸಂಸ್ಕೃತಿಯ ಪ್ರಕಾರಗಳಾಗಿವೆ. ಅಂದರೆ ಮಾನವನ ಆತಂಕಗಳನ್ನು ಎದುರಿಸಲು 
ಮಾನಸಿಕ ಕಲ್ಪನೆಗಳನ್ನು ತನ್ನ ಬಾಳಅನಲ್ಲ ತುಂಬಕೊಂಡು. ಕೈಗಳನ್ನು ಬಳಸಿ ಈ ಕಲ್ಲನೆಗಳಗೆ 
ರೂಪವನ್ನು ಒದಗಿಸಿದ, ಈ ಕಲ್ಲನೆಗಳು ಧರ್ಮವಾದರೆ, ಕೈಕೆಲಸ ಮೂರ್ತಿಶಿಲ್ಪವಾಯತು. 
ಇವುಗಳೇ ಆತನ ಬದುಕಿನ ಮುಖ್ಯೂ ವಿಚಾರಗಳಾಗಿವೆ. ಇವೆರಡು ದೇವಾಲಯದಲ್ಲ ಕಲ್ಪನೆ - 
ಮೂರ್ತಿಗಳಾಗಿ ಸೇರುತ್ತವೆ. 


ಠೇ ಮಾನವನ ಸಂಸ್ಕೃತಿಯಲ್ಲ ದೇವಾಲಯಗಳು ಪ್ರಮುಖ ಸ್ಥಾನ ಪಡೆದಿವೆ. 
ದೇವಾಲಯವೆಂದರೆ ದೇವರ ವಾಸಸ್ಥಳ, ಅಲ್ಲದೇ ದೇವಾಲಯವನ್ನು ಆಯತವೆನ್ನುವುದುಂಟು. 
ಅಯತನವೆಂದರೆ ದೇವತಾ ಶಕ್ತಿಯು ಆಗಮಿಸುವ ಸ್ಥಳ. ಇದು ದೇವತೆಗಳಗೆ ವಿಶ್ರಾಂತಿ 
ಸ್ಥಳವೂ ಹೌದು. ಇದು ದೇವತೆಗಳ ವಾಸಸ್ಥಾನವಾದ್ದರಿಂದ ವಿಶೇಷವಾಗಿ 
ವೈಭವಯುತವಾಗಿರಬೇಕೆಂ೦ದು ಭಾವಿಸಿ ಜನಸಾಮಾನ್ಯರ ವಸತಿಗಳಗಿಂತ ವಿನ್ನು ರೀತಿಯಲ್ಲ 
ಕಟ್ಟಡ ಅಥವಾ ದೇವಾಲಯಗಳನ್ನು ನಿರ್ಮಿಸಿದನು. 


ಈ ರೀತಿಯ ದೇವಾಲಯಗಳು ಪ್ರಾಚೀನ ಸಮಾಜದ ಎಲ್ಲಾ ರೀತಿಯ 
ಚಟುವಟಕೆಗಳಗೂ ಕೇಂದ್ರ ಸ್ಥಾನವಾಗಿದ್ದವು. ಇವು ಪತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ವಿದ್ಯೆ 
ಕಅಸುವ ಕೇಂದ್ರವಾಗಿತ್ತು. ಅಂದರೆ ದೇವಾಲಯಗಳಕಲ್ಲ ಜನಸಾಮಾನ್ಯರು ನೋಡಿ ತಿಆಯುವ 
ರೀತಿಯಲ್ಲ ಪ್ರತಿಪಾದಿಸಲಾಗಿದೆ. ದೇವಾಲಯದ ದರ್ಶನಕ್ಕೆ ಬರುವ ಛಕ್ತಿರಿಗೆ ಮನಮುಟ್ಟುವಂತೆ 
ದೃಶ್ಯ ಮಾಧ್ಯಮದಲ್ಲ ಚಿತ್ರಿಸಲಾಗುತ್ತಿತ್ತು. ಪದಕ್ಷಿಣೆ ಬರುವ ಸಂದರ್ಭದಲ್ಲ ಧರ್ಮ, ಅರ್ಥ 
ಮತ್ತು ಕಾಮಗಳನ್ನು ಪರಿಚಯ ಮಾಡಿಕೊಳ್ಳುವುದಾಗಿತ್ತು. ಭತ್ತಿಯಲ್ಲ ದೇವತಾ ಪ್ರರೂಪಗಳು, 
ಪೌರಾಣಿಕ ಸನ್ನಿವೇಶಗಳು ಧರ್ಮದ ಬಧ್ವೆ ತಿಆಸಿಕೊಡುತ್ತಿದ್ದವು. ಹಾಗೆಯೇ ಪ್ರಾಣಿ. 
ಪಕ್ಷಿಸಂಕುಲಗಳು, ವೃಕ್ಷವಲ್ಲಗಳು. ಗಜಾಶ್ವಬಲ., ಸಾಲಭಂಜಿಕೆಯರ ಸಂಕೇತಗಳು ಅಂದಿನ 
ಆರ್ಥಿಕತೆ, ನೈಸರ್ಗಿಕತೆ ಮತ್ತು ವೈಭವವನ್ನು ಪ್ರತಿಬಂಬಸುತ್ತಿದ್ದವು. 


293 


ಘೇ ತರಹದ ಉನ್ನತವಾದ ಸಂಸ್ಕೃತಿಯು ಪ್ರಾಚೀನ ಕಾಲದಿಂದ ಇಂದಿನವರೆಗೂ 
ಉಳಸಿಕೊಂಡು ಬಂದಿರುವ ನಮ್ಮ ನಾಡಿನ ಪ್ರದೇಶಗಳ ಸಾಲಅನಲ್ಲ ರಾಮನಗರ ಜಲ್ಲೆಯು ಸಹ 
ಒಂದಾಗಿದೆ. ಇಂತಹ ಉನ್ನತವಾದ. ಅವಿಸ್ಕರಣೀಯವಾದ ಪರಂಪರೆಯ ಪ್ರದೇಶದ 
ಅಧ್ಯಯನ ಮಾಡಲು “ರಾಮನಗರ ಜಲ್ಲೆಯ ದೇವಾಲಯಗಳ ಸಾಂಸ್ಕೃತಿಕ ಅಧ್ಯಯನ” ಎಂಬ 
ಮಹಾಪ್ರಬಂಧದ ರಚನೆ ಮೂಲಕ ತಿಆಸುವುದಾಗಿದೆ. ಈ ಅಧ್ಯಯನಕ್ಕೆ ರಾಮನಗರ ಜಲ್ಲೆಯಲ್ಲ 
ಪ್ರಕಟಗೊಂಡಿರುವ ಶಾಸನಗಳು. ದೇವಾಲಯಗಳು. ಮೂರ್ತಿಶಿಲ್ಲಗಳ ಬಣ್ಣೆ ವಿವರಣಾತ್ಕಕವಾಗಿ 
ವಿವರಿಸಲಾಗಿದೆ. 


ಈ ಜಲ್ಲೆಯ ಪ್ರತಿಯೊಂದು ಗ್ರಾಮಕ್ಕೂ ಕ್ಷೇತ್ರಕಾರ್ಯವನ್ನು ಕೈಗೊಂಡು. ತನ್ನು 
ಪರಿಮಿತಿಯಲ್ಲ ಬರುವ ದೇವಾಲಯಗಳ ದಾಖಅೀಕರಣ ಮಾಡುವುದರ ಜೊತೆಗೆ ಅದರ ಕಲೆ 
ಮತ್ತು ವಾಸ್ತುಶಿಲ್ಲ. ಮೂರ್ತಿಶಿಲ್ಲಗಳ ವೈಶಿಷ್ಟ್ಯವನ್ನು ವಿವರಣಾತ್ಮಕವಾಗಿ ಈ ಪೌಢಪ್ರಬಂಧಲ್ಲ 
ವಿವರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ದೇವಾಲಯಗಳ ಅಧ್ಯಯನಕ್ಕಾಗಿ ರಾಮನಗರ 
ಜಲ್ಲೆಯ ಕ್ಷೇತ್ರಕಾರ್ಯದ ಸಂದರ್ಭದಲ್ಲ ಮಾಹಿತಿಗಳನ್ನು ಕಲೆ ಹಾಕುವಾಗ ಅನೇಕ ಅಡಚಣೆ, 
ಕೊರತೆಗಳು ಎದುರಾದವು. ಈ ತರಹದಲ್ಲ ನನ್ನ ಅಧ್ಯಯನದ ಮೂಲ ಆಕರಗಳಾದ 
ದೇವಾಲಯಗಳು, ಮೂರ್ತಿಶಿಲ್ಲ ಹಾಗೂ ಶಾಸನಗಳ ವಿಷಯವಾಗಿ ಸ್ಥಳೀಯರನ್ನು 
ವಿಚಾರಿಸಿದಾಗ ಅವರಲ್ಪ್ಲನ ನಿರ್ಲಕ್ಷ್ಯ. ಅನುಮಾನ, ಅಸಹಕಾರ ಮನೋಭಾವನೆ ಕಂಡು 
ಬಂದಿತು. ಆದರೂ ಕೆಲವೆಡೆ ಕೆಲವು ವ್ಯಕ್ತಿಗಳು ಆಸಕ್ತಿಯಿಂದ ತಮ್ಮ ಪರಿಸರದ ಸಂಸ್ಕೃತಿ, 
ಪುರಾಣ. ಸ್ಮಾರಕಗಳ ಬಗ್ಗೆ ಮಾಹಿತಿ ನೀಡಿದ್ದುಂಟು. ಅಲ್ಲದೇ ನಮ್ಮಿಂದಲೂ ಸಹ ಅದರ 
ಕಾಲಮಾನ ಅದರ ವೈಶಿಷ್ಟ್ಯದ ಮಾಹಿತಿಗಳನ್ನು ಕೇಳ ಪಡೆದರು. ಮತ್ತೊಂದು ಪ್ರಮುಖ 
ಸಮಸ್ಯೆಯೆಂದರೆ ಪಾಳು ಬದ್ದಿರುವ ಪ್ರಾಚೀನ ದೇವಾಲಯಗಳನ್ನು ನಿಧಿಗಾಗಿ ಅಗೆದು ಭಗ್ಗ 
ಮಾಡಿರುವುದರಿಂದ ಪ್ರಾಚೀನ ದೇವಾಲಯದ ಸಂಸ್ಥೃತಿಯ ನಾಶವಾಗಿರುವುದು 
ಕಂಡುಬರುತ್ತದೆ. ಅಲ್ಲದೇ ಜೀರ್ಣೋದ್ಧಾರದ ಉದ್ದೇಶದಿಂದ ಮೂಲ ದೇವಾಲಯವನ್ನು ಕೆಡವಿ 
ಹೊಸದಾಗಿ ನಿರ್ಮಿಸಿರುವುದು ಸಹ ಬೇಸರದ ಪ್ರಮುಖ ಸಂಗತಿಯಾಗಿದೆ. 


ರಾಮನಗರ ಜಲ್ಲೆಯ ದೇವಾಲಯಗಳ ಅಧ್ಯಯನದಲ್ಲನ ವಿಶೇಷ ವಿಷಯಗಳು: 


ದೇವಾಲಯಗಳ ನಿರ್ಮಾಣ ಮತ್ತು ಸಾಮ್ರಾಜ್ಯಗಳ ಬೆಳವಣಿಗೆಯ ಭೌಗೋಳಕ 
ಪ್ರದೇಶದ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ. ಈ ನಿಟ್ಲನಲ್ಲ ರಾಮನಗರ ಜಲ್ಲೆಯ ಮೇಲೆ ಇದರ 
ಪ್ರಭಾವ ಹೆಚ್ಚಾಗಿದೆ. ರಾಮನಗರ ಜಲ್ಲೆಯು ನಾಲ್ದು ತಾಲೂಕುಗಳ ವಿನ್ನು ಪರಿಸರವನ್ನು 


294 


ಹೊಂದಿದ್ದು. ರಾಮನಗರ ಮತ್ತು ಮಾಗಡಿ ತಾಲೂಕುಗಳ ಹೆಚ್ಚು ಭಾಗ ಗ್ರಾನೈಟ್‌ ಶಿಲಾಬೆಟ್ಟಗಳ 
ಸಾಲನ್ನು ಹೊಂದಿದೆ. ಕನಕಪುರ ತಾಲೂಕು ಸಹ ಬೆಟ್ಟದ ಸಾಲುಗಳೂಂದಿಗೆ ದಟ್ಟವಾದ 
ಅರಣ್ಯವನ್ನು ಹೊಂದಿದ್ದು. ತಮಿಳುನಾಡಿನ ಗಡಿಭಾಗವನ್ನು ಸಹ ಹೊಂದಿದೆ. ಆದರೆ 
ಚನ್ನಪಟ್ಟಣ ತಾಲೂಕು ಸಮತಬಟ್ದಾದ ಭೂಪ್ರದೇಶವನ್ನು ಹೊಂದಿದ್ದು ವ್ಯವಸಾಯ ಯೋಗ್ಯ 
ಭೂಮಿ ಹೊಂದಿ, ಇದು ಆರ್ಥಿಕ ಚಟುವಟಕೆಯ ಕೇಂದ್ರವಾಗಲು ಮುಖ್ಯ ಕಾರಣವಾಗಿದೆ. 
ಒಲ್ಲಾರೆಯಾಗಿ ಈ ಪ್ರದೇಶ ಪ್ರಾಚೀನ ಕಾಲದಿಂದಲೂ ಆರ್ಥಿಕ ಚಟುವಟಕೆಯ ಕೇಂದ್ರ. ಮತ್ತು 
ರಾಜಕೀಯ ಚಟುವಟಕೆಯ ಕೇಂದವಾಗಲೂ ಈ  ಭೌಗೋಜಕತೆಯೂ ಪ್ರಮುಖ 
ಕಾರಣವಾಗಿದೆ. ಈ ಪ್ರದೇಶ ಗಂಗರ ಕಾಲದ ಗಂಗವಾಡಿ-೨6೦೦೦ ಪ್ರದೇಶದಲ್ಲ 
ವಿಅೀನವಾಗಿತ್ತು. ಇಲ್ಲನ ರಾಜಕೀಯ ಪರಿಸ್ಥಿತಿ ಅವಲೋಕಿಸಿದಾಗ ಗಂಗರು ಪ್ರಾರಂಭಕವಾಗಿ 
ಕೋಲಾರ, ಮಣ್ಣೆ. ತಲಕಾಡು ಪ್ರದೇಶಗಳನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಕೆ 
ನಡೆಸಿದರು. ಅಲ್ಲದೇ ಭೂವಿಕ್ರಮನು ಚನ್ನಪಟ್ಟಣದ ಮನ್ನುಂದವನ್ನು ತನ್ನು ರಾಜಧಾನಿಯನ್ನಾಗಿ 
ಮಾಡಿಕೊಂಡಿದ್ದನು. ನಂತರ ಅನೇ ಶತಮಾನದಲ್ಲ ನೀತಿಮಾರ್ಗ ಎರೆಯಂಗನು ಸಹ 
ಹೊಂಗನೂರನ್ನು ಉಪರಾಜಧಾನಿಯಾಗಿ ಮಾಡಿಕೊಂಡ ಬದ್ದೆ ಶಾಸನಗಳು ಲಭ್ಯವಾಗಿವೆ. ಈ 
ಕಾಲಘಟ್ಪದಲ್ಲ ಗಂಗರು. ಕಣ್ಣ ನದಿಯ ಭಾಗದಲ್ಲ ದೇವಾಲಯಗಳ ನಿರ್ಮಾಣ ಮಾಡಿರುವುದಕ್ಕೆ 
ಈ ಭಾಗದಲ್ಲ ಉಳ೪ದಿರುವ ದೇವಾಲಯಗಳೇ ಆಧಾರವಾಗಿವೆ. ಪ್ರಮುಖವಾಗಿ ಗಂಗರ ಕಾಲದ 
ದೇವಾಲಯಗಳು ಹಾಗೂ ಇವುಗಳಗೆ ನೀಡಿದ ದಾನದತ್ತಿಯ ಉಲ್ಲೇಖದ ಶಾಸನವು ಸಹ 
ದೂರತಿವೆ. ಆದರೆ ಈ ಭಾಗದಲ್ಲ ಗಂಗರ ಪ್ರಭಾವವು ಹೆಚ್ಚಾಗಿ ಚನ್ನಪಟ್ಟಣ ಮತ್ತು ಮಾಗಡಿಯ 


ಪೂರ್ವಭಾಗದಲ್ಲ ಮಾತ್ರ ಕಾಣಬಹುದಾಗಿದೆ. 


ನಂತರದಲ್ಲ ಬಂದಂತಹ ಚೋಳರು ಸಹ ಕನಕಪುರ ಮತ್ತು ಚನ್ನಪಟ್ಟಣದ 
ತಮಿಳುನಾಡಿನ ಗಡಿಭಾಗಗಳಲ್ತ ತಮ್ಮ ಪ್ರಭಾವ ಜೀರಿದ್ದಾರೆ. ಕ್ರಿ.ಪ.೨8ರರಲ್ಲ 
ರಾಜರಾಜಚೋಳನು ಗಂಗವಾಡಿಯ ಮೇಲೆ ದಾಆ ಮಾಡಲು ಪ್ರಾರಂಭಸತೊಡಗಿದನು. 
ನಂತರ ಈ ಪ್ರದೇಶವು ಕ್ರಿ.ಶ.10೦6ರಲ್ಲ ಚೋಳರ ನೇರ ಆಡಳತಕ್ಕೆ ಒಳಪಟ್ಲದು. ಚೋಳ 
ಅಧಿಕಾರಿಯಾದ ಅಪ್ರಮೇಯನು ಹಾಕಿಸಿದ ಟ.ನರಸೀಪುರದ ಜಯಸ್ಪಂಭದಿಂದ ತಿಆಯುತ್ತದೆ. 
ಇವರು ದೇವಾಲಯಗಳ ನಿರ್ಮಾಣ, ದಾನದತ್ತಿಗಳನ್ನು ನೀಡಿ ಆಳ್ವಕೆ ಮಾಡಿದರು. ಚೋಳರು 
ತಮ್ಮ ಹೆಸರುಗಳಾದ ಅರುಮೋಳ. ಅಪ್ರಮೇಯ. ವಿಣ್ಣಾಗಳ್ಟರ್‌ ಎಂಬ ಹೆಸರಿನಲ್ಲ 
ದೇವಾಲಯಗಳ ನಿರ್ಮಾಣ ಮಾಡುವುದರ ಜೊತೆಗೆ ದತ್ತಿಗಳನ್ನು ನೀಡಿ 
ಪ್ರೋತ್ಥಾಹಿಸಿರುವುದನ್ನು ಕಾಣಬಹುದು. ಅಲ್ಲದೇ ಕೆರೆಕಲ್ಲೆ. ತೂಬುಗಳ ನಿರ್ಮಾಣ. ಅಗ್ರಹಾರ 


J 


295 


ನಿರ್ಮಾಣ ಮಾಡಿ ಅವುಗಳಗೆ ಪ್ರತಿನಾಮಕರಣವನ್ನು ಮಾಡುವ ಪದ್ಧತಿಯನ್ನು ಇವರ 
ಕಾಲದಲ್ಲ ಪ್ರಾರಂಭವಾಯುತು. ಚೋಳರು ಶೈವರಾದರೂ ವೈಷ್ಣವ ಧರ್ಮಕ್ಕೆ ಸಹ ಹೆಚ್ಚನ 
ಪ್ರೋತ್ಸಾಹ ನೀಡಿರುವುದನ್ನು ಈ ಭಾಗದಲ್ಲ ದೊರೆತ ದೇವಾಲಯಗಳು ಮತ್ತು ಶಾಸನಗಳ೦ದ 
ನಿರೂಪಿತವಾಗಿವೆ. ಅಲ್ಲದೇ ಇವರ ನೇರ ಅಡಳತವನ್ನು ಇಲ್ಲ ಕ್ರಿಶ.114ರವರೆಗೆ ನಡೆಸಿ ತಮ್ಮ 
ಕುರುಹುಗಳನ್ನು ಬಲ್ಪದ್ದಾರೆ. ನಂತರ ಹೊಯ್ದಳರು ಅಧಿಕಾರಕ್ಷೆ ಬಂದರೂ ಸಹ ಈ ಭಾಗದಲ್ಲ 
ತಮಿಳು ಅಧಿಕಾರಿಗಳ ಪ್ರಭಾವ ಕಡಿಮೆಯಾಗಿರುವುದಿಲ್ಲ. ಅಂದರೆ ಹೊಯ್ದಳರ ಕಾಲದಲ್ಲೂ 
ಸಹ ತಮಿಳು ಶಾಸನಗಳು ಹಾಕಿಸಲ್ಪಟ್ಟು ಇವುಗಳಲ್ಲ ಹೆಚ್ಚಾಗಿ ತಮಿಳು ಆಡಳತಾಧಿಕಾರಿಗಳ 
ಹೆಸರುಗಳು ಉಲ್ಲೇಬವಿರುವುದನ್ನು ಅರಿಯಬಹುದಾಗಿದೆ. ಆದರೂ ಸಹ ಈ ಭಾಗದಲ್ಲಿ 
ಹೊಯ್ದಳರು ಬಹಳ ಕಾಲ ಆಳ್ವಕೆ ನಡೆಸಿರುತ್ತಾರೆ. ಇವರ ಅಧೀನದಲ್ಲ ಗಂಗರು ಸಾಮಂತರಾಗಿ 
ಆಜ್ವಕೆ ನಡೆಸಿದರು. ಈ ಜಲ್ಲೆಯಲ್ಲ ಹೊಯ್ದಕರ ಕಾಲದ ೨5 ಶಾಸನಗಳದ್ದರೂ ಸಹ 
ಮೊದಲನೇ ನರಸಿಂಹ. ಇಮ್ಮಡಿ ಬಲ್ಲಾಳ ಮತ್ತು ಇಮ್ಮಡಿ ನರಸಿಂಹನ ಕಾಲದ ಶಾಸನಗಳು 
ಹೆಚ್ಚಾಗಿವೆ. ಹಾಗೂ ಪ್ರಮುಖವಾಗಿ ಹೊಯ್ದಕರ ಕಾಲದ ವೀರಗಲ್ಲು ಶಾಸನಗಳು ಸಹ 
ಹೆಚ್ಚಾಗಿವೆ. ಇವರ ಕಾಲದಲ್ಲ ಅತಿ ಹೆಚ್ಚು ದೇವಾಲಯಗಳಗೆ ದಾನ ನೀಡಿದ ಶಾಸನದ 
ಉಲ್ಲೇಖಗಳವೆ. ವಿಜಯನಗರ ಸಾಮ್ರಾಜ್ಯವು ಅಧಿಕಾರಕ್ಷೆ ಬಂದ ಮೇಲೆ ಈ ಭಾಗದಲ್ಲ ಕಿರಿಯ 
ನಾಡಪ್ರಭುಗಳ ಆಳ್ವಿಕೆಯು ಮುಂದುವರೆಯಿತು. ಇವರ ಅಧೀನದಲ್ಲ ಸೀಗಲನಾಡಪ್ರಭುಗಳು., 
ಯಲಹಂಕ ನಾಡಪ್ರಭುಗಳು, ಕುಕ್ಷಲನಾಡು ಪ್ರಭುಗಳ ಪಭಾವ ಇಲ್ಲ ಹೆಚ್ಚಾಗಿರುವುದನ್ನು 
ಗಮನಿಸಬಹುದು. ವಿಜಯನಗರ ಅರಸರ ಕಾಲದಲ್ಲ ಮಾಗಡಿಯ ಪೂರ್ವ ಮತ್ತು ಉತ್ತರ 
ಭಾಗಗಳಲ್ಲ ರಾಜಕೀಯ, ಸಾಂಸ್ಕೃತಿಕ ಚಟುವಟಕೆಗಳು ಪ್ರಾರಂಭವಾಗಲು ತೊಡಗಿರುವುದಕ್ಕೆ 
ಅಲ್ಲ ನಿರ್ಮಾಣವಾದ ದೇವಾಲಯ ಮತ್ತು ಶಾಸನಗಳೇ ಪ್ರಮುಖ ಆಧಾರವಾಗಿವೆ. 14ನೇ 
ಶತಮಾನದ ನಂತರ ಕನಕಪುರ, ರಾಮನಗರ, ಮಾಗಡಿ ಭಾಗಗಕಲ್ಲ ಹೆಚ್ಚಾಗಿ ದೊರೆತ 
ಶಾಸನಗಳು ದೇವಾಲಯಕ್ಕೆ ದಾನದತ್ತಿ ನೀಡಿದ ಹೆಚ್ಚನ ವಿವರಗಳವೆ. 


ಯಲಹಂಕ ನಾಡಪ್ರಭುಗಳು ಮಾಗಡಿ ಪ್ರದೇಶದಲ್ಲ ಪ್ರಬಲ ನಾಯಕರಾಗಿದ್ದವರು. 
ಇವರು ಪ್ರಮುಖವಾಗಿ 15ನೇ ಶತಮಾನದಿಂದ 17ನೇ ಶತಮಾನದವರೆಗೆ ಆಳ್ವಕೆ ನಡೆಸಿ, 
ಅನೇಕ ದೇವಾಲಯಗಳನ್ನು ನಿರ್ಮಾಣ ಮಾಡಿ ದಾನದತ್ತಿಗಳನ್ನು ನೀಡಿದರು. ಹಾಗೂ ಕೆರೆ, 
ನೀರಾವರಿ. ಸೌಲಭ್ಯ, ಸಂತೆಗಳ ನಿರ್ಮಾಣ ಮಾಡಿದ್ದರ ಬದ್ದೆ ಶಾಸನಗಳಲ್ಲ ಉಲ್ಲೇಬಸುತ್ತವೆ. 
ಯಲಹಂಕ ನಾಡಪ್ರಭುಗಕ ಸಮಕಾಲೀನ ಸ್ಥಳೀಯ ಮಾಂಡಲೀಕರಾಗಿ ಚನ್ನಪಟ್ಟಣದ 


ಪಾಳೇಗಾರರು ಸಹ ಆಡಳತ ನಡೆಸುತ್ತಾರೆ. ಇವರು ಚನ್ನಪಟ್ಟಣ, ಕನಕಪುರ ಪ್ರಾಬಲ್ಯ 


296 


ಪಡೆದಿದ್ದರೂ. ಇವರು ಬೇವೂರು ತಿಮ್ಮಪ್ಪ ದೇವಾಲಯ, ಚನ್ನಪಟ್ಟಣದ ವರದರಾಜ 
ದೇವಾಲಯ, ಆಂಜನೇಯ ವೀರಭದ್ರ ದೇವಾಲಯಗಳ ನಿರ್ಮಾಣ ಮಾಡಿದರು ಹಾಗೂ ಇತರ 
ದೇವಾಲಯಗಳಗೆ ದಾನದತ್ತಿಗಳನ್ನು ಸಹ ನೀಡಿದ್ದಾರೆ. ಗಂಗರ ಕಾಲದಿಂದ ವಿಜಯನಗರ 
ಕಾಲದವರೆವಿಗೂ ಸಹ ಆಡಳತದ ಅನುಕೂಲಕ್ಷಾಗಿ ರಾಜ್ಯವನ್ನು ವಿಭಾಗಿಸಿ ಆಡಳತ 
ನಡೆಸಿದ್ದನ್ನು ಕಾಣಬಹುದಾಗಿದೆ. ಇದನ್ನು ಭೌಗೋಳಆಕ ಪರಿಸರದ ಪ್ರಭಾವದಿಂದ 
ವಿಂಗಡಿಸಿರುವುದು ಇಲ್ಲನ ಆಡಳತ ವಿಬಾಗಗಳ ಹಂಚಿಕೆಯಬುಂದ ತಿಆಯಬಹುದಾಗಿದೆ. 
ರಾಮನಗರದ ತಾಲೂಕಿನ ಬಹುಪಾಲು ಕೀಳಲ್ಕೈನಾಡಿನಲ್ಲ. ಚನ್ನಪಟ್ಟಣ ಮತ್ತು ಮದ್ದೂರಿನ 
ಗಡಿಭಾಗಗಳ ಚಿಕ್ಷಗಂಗವಾಡಿ ನಾಡಿನಲ್ಲ ಕನಕಮರದ ಬಹುಪಾಲು ಹೊಮ್ಮಳಗೆ ಮತ್ತು 
ಸೀಗಲನಾಡನ್ನು ರಾಮನಗರ ಪೂರ್ವ ಮತ್ತು ಮಾಗಡಿ ಪಶ್ಚಿಮ ಭಾಗವು ಕುಕ್ಕಲನಾಡುಗಳಲ್ಲ 
ಹಂಚಿಕೆಯಾಗಿರುವುದನ್ನು ಶಾಸನಗಳ ಉಲ್ಲೇಐಸಿವೆ. ಈ ಮೂಲಕ ಸ್ಥಳೀಯ ನಾಯಕರ 
ಪ್ರಭಾವದ ಬದ್ದೆಯೂ ಸಹ ತಿಆಯಬಹುದಾಗಿದೆ. 


ಈ ಜಲ್ಲೆಯ ದೇವಾಲಯಗಳ ಬದ್ದೆ ಹೇಳುವುದಾದರೆ ಇಲ್ಲ ನಿರ್ಮಿತವಾದ ಎಲ್ಲ 
ದೇವಾಲಯಗಳು ಕಣಪಿಲೆಯ (ಗ್ರಾನೈಟ್‌) ಕಲ್ಪನಿಂದ ನಿರ್ಮಾಣವಾಗಿವೆ. ಹಾಗೂ 
ದೇವಾಲಯಗಳ ನಿರ್ಮಾಣ ಹಂಚಿಕೆ ಹೆಚ್ಚಾಗಿ ಕಣ್ಣನದಿಯ ಭಾಗದಲ್ಲಿ ಹೆಚ್ಚಾಗಿದ್ದು. ಇಲ್ಲ 
ಗಂಗರ ಕಾಲದ ದೇವಾಲಯಗಳು ಪ್ರಾಜೀನವಾದವುಗಳಾಗಿವೆ. ಗಂಗರ ದೇವಾಲಯಗಳ 
ಲಕ್ಷಣಗಳನ್ನು ಗೆಮನಿಪಿದಾಗ ಚೌಕಾಕಾರದಲ್ಲಿ ಗರ್ಭಗೃಹ. ಸುಕನಾಸಿ ಮತ್ತು ನವರಂಗ 
ಭಾಗಗಳು ಮಾತ್ರವಿದೆ. ಈ ಗಂಗರ ಕಾಲದ ದೇವಾಲಯಗಳ ಕಲೆ ಮತ್ತು ವಾಸ್ತುಶಿಲ್ಪದ 
ಅಲಂಕರಣೆಯಲ್ಲ ಅಂತಹ ಪ್ರಾಧಾನ್ಯತೆಯನ್ನು ಈ ಭಾಗದಲ್ಲ ಪಡೆದಿಲ್ಲ. ಆದರೂ ಗಂಗರ 
ಕಾಲದ ಮಳೂರುಪಟ್ಟದ ಅರ್ಕೇಶ್ವರ/ಅಮೃತೇಶ್ವರ ದೇವಾಲಯ ಪಾಳುಜದ್ದಿದ್ದರೂ ಸಹ 
ಅಲಂಕಾರಿಕವಾಗಿರುವ ಏಕ್ಕೆಕ ದೇವಾಲಯವಾಗಿದೆ. ಇದರಲ್ಲ ಇವರ ಕಾಲದ ದೇವಾಲಯದ 
ವಾಸ್ತುವಿನ ಎಲ್ಲಾ ಲಕ್ಷಣಗಳನ್ನು ಹೊಂದಿರುವುದು ವಿಶೇಷವಾಗಿದೆ. ಗರ್ಭಗೃಹ. ಸುಕನಾಸಿ, 
ನವರಂಗಪವಿದ್ದು ಎತ್ತರವಾದ ಅಧಿಷ್ಠಾನದ ಮೇಲೆ ಅಲಂಕಾರಿಕ ಇತ್ತಿ, ಇದರಲ್ಲ ಇತ್ತಿಪಾದಗಳು, 
ಶಾಲಾಗಕು. ನಂತರ ಅಲಂಕಾರಿಕವಾದ ಪ್ರಸ್ತರದ ಭಾಗ, ಅಲ್ಲದೇ ಇಂದಿಗೂ ಉಳದಿರುವ 
ಪ್ರಾಸಾದ ಭಾಗವನ್ನು ಕಾಣಬಹುದು. ಈ ಜಲ್ಲೆಯ ಇತರ ಗಂಗರ ಕಾಲದ ದೇವಾಲಯಗಳಲ್ಲ 
ಪ್ರಾಸಾದ ಭಾಗವು ಕಾಣಬರುದಿಲ್ಲ ಈ ಒಂದು ದೇವಾಲಯದಲ್ಲ ಮಾತ್ರವಿದೆ. ಇದಕ್ಕಿಂತಲೂ 
ಪ್ರಾಚೀನವಾದ ಗಂಗರ ದೇವಾಲಯವೆಂದರೆ ಜದ್ದುಹೋಗಿರುವ ಮನ್ನುಂದದ ಸೋಮೇಶ್ವರ 
ದೇವಾಲಯ ಭಗ್ಗವಾಗಿದ್ದು ಇಂದು ಇದರ ಜಾಗದಲ್ಲ ಹೊಸದಾದ ದೇವಾಲಯ ನಿರ್ಮಾಣ 


297 


ಮಾಡಲು ಅಡಿಪಾಯವನ್ನು ತೆಗೆದಿದ್ದು ಇದರಲ್ಲ ಗಂಗರ ಕಾಲದ ಇಟ್ಟಗೆಗಳು ಮತ್ತು 
ಪದ್ಧದಳದ ವಿತಾನದ ಫಲಕಗಳು ಹಾಗೂ ನಂದಿ. ಸೂರ್ಯಶಿಲ್ಲ, ಶಿಪವಅಂಗದ ಅವಶೇಷಗಳು 
ದೊರೆತಿವೆ. ಈ ದೇವಾಲಯ ಕ್ರಿ.ಶ.7ನೇ ಶತಮಾನದಲ್ಲ ನಿರ್ಮಾಣವಾಗಿರಬಹುದಾಗಿದೆ.ಇದಕ್ಕೆ 
ಪೂರಕವಾಗಿ ಆ ಸಮಯದಲ್ಲ ಮನ್ನುಂದ ಗಂಗರ ಉಪರಾಜಧಾನಿಯಾಗಿರುವುದು ಸಹ 
ಶಾಸನಗಳ೦ಂದ ನಿರ್ಧರಿತವಾಗಿದೆ. ಅಲ್ಲದೇ ಹೊಂಗನೂರಿನ ಪಾಳುಜದ್ದಿರುವ ಅರ್ಕೇಶ್ವರ 
ದೇವಾಲಯ ಗಂಗರ ನಿರ್ಮಾಣದ್ದಾಗಿದೆ. ಹಾಗೂ ಕೂಡ್ಲೂರಿನಲ್ತ ಪಂಚಅಂಗಗಳದ್ದು ಇವುಗಳು 
ಸಹ ಗಂಗರ ಕಾಲದ್ದಾಗಿದ್ದು ವಿಭಿನ್ನ ಮಾದರಿಯ ಲಕ್ಷಣಗಳವೆ. ಅಲ್ಲದೇ ದೊಡ್ಡಮಳೂರು 
ದೇವಾಲಯದ ಕಟ್ಟಡ ನಾಶವಾಗಿ ಜರ್ಣೋದ್ದಾರವಾದರು ಸಹ ಮೂರ್ತಿಶಿಲ್ಲ ಅಂಗಗಳ 
ಅವಶೇಷಗಳನ್ನು ಕಾಣಬಹುದು. ಪಾಳುಬದ್ದಿರುವ ಮೆಣಸಿಗನಹಳ್ಳಯ ಈಶ್ವರ ದೇವಾಲಯವು 
ಗಂಗರ ಕಾಲದ್ದಾಗಿದ್ದು ಇದು ಗರ್ಭಗೃಹ ಮತ್ತು ಸುಕನಾಸಿ ಭಾಗ ಮಾತ್ರ ಹೊಂದಿದೆ. 
ಮಾಗಡಿಯ ಜಸ್ಕೂರಿನ ಅರ್ಕೇಶ್ವರ ದೇವಾಲಯ ಸಹ ಗಂಗರ ರಚನೆಯ ಲಕ್ಷಣವಿದು 
ನೊಳ೦ಬರ ಪ್ರಭಾವವಿದೆಯೆಂದು ವಿದ್ದಾಂಸರ ಅಭಿಪ್ರಾಯವಾಗಿದ್ದು ಇದು ಕ್ರಿ.ಶ.10ನೇ 
ಶತಮಾನದ್ದಾಗಿದೆ. ಹಾಗೂ ಬೇವೂರಿನ ಅರ್ಕೇಶ್ವರ ದೇವಾಲಯ ಸಂಪೂರ್ಣವಾಗಿ ನಾಶವಾಗಿ 
ಇದರ ರುದ್ರಕಾಂತ ಸಂಭಗಳನ್ನು ಹೊರ ಭಾಗದಲ್ಲ ಅಲಂಕಾರಿಕವಾಗಿ ನಿಲ್ಪಸಲಾಗಿದೆ. ಇವರ 
ದೇವಾಲಯಗಳಕಲ್ಪ ಹೆಚ್ಚಾಗಿ ಏಕ ಮತ್ತು ದ್ವಿತಲವಿರುವ ನಾಭಭ್ಛಂದ ವಿತಾನ ಸಾಮಾನ್ಯವಾಗಿ 
ಗುರುತಿಸಬಹುದು ಹಾಗೂ ಪೂರ್ವಾಶ್ರ, ರುದ್ರಕಾಂತ, ಸೌಮ್ಯಕಾಂತ ಸ್ತಂಭಗಳು ವಿಶೇಷವಾಗಿ 
ದೊರೆಯುತ್ತವೆ. 


ಅಲ್ಲದೇ ವಿಶೇಷವಾಗಿ ಇವರು ಶಾಕ್ಷ ಪಂಥದ ದುರ್ಗಾದೇವಿಯ ನಿರೂಪಣಾ 
ದೇವರಾದ ಚೆಲ್ಲಮ್ಮ. ಚೌಡೇಶ್ವರಿ. ಲಕ್ಷ್ಮಿ. ಕಾಆಯ ಆರಾಧಕರಾಗಿದ್ದರು. ಶೇ ದೇವಾಲಯಗಳು 
ಸಹ ಕಣ್ಣ ನದಿಯ ತೀರದಲ್ಲನ ಪ್ರದೇಶದಲ್ಲ ಮಾತ್ರ ಹೆಚ್ಚಾಗಿ ಕಂಡುಬಂದಿವೆ. ಪ್ರಮುಖವಾಗಿ 
ಇವುಗಳು ಗರ್ಭಗೃಹವು ಆಯಾತಾಕಾರವಾಗಿ ರಚನೆಯಾಗಿರುವುದನ್ನು ಕಾಣಬಹುದು. 


ಉದಾ:- ಚೌಡೇಶ್ವರಿ ದೇವಾಲಯದ ಗರ್ಭಗೃಹ 14 ೩ ೨ ಅಗಲ ಮತ್ತು ಉದ್ದವಿದೆ. ಅಲ್ಲದೇ 
ಕೂಡ್ಲೂರಿನ ವಾಲೆತೋಪಮ, ಚೆಲ್ಲಮ್ಮ. ದೊಡ್ಡಮಳೂರಿನ ಗದ್ದೆಚೆಲ್ಲಮ್ಮ ಇವರ ಕಾಲದಲ್ಲ 
ನಿರ್ಮಾಣವಾಗಿವೆ. ಇದರಲ್ಲಯೂ ಸಹ ರುದ್ರಕಾಂತ ಸ್ತಂಭಗಳು ವಿಶೇಷವಾಗಿ ಕಾಣುತ್ತವೆ. 
ಹಾಗೂ ಈ ಜಲ್ಲೆಯಲ್ಲ ದೊಡ್ಡಮಳೂರಿನ ಗಧದ್ದೆಚೆಲ್ಲಮ್ಮ ದೇವಾಲಯದಲ್ಲ ಮಾತ್ರ 
ಸಪ್ತಮಾತೃಕೆಯರ ಜಡಿಪಿಲ್ಲಗಳರುವ ಏಕ್ಕಕ ದೇವಾಲಯವಾಗಿದೆ. 


298 


ನಂತರ ಬಂದಂತಹ ಚೋಳರು ಸಹ ಹೆಚ್ಚಾಗಿ ಕಣ್ಣ ನದಿಯ ತೀರವಾದ ಚನ್ನಪಟ್ಟಣದ 
ಆಯಾಕಟ್ಟನ ಸ್ಥಕದಲ್ಲಯೇ ತಮ್ಮ ಪ್ರಭಾವ ಜೀರಿದ್ದಾರೆ. ಇವರ ಆಗಮನದೊಂದಿಗೆ ಕಲೆ ಮತ್ತು 
ವಾಸ್ತುಪಿಲ್ಪ್ಲದಲ್ಲ ಮಹತ್ತರವಾದ ಬದಲಾವಣಿಯನ್ನು ಗುರುತಿಸಬಹುದಾಗಿದೆ. ಹಾಗೆಯೇ ಇವರ 
ಕಾಲದಿಂದಲೇ ವೈಷ್ಣವ ಧರ್ಮದ ದೇವಾಲಯಗಳ ನಿರ್ಮಾಣ ಮತ್ತು ಪ್ರೋತ್ಸಾಹ 
ದೊರೆಯುವುದನ್ನು ಶಾಸನಗಳ ಮೂಲಕ ತಿಳಯಬಹುದಾಗಿದೆ. ಚೋಳರು ಈ ಭಾಗದಲ್ಲ 
ಸರ್ವಧರ್ಮ ಸಹಿಷ್ಣುತಾ ನೀತಿಯನ್ನು ಅನುಸರಿಸಿರುವುದು ಕಂಡುಬಂದು ಹೊಂಗನೂರು, 
ಚಿಕ್ಕಮಳೂರು, ಮಾಕಳ, ಸಿಂಗರಾಜಪುರ, ಕೂಡ್ಲೂರು, ಮಳೂರುಪಟ್ಟ, ದೊಡ್ಡಮಳೂರು 
ವೈಷ್ಣವ ದೇವಾಲಯಗಳನ್ನು ಹಾಗೂ ದೊಡ್ಡಮಳೂರು. ನೆರಕೂರು, ಮಂಗಾಡಹಳ್ಳ, 
ಮಡಿವಾಳ, ಕೊಡಂಬಳ್ಳಯಲ್ಲ ಶೈವ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೂ 
ಶಾಕ್ಷ ದೇವಾಲಯಗಳಗೆ ದಾನ ನೀಡಿರುವ ಶಾಸನಗಳ ಉಲ್ಲೇಖಗಳು ಸಹ ಕಾಣಬರುತ್ತವೆ. 
ಇವರು ದೇವಾಲಯಗಳ ನಿರ್ಮಾಣದ ಜೊತೆಗೆ ಮೊದಲೇ ನಿರ್ಮಿತವಾದ ದೇವಾಲಯಗಳಕಲ್ಲ 
ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವುದನ್ನು ಸಹ ಕಾಣಬಹುದು. ಇವರ ದೇವಾಲಯಗಳು 
ಚೌಕಾಕಾರದ ಗರ್ಭಗೃಹ. ಸುಖನಾಸಿ ಮತ್ತು ಆಯತಾಕಾರದ ನವರಂಗ ಭಾಗಗಳರುತ್ತವೆ. 
ಇವರ ದೇವಾಲಯದ ಇತ್ತಿಗಳು ಅಲಂಕಾರಿಕವಾಗಿದ್ದು ಅತ್ತಿಪಾದಗಳ ಜೊತೆಗೆ ಕೋಷ್ಟಕಗಳು. 
ಶಾಲಾತೋರಣ, ಮಕರ ತೋರಣಗಳರುತ್ತವೆ. ಪ್ರಸ್ತರ ಭಾಗಗಳು ನಾಸಿಗಳ ಅಲಂಕರಣ 
ದಿಕ್ತಾಲಕರ ಮೂರ್ತಿಗಳನ್ನು ಸಹ ಅಳವಡಿಸಲಾಗಿರುತ್ತದೆ. ಈ ರೀತಿಯಲ್ಲ ಮುಖ್ಯವಾದಂತಹ 
ನೆರಳೂರು ವೈದ್ಯನಾಥೇಶ್ವರ ದೇವಾಲಯ ಚೋಳರ ಕಾಲದ್ದಾಗಿದೆ. ಹಾಗೆಯೇ 
ಮಂಗಾಡಹಳ್ಳಯ ಕಾಡುಮಲ್ಲೇಶ್ವರ ಪ್ರಮುಬವಾಗಿದ್ದು ಇದರ ಶಾಲಾ ತೋರಣದ ಮೇಲೆ 
ರಾವಣನ ಶಿಲ್ಪಗಳು ಹಾಗೂ ಇತರ ಶಿವ ಕಥನಗಳು ಅಲ್ಲದೇ ಒಳಭಾಗದ್ಲ ನವರಂಗ, 
ರುದಕಾಂತ ಸ್ವಂಭಗಳಲ್ಲ ಪಿವಗಣ ಆರಾಧಕರ ಉಬ್ಬುಕೆತ್ತನೆಯುದೆ. ಆದರೆ ಇವು ಚೋಳರು 
ಪ್ರತಂತ್ರವಾಗಿ ನಿರ್ಮಿಸಿರಬಹುದಾದ್ದರಿಂದ ಅಲಂಕಾರವಾಗಿವೆ. ಇವು ಚೋಳರು ಈ ಭಾಗದಲ್ಲ 
ನಿರ್ಮಿಸಿದ ವಿಶೇಷ ಅಲಂಕಾರಿಕವಾಗಿರುವ ದೇವಾಲಯಗಳಾಗಿವೆ. ಆದರೆ ಮಳೂರುಪಟ್ಟದ 
ನಾರಾಯಣ, ಕೊಡಂಬಳ್ಳ. ಮಳಲೇಶ್ವರ. ಚಿಕ್ಕಮಳೂರಿನ ಅರ್ಕೇಶ್ವರ ದೇವಾಲಯಗಳು 
ಮೊದಲೇ ಇದ್ದು ನಂತರದ ಕಾಲದಲ್ಲ ಚೋಳರ ದಾನ ಮತ್ತು ದೇವರುಗಳ ಪ್ರತಿಷ್ಠಾಪಿಸದಂತೆ 
ಕಾಣುತ್ತದೆ. ಏಕೆಂದರೆ ಈ ದೇವಾಲಯಗಳು ಸರಳವಾಗಿವೆ. ಆದರೆ ಅಪ್ರಮೇಯ 
ದೇವಾಲಯವು ಚೋಳರ ಅಧಿಕಾರಿ ಅಪ್ರಮೇಯನಿಂದ ನಿರ್ಮಾಣ ಪ್ರತೀತಿಬುದ್ದು ಮುಂದೆ 
ವಿಸರಣಿಗೊಂಡು ಇಂದೂ ಪ್ರಸಿದ್ಧವಾದ ದೇವಾಲಯವಾಗಿದೆ. ಗರ್ಭಗೃಹ ಬೌಕಾಕಾರವಾಗಿದ್ದು 


299 


ನಂತರ ಸುಕನಾಸಿಯ ಎರಡು ಸ್ವಂಭಗಳಕೊಂದಿಗೆ ಆಯಾತಾಕಾರವಾಗಿದೆ, ಹೊರಭತ್ತಿಯಲ್ಲ 


ಅತಿ ಪಾದಗಳ೦ದ ಅಲಂಕಾರಿಕವಾಗಿದೆ. 


ತಮಿಳುನಾಡಿನ ಗಡಿಭಾಗದಲ್ಪನ ಮಡಿವಾಳ ಗ್ರಾಮದ ವೀರಭದ್ರ ದೇವಾಲಯ 
ಚೋಳರ ಕಲೆ ಮತ್ತು ವಾಸ್ತುಶಿಲ್ಪದ ಲಕ್ಷಣ ಹೊಂದಿದ್ದು ಕಲೆ ಮತ್ತು ವಾಸ್ತುಶಿಲ್ಲದಲ್ಲ 10 ಮತ್ತು 
1ನೇ ಶತಮಾನದ್ದಾಗಿದೆ. ಇವರ ದೇವಾಲಯಗಳ ದ್ವಾರಬಂಧವೂ ಕುಂಭ ಮತ್ತು ಕುಬ್ಬ 
ಶಾಖೆಗಳ ಲತೆಬಳ್ಳ ಹಾಗೂ ದ್ವಾರದ ಮೇಲೆ ಶಾಲಾಕೋಷ್ಟಕ ಅಲಂಕಾರಗಳನ್ನು 
ಹೊಂದಿರುತ್ತದೆ. ಅಲ್ಲದೇ ಇವರು ಸಹ ನಾಭಭ್ಯಂದ ವಿತಾನವನ್ನು ಮುಂದುವರೆಸಿದ್ದಾರೆ. ಇವರ 
ದೇವಾಲಯದಲ್ಲ ರುದ್ರಕಾಂತ, ಚಿತ್ರಖಬಂಡ ಮತ್ತು ಇದರ ಪ್ರಭೇದವಾದ ಶ್ರೀವಜ್ರ ಮಾದರಿಯ 
ಸ್ರಂಭಗಳನ್ನು ಕಾಣಬಹುದಾಗಿದೆ. ಹಾಗೆಯೇ ಚಿಕ್ಷಮಳೂರಿನ ಗೋಪಾಲಕೃಷ್ಣ ದೇವಾಲಯದಲ್ಲ 
ಚಿತ್ರಖಂಡ ಸ್ಥಂಭಗಳು ಜೊತೆಗೆ ಮುಷ್ಟಪೋತಿಕಾ ಅಲಂಕರಣವಿದೆ. ಇದರಿಂದ ನಂತರ 
ಬಂದಂತಹ ವಿಜಯನಗರ ಕಾಲದಲ್ಲಿಯೂ ಇವರ ಮಾದರಿಯ ಸಂಭಗಳನ್ನು ಅನುಸರಿಸ 
ರಚಿಸಿರುವುದನ್ನು ಕಾಣಬಹುದು. 


ನಂತರ ಬಂದಂತಹ ಹೋೊಯ್ದಕರು ದೇವಾಲಯಗಳ ನಿರ್ಮಾಣ ಮಾಡಿದ ಶಾಸನಗಳ 
ಉಲ್ಲೇಬವಿಲ್ಲದಿದ್ದರೂ ಇವರ ಪ್ರಭಾವದ ದೇವಾಲಯಗಳು ಸಹ ಈ ಭಾಗದಲ್ಲ ಕಾಣಬಹುದು. 
ಹಾಗೂ ಇದಕ್ಕೆ ಸಂಬಂಧಿಸಿದ ದಾನದತ್ತಿಯ ಉಲ್ಲೇಖದ ಶಾಸನಗಳು ಹೇರಳವಾಗಿ 
ದೊರೆಯುತ್ತವೆ. ಇವರು ಶೈವ, ವೈಷ್ಣವ ಮತ್ತು ಜೈನರಿಗೂ ಪ್ರೋತ್ತಾಹಿಸಿದ್ದಾರೆ. ಪ್ರಮುಖವಾಗಿ 
ಹೊಂಗನೂರಿನ ಹೊನ್ನಾಳೇಶ್ವರ ದೇವಾಲಯ ಗಂಗರ ಕಾಲದಲ್ಲ ನಿರ್ಮಾಣವಾದರೂ ಸಹ 
ಇವರ ಕಾಲದಲ್ಲ ರಚನೆಯಾದ ಸಪ್ರಮಾತೃಕೆಯರ ಪಟ್ಣಕೆ, ಗಣೇಶ, ಅಲಂಕಾರಿಕ 
ನಂದಿಗಳನ್ನು ವಿಶೇಷವಾಗಿ ಇವರಾದಾಗಿದೆ. ಅಲ್ಲದೇ ಬೇವೂರಿನ ಸಿದ್ದರಾಮೇಶ್ವರ ದೇವಾಲಯ 
ಸಹ ಇವರ ಕಾಲದ್ದಾಗಿದ್ದು ಇದರಲ್ಲನ ವರ್ಧಮಾನ ಸ್ತಂಭಗಳು ದಾನಶಾಸನಗಳು 
ಅಧಾರವಾಗಿವೆ. ಪ್ರಮುಖವಾಗಿ ವಿರೂಪಾಮರದ ಸಿದ್ದರಾಮೇಶ್ವರ ದೇವಾಲಯ ಪಾಂಸನ 
ಮಾದರಿಯ ಪಿಖರ, ಜಗ್‌ಜಾಗ್‌ ಮಾದರಿಯ ಅಧಿಷ್ಲಾನವಿದ್ದು ಇದರಲ್ಲ ಶಿಲ್ಪಗಳ ಹೆಸರನ್ನು 
ಉಲ್ಲೇಣಸಿದೆ. ಹಾಗೂ ಇಲ್ಲನ ದೇವಾಲಯಗಳಲ್ಪ್ಲ ಭದಕ, ವರ್ಧಮಾನ ಮತ್ತು ವೃತ್ತಾಕಾರದ 
ಶ್ರೀಕರ ಮಾದರಿಯ ಸ್ವ್ತಂಭಗಕ ರಚನೆಯನ್ನು ಗಮನಿಸಬಹುದಾಗಿದೆ. ಹಾಗೆಯೇ ಇವರ 
ಕಾಲದ ಇಂದಿಗೂ ಸುಫ್ಳಿತಿಯಲ್ಲರುವ ಹೆಚ್ಚು ಅಲಂಕಾರವಿಲ್ಲದ ವಿಸ್ತಾರವಾದ ಜೈನ 
ಬಸದಿ/ದೇವಾಲಯ ಸಂಕೀಫಟ್ಟದಲ್ಲದ್ದು. ಇಲ್ಪ್ಲನ ಹೊಯ್ದಳರ ರಚನೆಯ ಪ್ರಭಾವಳಯಲ್ಲ ಅತಿ 
ಸೂಕ್ಷ ಕೆತ್ತನೆಯ ಕಾಣಬಹುದು ಹಾಗೂ ಪ್ರಾಕಾರದಲ್ಲನ ಮಹಾವೀರನ ಶಿಲ್ಪ ಗಂಗರ ಕಾಲದ 


300 


೨ನೇ ಶತಮಾನದ್ದಾಗಿ ವಿಶೇಷವಾಗಿದೆ. ಹಾಗೂ ಮಡಿವಾಳದ ಶಿವನಂಕಾರೇಶ್ವರ 
ದೇವಾಲಯದ ಆವರಣದಲ್ಲ ಹೋೊಯ್ತಳರ ಲಾಂಛನವಿರುವ ಚಿತ್ರಪಲ್ಟಕೆ ಕಂಡುಬಂದಿರುವುದು 
ಮಹತ್ತರ ದಾಬಲೆಯಾಗಿದ್ದು ಈ ರೀತಿಯ ಕುರುಹು ಈ ಜಲ್ಲೆಯ ಬೇರೆಲ್ಲಯೂ ಸಹ 
ದೊರೆತಿಲ್ಲ. 


ಇವರ ನಂತರದಲ್ಲ ಆಗಮಿಸಿದ ವಿಜಯನಗರ ಅರಸರು ಪ್ರತ್ಯೇಕ ದೇವಾಲಯ 
ನಿರ್ಮಿಸಿದ ಉದಾಹರಣಿೆಗಳಲ್ಲ. ಆದರೆ ದೇವಾಲಯಗಳಗೆ ದಾನದತ್ತಿ ಮತ್ತು ಮೊದಲೇ 
ಇದ್ದಂತಹ ದೇವಾಲಯಗಳ ಪುನರ್‌ನಿರ್ಮಾಣ ಹಾಗೂ ಹೊಸದಾಗಿ ನವರಂಗ, 
ಮುಖಮಂಟಪಗಳು ಪ್ರಾಕಾರ ದ್ವಾರರೋಪುರಗಳನ್ನು ನಿರ್ಮಿಸುವ ಪರಿಪಾಠವನ್ನು ಇವರ 
ಕಾಲದಲ್ಲ ಕಾಣಸಿಗುತ್ತವೆ. ಜಲ್ಲೆಯ ಬಹುತೇಕ ಎಲ್ಲಾ ದೇವಾಲಯಗಳನ್ನು ಇವರು 
ಜೀರ್ಣೋದ್ಧಾರ ಮಾಡಿರುವ ಕುರುಹುಗಳವೆ. ಇವರು ಶೈವ ಮತ್ತು ವೈಷ್ಟವ 
ದೇವಾಲಯಗಳೆರಡಕ್ಲ್ಕೂ ಸಹ ಪ್ರೋತ್ತಾಹಿಸಿದ್ದಾರೆ. ಪ್ರಮುಬವಾಗಿ ಚಿಕ್ಕಮಳೂರಿನ ಅರ್ಕೇಶ್ವರ. 
ನೆರಳೂರು ವೈದ್ಯನಾಥೇಶ್ವರ, ಮಂಗಾಡಹಳ್ಳ ಮಲ್ಲೇಶ್ವರ. ಕೊಡಂ೦ಬಳ್ವ ಮಳಲೇಶ್ವರ, ಮಡಿವಾಳ 
ಶಿವನಾಂಕಾರೇಶ್ವರ ದೇವರಹಳ್ಳಯ ಆಂಜನೇಯ, ಸೋಗಾಲದ ಸೋಮೇಶ್ವರ, ಚಕ್ಕರೆಯ 
ವರದರಾಜ ಸಾತನೂರಿನ ಪ್ರಯೋಂಭೇಶ್ವರ, ದೇವರಹಳ್ಳಯ ಜೀರೇಶ್ವರ. ಮಳಗಾಳು 
ಮಹದೇಶ್ವರ, ಸಿಂಗರಾಜಪುರ ಗೋಪಾಲಕೃಷ್ಣ; ಮಾಕಆ ಗೋಪಾಲಕೃಷ್ಣ. ಅರಳಾಳು 
ನಾರಾಯಣಸ್ವಾಮಿ. ನರಸಂದ್ರದ ರಂಗನಾಥ, ಮಳೂರುಪಟ್ಟದ ವರದರಾಜ ದೇವಾಲಯಗಳಗೆ 
ಅರಸು ದಾನದತ್ತಿ ಮತ್ತು ಜೀರ್ಣೋದ್ದಾರಗೊಳಸಿರುವುದನ್ನು ಇಂದಿಗೂ ಕಾಣಬಹುದು. 
ಹಾಗೂ ಹಾರೋಹಳ್ಳಿ ಅರುಣಾಚಲೇಶ್ವರ ಸಹ ಇವರ ಕಾಲದ ವಿಸ್ಲಾರವಾದ 
ದೇವಾಲಯವಾಗಿದೆ. ಇವರ ಸ್ಪ್ತಂಭಗಳಲ್ಪ ಲೌಕಿಕ ಮತ್ತು ಅಲೌ8ಕ ಉಬ್ಬುಪಿಲ್ಪಗಳ ರಚನೆ ಅತಿ 
ಹೆಚ್ಚಾಗಿ ಕಂಡು ಬಂದು. ಈ ಮೂಲಕ ಜನರಿಗೆ ದೇವಾಲಯಗಳ ಒಂದು ಶೈಕ್ಷಣಿಕ 


ಸಂಸ್ಥೆಗಳಂತೆ ಮಾಡಿರುವುದನ್ನು ಕಾಣಬಹುದು. 


ಇವರ ಸಾಮಂತರಾದ ಯಲಹಂಕ ನಾಡಪ್ರಭುಗಳು ಮಾಗಡಿಯ ಸೀಮೆಯನ್ನು 
ರಾಜಧಾನಿ ಮಾಡಿಕೊಂಡು ಆಳ್ವಕೆ ನಡೆಸಿ ಅನೇಕ ಬೃಹತ್‌ ದೇವಾಲಯಗಳನ್ನು ವಿಜಯನಗರ 
ಅರಸರ ಕಾಲದ ಮಾದರಿಯ ರೀತಿಯಲ್ಲಿಯೇ ನಿರ್ಮಾಣ ಮಾಡಿದ್ದಾರೆ. ಮಾಗಡಿಯ 
ಸೋಮೇಶ್ವರ ದೇವಾಲಯ ಇವರ ಕಲಾನೈಪುಣ್ಯಕ್ಕೆ ಕೈಗನ್ನಡಿಯಂತಿರುವ 
ದೇವಾಲಯವಾಗಿದ್ದು ವಾಸ್ತುಲಕ್ಷಣದಲ್ಲ ಪ್ರಮುಖವಾಗಿವೆ. ಇದರ ಅಧಿಷ್ಠಾನ ವಿಶೇಷವಾದ 
ಪದಕ ಕೇಸರ ಮಾದರಿಯದಾಗಿದೆ. ಹಾಗೂ ಇಲ್ಲಯ ಸ್ಪಂಭಗಳು ವೈವಿಧ್ಯಮಯವಾಗಿದ್ದು. 


301 


ಸೌಮ್ಯಕಾಂತ, ರುದ್ರಕಾಂತ, ವಿಷ್ಣುಕಾಂತ, ಚಿತ್ರಬಂಡ ಹಾಗೂ ಇದರ ಪ್ರಭೇದವಾದ ಶ್ರೀಖಂಡ, 
ಶ್ರೀವಜ್ರ ಅಲ್ಲದೇ ಸಿಂಹಕಾಂತ ಸ್ಪ್ತಂಭ, ಕುಂಭಸ್ತಂಭ ಮಾದರಿಗಳವೆ. ಇಲ್ಲ ಪ್ರಾಚೀನ ಸ್ತಂಭಗಳ 
ನಿರ್ಮಾಣದ ಪ್ರಯೋಗ ಶಾಲೆಯಂತೆ ಈ ದೇವಾಲಯ ರಚಿಸಿದ್ದಾರೆ. ಇದೇ ರೀತಿಯಲ್ಲ 
ಮಾಗಡಿ ತಿರುಮಲ, ರಾಮೇಶ್ವರ ದೇವಾಲಯಗಳು ಕಲಾನೈಪುಣ್ಯತೆಯಲ್ಲ 
ವೈವಿಧ್ಯಮಯವಾಗಿವೆ. ಅಲ್ಲದೇ ಸರಕವಾದ ನಾಯಕರ ಪಾಳ್ಯದ ಈಶ್ವರ ದೇವಾಲಯ, 
ಬೈಚಾಪುರದ ವರದರಾಜ ದೇವಾಲಯಗಳನ್ನು ಇವರ ಕಾಲಘಟ್ಟಕ್ಕೆ ಸೇರಿದುದಾಗಿದೆ. 


ಈ ಜಲ್ಲೆಯಲ್ಲ ವಿಶೇಷವಾಗಿ ಪ೦ಂಚಅಂಗ ದೇವಾಲಯಗಳದ್ದು ಕೂಡ್ಲೂರಿನಲ್ಲ ಗಂಗರ 
ಕಾಲದ ಪಂಚಅಂಗ ದೇವಾಲಯಗಳನ್ನು ಪ್ರತ್ಯೇಕ ಗುಡಿಗಳಲ್ಲ ನಿರ್ಮಾಣಮಾಡಲಾಗಿದೆ, 
ಹಾಗೆಯೇ ಹಾರೋಹಳ್ಟಯ 16ನೇ ಶತಮಾನದ ಅರುಣಾಚಲೇಶ್ವರ ದೇವಾಲಯವು ಒಂದೇ 
ನವರಂಗಕ್ಷೆ ಸುತ್ತುವರೆದ ಗುಡಿಗಳವೆ, ಮಾಗಡಿಯ ರಾಮೇಶ್ವರದ ದೇವಾಲಯ ಹಿಂಭಾಗದ 
ಪಂಚಅಂಗ ದೇವಾಲಯವು ಒಂದೇ ಮಂಟಪದಲ್ಪ್ಲ ಸಾಲಾಗಿ ನಿರ್ಮಾಣವಾಗಿವೆ, ಹಾಗೂ 
ಬೆಟ್ಟಹಳ್ಳಯಲ್ಲ ಪಂಚಅ೦ಗ ದೇವಾಲಯವು ಒಂದು ಪ್ರಮುಖವಾದ ಸುಕನಾಸಿ ಮತ್ತು ಅದನ್ನು 
ಸುತ್ತುವರೆದು ಪ್ರತ್ಯೇಕವಾದ ಸುಕನಾಸಿಗಆರುವ ಪಂಚಲಅಂಗಳದ್ದು ವಿಶೇಷವಾದ 
ವಾಸ್ತುಲಕ್ಷಣದಲ್ಲ ನಿರ್ಮಿಸಲಾಗಿದೆ. ಹೀಗೆ ರಾಮನಗರ ಜಲ್ಲೆಯು ದೇವಾಲಯಗಳ ಕಲೆ ಮತ್ತು 
ವಾಸ್ತುಶಿಲ್ಪ ಬೆಳವಣಿಗೆಯನ್ನು ಕಾಲಾಂತರಗಳ೦ದ ಉತ್ತಮಗೊಳಸಿಕೊಂಡು ಬಂದಿರುವುದನ್ನು 
ಘಂ ಅಧ್ಯಯನದಲ್ಲ ಕಾಣಬಹುದು. 


ರಾಮನಗರ ಜಲ್ಲೆಯ ಮೂರ್ತಿಶಿಲ್ಲಗಕ ಪ್ರಾಚೀನತೆಯನ್ನು ಗಮನಿಸಿದಾಗ ನಮಗೆ 
ದೊರಕುವುದು ಗಂಗರ ಕಾಲದಿಂದ ಗಂಗರು ಜೈನ ಮತ್ತು ಶೈವ ಆರಾಧಕರಾಗಿರುವುದಕ್ಕೆ 
ಸಾಕಷ್ಟು ಶಾಸನಗಳು ಮತ್ತು ದೇವಾಲಯಗಳ ಕುರುಹುಗಳವೆ. ಅದೇ ರೀತಿಯಲ್ಲ ಮೊದಲಗೆ 
ಇವರ ಕಾಲದ ಪ್ರಾಚೀನ ಅಂಗಗಳನ್ನು ಕಾಣಬಹುದು. ಈ ಅಂಗಗಳು ಎತ್ತರವಾದ ಪೀಠದ 
ಮೇಲೆ ಮಧ್ಯನಾಡಿಯ ಅಲಂಕರಣವಿರುವ ಅಂಗಗಳನ್ನು ಇಲ್ಲ ಪ್ರತಿಷ್ಠಾಪಿಸಿದ್ದಾರೆ. ಶೇ ರೀತಿಯ 
ಶಿವಅಂಗವನ್ನು ಅರ್ಕೇಶ್ವರ ಎಂದೂ ಕರೆದು ದಾನ ನೀಡಲಾಗಿದೆ. ಈ ಜಲ್ಲೆಯಲ್ಲಿ 
ಪ್ರಾರಂಭಕವಾಗಿ ಅತಿ ಹೆಚ್ಚು ಪಿವಂಂಗ ದೇವಾಲಯಗಳಾಗಿವೆ. ಆದರೆ ಕೂಡ್ಲೂರಿನ 
ಶಿವಅಂಗವನ್ನು ಮಂಗಳೇಶ ಎಂದೂ ಕರೆಯಲಾಗಿದೆ. ಇದು ಬಹುಶಃ ೨ನೇ ಶತಮಾನದ 
ಗಂಗರ ಆಳ್ವಕೆಗಿಂತಲೂ ಮುಂಚಿನದಿರಬಹುದು ಎಂದು ವಿದ್ದಾಂಸರ ಅಭಿಪ್ರಾಯವಾಗಿದೆ. ಈ 
ಅರ್ಕೇಶ್ವರ ದೇವಾಲಯಗಕಲ್ಲ ಶಿವಅಂಗದ ಜೊತೆಗೆ ಸೂರ್ಯ, ನಂದಿ ಶಿಲ್ಪಗಳು ಸಹ 
ಸಾಮಾನ್ಯವಾಗಿವೆ. ಇದರಿಂದ ಪ್ರಾಚೀನ ಶಿವ ಮತ್ತು ಸೂರ್ಯನಿಗೆ ಸಮಾನ ಸ್ಥಾನವನ್ನು 


302 


ಗಂಗರ ಕಾಲದಲ್ಲ ನೀಡಿರುವುದು ಹಾಗೂ ಪಿವನ ಪಂಚಾಯತನಗಕಳಲ್ಲ ಇದು ಒಂದಾಗಿದೆ. 
ಇವರ ಮೂರ್ತಿಶಿಲ್ಲಗಕಂ ಬಸವನ ಶಿಲ್ಲಪೂ ಒಂದು ವಿಶೇಷವಾಗಿದ್ದು ಇದು ಚಿಕ್ಷದಾಗಿ, 
ಸೌಮ್ಯಯುತವಾಗಿ ತಲೆತಥ್ಗಿಸಿ ಯಾವುದೇ ಅಲಂಕರಣವಿಲ್ಲದೇ ಇರುವಂತೆ ರಚಿಸಲಾಗಿದೆ. 


ಗಂಗರ ಕಾಲದಲ್ಲ ಶಾಕ್ತ ಪಂಥದ ಕೊಡುಗೆ ಅಪಾರವಾಗಿದ್ದು ಈ ಭಾಗದಲ್ಲ ಕಂಡು 
ಬರುವ ಚೆಲ್ಲಮ್ಮ ಎಂದು ಕರೆಯುವ ದುರ್ಗಾದೇವಿಯ ಆರಾಧನೆಯಿಂದ ತಿಆಯುತ್ತದೆ. 
ಜೊತೆಗೆ ಬಅ ನೀಡುವ ಪದ್ಧತಿ ಸಹ ಇತ್ತೇಂದು ಈ ದೇವಾಲಯಗಳ ಬಲಅಪೀಠ ಮತ್ತು ಫಲಕ 
ಶಿಲ್ಪಗಳ ಮೂಲಕ ತಿಆಯಬಹುದು. ಹಾಗೂ ಕುಡ್ಡೂರಿನ ರುದ್ರಾಂಶ ದುರ್ಗೆಯ 
ಉಬ್ಬುಶಿಲ್ಪ್ಲವಿದ್ದು ಸುಂದರವಾಗಿದೆ. ದೊಡ್ಡ ಮಳೂರಿನ ಗದ್ದೆ ಚೆಲ್ಲಮ್ಮ ದೇವಾಲಯದಲ್ಲ 
ಪ್ರತ್ಯೇಕವಾದ ಸಪ್ತಮಾತೃಕೆಯರ ಮೂರ್ತಿಶಿಲ್ಲಗಳರುವದು ವಿಶೇಷವಾಗಿದೆ. ನಂತರದ 
ಚೋಳರ ಕಾಲದ ಮೂರ್ತಿಶಿಲ್ಲಗಕ ಅಲಂಕಾರಿಕವಾಗಿದ್ದು ವಿಷ್ಣುವಿನ ಮೂರ್ತಿಗಳಾದ 
ಅಪ್ರಮೇಯ, ಜನಾರ್ಧನ, ನಾರಾಯಣ, ಗೋಪಾಲಕೃಷ್ಣ ಮೂರ್ತಿಗಳು ಪ್ರಮುಖವಾಗಿವೆ. 
ಇವರು ವೈಷ್ಣವ ಶಿಲ್ಪಗಳನ್ನು ರಜಿಸಿದರಾದರೂ ಶಿವಅಂಗಗಳನ್ನು ಪ್ರತಿಷ್ಠಾಪಿಸಿದ ಬಗ್ದೆ 
ಶಾಸನಾಧಾರಗಣಲ್ಲ. ಇವರ ಕಾಲದಲ್ಲನ ಚಿಕ್ಷಮಳೂರಿನ ಗೋಪಾಲಕೃಷ್ಣ ದೇವಾಲಯದ 
ದ್ವಾರಪಾಲಕರಾದ ಜಯವಿಜಯರ ಮೂರ್ತಿ ನೀಳವಾಗಿ, ಸದೃಢ ಮೈಕಟ್ಟನೊಂದಿಗೆ ಕೋರೆ 
ಹಲ್ಲುಗಳನ್ನು ಹೊಂದಿ, ಆಕ್ರೋಶ ಭರಿತರಾಗಿರುವಂತೆ ರಚಿಸಿರುವುದನ್ನು ಕಾಣಬಹುದು. ಆದರೆ 
ಇವರ ನಂತರದಲ್ಲ ಬಂದ ಹೋೊಯ್ದಳರ ಶಿಲ್ಪ್ಲಗಳಲ್ಲ ಸೂಕ್ಷ ಕೆತ್ತನೆಗೆ ಒಳಪಲ್ಪದೆ. ಇವರ 
ಮೂರ್ತಿಶಿಲ್ಲದ ಪ್ರಭಾವಳಗಕಲ್ಲ ಸಿಂಹಮುಖದ ಕೆತ್ತನೆ, ಹೂಬಳ್ಳ ಅಲಂಕರಣಿ ಸ್ತಂಭಗಳ 
ಪಟ್ಲಕೆಯ ಉಬ್ಬು ಕೆತ್ತನೆಯುವೆ. ಉದಾ:- ಸಂಕೀಘಫಟ್ಟದ ಜೈನ ಮಹಾವೀರ, ಮಳೂರುಪಟ್ಟದ 
ವರದರಾಜ, ಅರಳಾಳುವಿನ ನಾರಾಯಣಸ್ವಾಮಿ, ಕೂಡ್ಲೂರಿನ ಶ್ರೀರಾಮ ಎನ್ನುವ ವೆಂಕಟೇಶ್ವರ 
ಮೂರ್ತಿ. ಹೊಂಗನೂರಿನ ಹೊನ್ನಾಕೇಶ್ವರ ದೇವಾಲಯದ ಸಪ್ತಮಾತೃಕೆಯರ ಮೇಲಅನ 
ಪಲ್ಣ್ಲಕೆಗಳಲ್ಲ ಕೀತ್ತಿಮುಖ ಮತ್ತು ಹೂಬಳ್ಳಿ ಅಲಂಕರಣ, ಇದರ ಪಕ್ಷದಲ್ಲ ಗಣಪತಿ ಮೂರ್ತಿ 
ಹಾಗೂ ನಂದಿಯುದ್ದು ವಿಶೇಷತೆಯಿಂದ ಕೂಡಿರುವುದನ್ನು ಕಾಣಬಹುದು. ಹಾಗೆಯೇ 
ವಿಜಯನಗರ ಕಾಲದಲ್ತ್ಪಿಯೂ ಮೂರ್ತಿಶಿಲ್ಪ್ಲಗಳ ಸರ್ವಾಭರಣಗಳಂದ ಅಲಂಕಾರಿಕವಾಗಿವೆ. 
ಇವರ ಕಾಲದಲ್ಲ ಎತ್ತರವಾದ ಆಂಜನೇಯ ಮೂರ್ತಿಗಳು, ವೀರಭದ್ರನ ದಕ್ಷಿಣಮೂರ್ತಿ, 
ಗಣೇಶ, ಚಂಡಿಕೇಶ, ಕಾತ್ತೀಕೇಯ, ನಂದಿಗಕ ಮೂರ್ತಿಗಳವೆ. ಹಾಗೂ ಒರಟಾದ ಕಲ್ತನಲ್ಲ 
ಅತಿಯಾದ ಅಲಂಕಾರವಿಲ್ಲದ ದ್ವಾರಪಾಲಕರ ಉಬ್ಬುಶಿಲ್ಲಗಳ ರಚನೆ ಸರ್ವೇ ಸಾಮಾನ್ಯವಾಗಿದೆ. 
ಇವರ ಮಹಾದ್ವಾರಗಳಲ್ಲ ಗೆಂಗಾ-ಯಮನಾ ಉಬ್ಬುಪಿಲ್ಲ ಮತ್ತು ಹೂಬಳ್ಳಗಳ ರಚನೆ ಹಾಗೂ 


303 


ಹಸ್ತಿ-ಹಸ್ತ ಸೋಪಾನಗಳ ಸ್ತಂಭಗಳ ಪಟ್ಟಕೆಯಲ್ಲ ಲೌಕಿಕ ಮತ್ತು ಅಲೌಕಿಕ ಶಿಲ್ಪಗಳ ಕೆತ್ತನೆ 
ಇವರ ಕಾಲದಲ್ಲ ಉಚ್ಛ್ರಾಯ ಸ್ಥಿತಿಯಲ್ಲ ರಚಿಸಿರುವುದನ್ನು ಈ ಜಲ್ಲೆಯ ದೇವಾಲಯಗಳು 
ಪ್ರತಿನಿಧಿಸುತ್ತವೆ. ಈ ಎಲ್ಲಾ ವಿಶೇಷ ಅಂಶಗಳನ್ನು ಒಳಗೊಂಡಿರುವ ಈ ಮಹಾಪ್ರಬಂಧವು ಈ 
ಕೆಳಕಂಡಂತೆ ಅಧ್ಯಾಯಗಳ ವಗ್ಗೀಕರಣದಂತೆ ರಚನೆಗೊಂಡಿದೆ. 


ಮೊದಲನೆಯ ಅಧ್ಯಾಯವು ಪ್ರಸ್ಲಾವನೆಯಾಗಿದ್ದು ಇದರಲ್ಲ ರಾಮನಗರ ಜಲ್ಲೆಯ 
ಭೌಗೋಳಕ ಲಕ್ಷಣಗಳಲ್ಲ ಕಂಡುಬರುವ ನದಿಗಳು, ಕೆರೆಗಳು, ಬೆಟ್ಟಗುಡ್ಡಗಳು. ನೀರಾವರಿ, 
ಆರ್ಥಿಕತೆ, ವಾಯುಗುಣ, ಆಡಳತ ವಿಭಾಗಗಳ ಬಧ್ಣೆ ಚರ್ಚಿಸಿ ಇವುಗಳ ಸಂಸ್ಥೃತಿಯ 
ಮೇಲಾದ ಪ್ರಭಾವವನ್ನು ಕುರಿತು ಚರ್ಚಿಸುವುದಾಗಿದೆ. ಹಾಗೆಯೇ ರಾಮನಗರ ಜಲ್ಲೆಯ 
ಸ್ಥಾಪನೆ, ಅದರ ಮತ್ತು ತಾಲೂಕುಗಳ ಪ್ರಾಚೀನ ಹೆಸರು ರೂಪಾಂತರವಾಗಿರುವ ಬಗ್ಗೆ 
ತಿಆಸಲಾಗಿದೆ. ಪ್ರಸ್ತುತ ಅಧ್ಯಯನದ ಪ್ರಾದೇಶಿಕ ವ್ಯಾಪ್ತಿಯನ್ನು ಹಾಕಿಕೊಂಡು ನಾಲು 
ತಾಲೂಕುಗಳನ್ನು 18 ಹೋಬಳ ಮತ್ತು ಆ೨೭ ಗ್ರಾಮಗಳನ್ನು ಒಳಗೊಂಡಿದೆ. ಹಾಗೂ 
ಕಾಲಮಿತಿಯು ಗಂಗರ ಕಾಲದಿಂದ ಯಲಹಂಕ ನಾಡಪ್ರಭುಗಕಳ ಕಾಲದವರೆಗಿನದಾಗಿದೆ. 
ಅಧ್ಯಯನದ ಉದ್ದೇಶದಲ್ಲ ಮಹಾಪ್ರಬಂಧದ ಶೀರ್ಷಿಕೆಯ ಆಯ್ದೆಯನ್ನು ಮಾಡಿಕೊಂಡ 
ಕಾರಣವನ್ನು ತಿಆಸಿದ್ದೇನೆ. ಹಾಗೂ ಅಧ್ಯಯನ ವಿಧಾನದಲ್ಲ ಯಾವ ರೀತಿಯಲ್ಲ 
ಸಂಶೋಧನೆಯನ್ನು ಕೈಗೊಂಡ ಬದ್ಣೆ ವಿವರವಾಗಿ ನೀಡಿದ್ದೇನೆ. ನಂತರ ಇದುವರೆಗೆ ನಡೆದ 
ಅಧ್ಯಯನಗಳ ಸಮೀಕ್ಷೇಯಲ್ಲ ನನ್ನು ಮಹಾಪ್ರಬಂಧದ ಶೀರ್ಷಿಕೆಗೆ ಸಂಬಂಧಿಸಿದಂತೆ 
ಇದುವರೆಗೆ ನಡೆದಿರುವ ಅಧ್ಯಯನಗಳು ಮತ್ತು ಪ್ರಸ್ತುತ ನನ್ನ ಅಧ್ಯಯನಕ್ಕೆ ಮಾಹಿತಿಯನ್ನು 
ಒದಗಿಸಿರುವ ಗ್ರಂಥಗಳ ವಿವರಣಿಯನ್ನು ತಿಆಸಲಾಗಿದೆ. ಕೊನೆಯಲ್ಲ ಅಧ್ಯಯನದ 
ಪ್ರರೂಪವನ್ನು ಹೇಳದ್ದು. ಏಳು ಅಧ್ಯಾಯಗಳನ್ನಾಗಿ ಮಾಡಿಕೊಂಡು ಆಯಾಯ ಅಧ್ಯಾಯದಲ್ಲ 
ಆಯಾಯ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಲಾಗಿದೆ ಎಂಬುದನ್ನು ತಿಆಸಿದ್ದೇನೆ. 


ಎರಡನೆಯ ಅಧ್ಯಾಯವು ರಾಮನಗರ ಜಲ್ಲೆಯ ರಾಜಕೀಯ ಇತಿಹಾಸ ಮತ್ತು 
ಪ್ರಾಚೀನ ಆಡಳತ ವಿಭಾಗಗಳನ್ನು ಒಳಗೊಂಡಿದೆ. ಈ ಭಾಗದಲ್ಲ ಲಭ್ಯವಿರುವ ಶಾಸನಗಳ 
ಆಧಾರದ ಮೇಲೆ ಆಳ್ವಕೆ ನಡೆಸಿದಂತಹ ಗಂಗವಾಡಿಯ ೨6.೦೦೦ ಪ್ರಾಂತ್ಯದ ಗಂಗರು, 
ಚೋಳರು, ಹೊಯ್ದಕರು, ವಿಜಯನಗರ ಅರಸರು. ಯಲಹಂಕ ನಾಡಪ್ರಭುಗಳು, ಚನ್ನಪಟ್ಟಣದ 
ಪಾಳೇಗಾರರ ಆಳ್ವಕೆ ಮತ್ತು ಅದರ ಕೊಡುಗೆಗಳನ್ನು ವಿವರಿಸಿದ್ದೇನೆ. ಅಲ್ಲದೇ ಈ ಪ್ರದೇಶದಲ್ಲಿ 
ಆಡಳತದ ಅನುಕೂಲಕ್ಷಾಗಿ ಸಣ್ಣಸಣ್ಣ ಆಡಳತ ವಿಭಾಗಗಳಾದ ಗಂಗವಾಡಿ ತೊಂಭತ್ತಾರು 
ಸಾವಿರ. ಮುಡಿಗೊ೦ಡ ಚೋಳಮಂಡಲ. ಕೀಕಲ್ಕನಾಡು. ಚಿಕ್ಕ್ಷಗಂಗವಾಡಿನಾಡು. ಹೊಮ್ಮಳಗೆ 


304 


ನಾಡು, ಸೀಗಲನಾಡು, ಕುಕ್ಷಲನಾಡು, ಕರಿಕಾಳ ಚೋಕ ಒಳನಾಡು, ರಾಜೇಂದ್ರ ಚೋಳ 
ಒಳನಾಡುಗಳ ಬಗ್ಗೆ ಹಾಗೂ ಅದರ ಮೇಲ್ಪಚಾರಣಿ ನಡೆಸುತ್ತಿದ್ದ ದನ್ನಾಯಕರು. 
ಮಂಡಲೇಶ್ವರರು. ಮಂತ್ರಿಗಾವುಂಡರುಗಳ ಪಾತ್ರಗಳ ಬದ್ದೆ ಚರ್ಚಿಸಲಾಗಿದೆ. 


ಮೂರನೆಯ ಅಧ್ಯಾಯದಲ್ಲ ರಾಮನಗರ ಜಲ್ಲೆಯಲ್ಲ ಶಾಸನಗಳಲ್ಪ 
ಉಲ್ಲೇಖತವಾಗಿರುವ ದೇವಾಲಯಗಳ ಬದ್ದೆ ತಿಆಸಿದ್ದು ಇದರಲ್ಲ ದೇವಾಲಯಗಳಗೆ 
ನೀಡಿದಂತಹ ದಾನ, ದತ್ತಿಗಳು ಮತ್ತು ಅದನ್ನು ನೀಡಿದ ಉದ್ದೇಶಗಳು. ದೇವಾಲಯದ 
ನಿರ್ಮಾಣ ಮಾಡಿದ ವ್ಯಕ್ತಿಗಳು ಹಾಗೂ ಜೀರ್ಣೋದ್ದಾರಗೊಳಸಿದುದರ ಮತ್ತು 
ಬಹುಮುಖ್ಯವಾಗಿ ಅವುಗಳ ಕಾಲಮಾನದ ಬದ್ದೆ ಅರಿಯಲಾಗಿದೆ. ಅಲ್ಲದೇ ಶಾಸನ 
ಉಲ್ಲೇಖವಿರುವ ದೇವಾಲಯಗಳು ಇಂದು ನಪಿಸಿಹೋಗಿರುವ ಬದ್ದೆ ಅಲ್ಪ್ಲಯೇ ತಿಆಸಲಾಗಿದೆ. 
ಒಲ್ಲಾರೆಯಾಗಿ ದೇವಾಲಯಗಳಗೆ ಸಂಬಂಧಿಸಿದ ಧಾರ್ಮಿಕ, ಸಾಮಾಜಕ ಮತ್ತು ಆರ್ಥಿಕ 


ಪರಿಸ್ಥಿತಿಗಳ ಬದ್ಗೆ ವಿವರಿಸಲಾಗಿದೆ. 


ನಾಲ್ಲನೆಯ ಅಧ್ಯಾಯದಲ್ಲ ದೇವಾಲಯಗಳ ಬೆಳವಣಿಗೆ, ದ್ರಾವಿಡ ಮಾದರಿಯ 
ದೇವಾಲಯಗಳ ಸಾಮಾನ್ಯ ಲಕ್ಷಣಗಳ ವಿವರಣಿ ಹಾಗೂ ರಾಮನಗರ ಜಲ್ಲೆಯ 
ದೇವಾಲಯಗಳನ್ನು ಶೈವ, ವೈಷ್ಣವ. ಶಾಕ್ತ ಮತ್ತು ಜೈನ ದೇವಾಲಯಗಳೆಂದು ನಾಲ್ದು 
ಖಾಗಗಳಾಗಿ ಮಾಡಿಕೊಂಡು, ದೇವಾಲಯಗಳರುವ ಗ್ರಾಮ ಮತ್ತು ಶಾಸನಗಳ ಮಾಹಿತಿ, 
ದೇವಾಲಯದ ಕಲೆ ಮತ್ತು ವಾಸ್ತುಶಿಲ್ಪ. ಮೂರ್ತಿಶಿಲ್ಪಗಳನ್ನು ಶಾಸ್ತ್ರಗ್ರಂಥಗಳ ಆಧಾರದ ಮೇಲೆ 
ವಿವರಿಸಿ, ಹಾಗೂ ವಿಶೇಷತೆಗಳನ್ನು ಇಂದಿನ ಸ್ಥಿತಿಗತಿಗಳ ಬದ್ದೆ ವಿವರಿಸಲಾಗಿದೆ. ಇದರಲ್ಲ 32 
ಶೈವ ದೇವಾಲಯಗಳು. ೭೦ ವೈಷ್ಣವ ದೇವಾಲಯಗಳು. 4 ಶಾಕ್ತ ದೇವಾಲಯಗಳು ಹಾಗೂ 
ಎರಡು ಜೈನ ದೇವಾಲಯಗಳ (ಜೈನ ಅವಶೇಷ ಮತ್ತು ನಿಷಧಿ) ಶಾಸನಗಳ ಕುರಿತು 


ಕೂಲಂಕುಷವಾಗಿ ಕಾಲಾನುಕ್ರಮಣಿಕೆಯಲ್ಲ ವಿವರಣೆ ನೀಡಲಾಗಿದೆ. 


ಐದನೆಯ ಅಧ್ಯಾಯದಲ್ಲ ಮೂರ್ತಿಶಿಲ್ಲಗಳ ರಚನೆಯ ವಿಧಾನ, ಬೆಳವಣಿಗೆ, 
ಮೂರ್ತಿಶಿಲ್ಪ ಲಕ್ಷಣಗಳು, ಭಂಗಿಗಳ ವಿಧಗಳು, ಹಸ್ತವಿನ್ಯಾಸ ಮತ್ತು ಮುದ್ರೆಗಳು. ಆಭರಣಗಳ 
ಬದ್ಧೆ ವಿವರಿಸಿದ್ದು, ನಂತರ ರಾಮನಗರ ಜಲ್ಲೆಯಲ್ಲರುವ ಪ್ರಾಚೀನ ಮೂರ್ತಿಶಿಲ್ಲಗಳು ಮತ್ತು 
ಬಡಿಶಿಲ್ಪ್ಲಗಳನ್ನು ಶೈವ, ವೈಷ್ಣವ, ಶಾಕ್ಷ ಮತ್ತು ಜೈನವೆಂದು ವಿಂಗಡಿಸಿ ಅದರ ಜೊತೆಯಲ್ಲರುವ 
ಪರಿವಾರ ದೇವತೆಗಳ ಪರಂಪರೆಯ ಮತ್ತು ಅವರ ಪುರಾಣ ಕಥೆಗಳ ವಿವರಣಿ ನೀಡಲಾಗಿದೆ. 


305 


ಅಲ್ಲದೇ ಅವುಗಳು ಆರಾಧಿಸುತ್ತಿರುವ ಗ್ರಾಮಗಳು ಮತ್ತು ದೇವಾಲಯಗಳ ಬಗ್ಗೆ ತಿಆಸಲಾಗಿದೆ. 
ಹಾಗೂ ಮೂರ್ತಿಶಿಲ್ಲಗಳ ವಿಶೇಷತೆಗಳ ಬಗ್ಗೆಯೂ ಸಹ ಚರ್ಚಿಸಲಾಗಿದೆ. 


ಆರನೆಯ ಅಧ್ಯಾಯದಲ್ಲ ದೇವಾಲಯಗಳ ಸಾಂಸ್ಕೃತಿಕ ಕೊಡುಗೆಗಳ ವಿವರವಿದ್ದು 
ಇದರಲ್ಲ ದೇವಾಲಯ ಮತ್ತು ಜನರ ನಡುವಿನ ನಡುವಿನ ಸಂಬಂಧದ ಬೆಳವಣಿಗೆ ಮತ್ತು 
ಅವರ ಪಾತ್ರಗಳು, ದೇವಾಲಯ ಮತ್ತು ಧರ್ಮಗಳ ಪ್ರಭಾವ, ದೇವಾಲಯದ ಆರ್ಥಿಕ 
ಚಟುವಟಕೆಗೆ ಕಾರಣವಾದ ದಾನದತ್ತಿಗಳು ಮತ್ತು ಪ್ರಮುಖವಾಗಿ ಕಲಾಸಕ್ಷಿಯ ಹೋಷಕವಾಗಿ 
(ಸಂಗೀತ ಮತ್ತು ನೃತ್ಯ) ದೇವಾಲಯದ ಪಾತ್ರ, ಪೂಜಾ ವಿಧಿವಿಧಾನಗಳು ಹಾಗೂ ಕಲೆ ಮತ್ತು 
ವಾಸ್ತುಶಿಲ್ಪ ಚಿರಸ್ಥಾಯುಯಾಗಿ ಉಳಯುವಂತೆ ಮಾಡುವಲ್ಲ ದೇವಾಲಯಗಳ ಪಾತ್ರದ ಬಗ್ದೆ 
ಹಾಗೂ ಒಲ್ಲಾರೆಯಾಗಿ ಪ್ರಾಚೀನ ಕಾಲದಿಂದ ಇಂದಿನವರೆಗೂ ಸಾಂಸ್ಕೃತಿಕ ಮತ್ತು ಸಾಮಾಜಕ 
ಕೊಂಡಿಯಾಗಿರುವಲ್ಲ ದೇವಾಲಯಗಳ ಪಾತ್ರದ ಬಣ್ಣೆ ಚರ್ಚಿಸಲಾಗಿದೆ. 


ಏಳನೆಯ ಅಧ್ಯಾಯವು ಉಪಸಂಹಾರವಾಗಿದ್ದು ಇದರಲ್ಲಿ ಕ್ಷೇತ್ರಕಾರ್ಯದ ಅನುಭವ, 
ಸಂಶೋಧನೆಯಲ್ಲ ಕಂಡುಕೊಂಡ ವಿಶೇಷ ಫಲತಗಳು ಹಾಗೂ ಇಡೀ ಮಹಾಪ್ರಬಂಧದ 
ಸಾರಾಂಶವನ್ನು ತಿಆಸಲಾಗಿದೆ. ಅಲ್ಲದೇ ಪರಾಮರ್ಶನ ಗ್ರಂಥಗಳು. ಭೂಪಟಗಳೂ, 
ದೇವಾಲಯಗಳ ಪಟ್ಟ ಮತ್ತು ಛಾಯಾಚಿತ್ರಗಳನ್ನು ಸಹ ನೀಡಲಾಗಿದೆ. 


ಪ್ರಸ್ನುತ ಜಲ್ಲೆಯಲ್ಲ ಸಾಕಷ್ಟು ದೇವಾಲಯಗಳು ಶಿಥಿಲವಾಗಿ ವಿನಾಶದ ಅಂಚಿನಲ್ಲವೆ. 
ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ಧರ್ಮೋತ್ಥಾನ ಟಸ್ಟ್‌ನವರು ಮತ್ತು ಕೇಂದ್ರ ಪುರಾತತ್ವ 
ಇಲಾಖೆಯವರು ಕೆಲವೂಂದು ದೇವಾಲಯಗಳನ್ನು ಜರ್ಣೋದ್ದಾರ ಮಾಡಿ ಸಂರಕ್ಷಣೆ 
ಮಾಡಿರುವುದು ಶ್ಲಾಘನೀಯ ವಿಷಯವಾಗಿದೆ. 

ಪುಸ್ಲುತ ಈ ಮಹಾಪ್ರಬಂಧವನ್ನು ಜಲ್ಲೆಯಲ್ಲ ಕಂಡುಬರುವ ಗಂಗರ ಕಾಲದಿಂದ 
ಯಲಹಂಕ ನಾಡಪ್ರಭುಗಳ ಕಾಲದವರೆಗೆ ಬರುವ ದೇವಾಲಯಗಳನ್ನು ಒಂದೇ ಕಡೆ ದಾಖಲಸಿ 
ವಿವರಣಿಯನ್ನು ನೀಡಲಾಗಿದೆ. ಅಲ್ಲದೇ ಈಗಾಗಲೇ ಪ್ರಕಟವಾಗಿರುವ ರ್ರಂಥಗಳು. 
ಲೇಖನಗಳನ್ನು ಪರಾಮರ್ಶಿಸಿ ಸಾಧ್ಯವಾದಷ್ಟು ಮಲ್ಲಿಗೆ ಮಹಾಪ್ರಬಂಧವನ್ನು ರಚಿಸಿದ್ದೇನೆ 
ಎಂದು ತಿಳಸುತ್ತಾ, ಠ ಮಹಾಪ್ರಬಂಧವು ಇತಿಹಾಸ ಆಸಕ್ತರ ಹೆಚ್ಚನ ಸಂಶೋಧನೆಗೆ ಉತ್ತಮ 


ಅವಕಾಶ ಕಲ್ತಸಲದೆ ಎಂಬುದು ನನ್ನು ಆಶಯವಾಗಿದೆ. 


306 


ಪರಾಮರ್ಶನ ಗ್ರಂಥಗಳು 


ಅನಂತರಂಗಾಚಾರ್‌, ಎನ್‌. ಕರ್ನಾಟಕದ ವಾಸ್ತುಪಿಲ್ಲ ಪ್ರಸಾರಾಂಗ, ಮೈಸೂರು 
ವಿಶ್ವವಿದ್ಯಾನಿಲಯ, ಮೈಸೂರು. 1972 

ಅಪರ್ಣ, ಕೂ.ಸ., ದೇವಾಲಯ ವಾಸ್ತುಶಿಲ್ಪ ಪರಿಚಯ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾನಿಲಯ, 
ಹಂಪಿ, 19೨೦. 

ಅರುಣಿ, ಎಸ್‌.ಕೆ. ಯಲಹಂಕ ನಾಡಪ್ರಭುಗಳ ಕಲೆ ಮತ್ತು ವಾಸ್ತುಪಿಲ್ಲ. ಪಸಾರಾಂಗ, 
ಬೆಂಗಳೂರು ವಿಶ್ವವಿದ್ಯಾ ನಿಲಯ.ಬೆಂಗಳೂರು,2೦೦7. 

ಕಡಪಟ್ಟಿ. ಎಂ೦.ಎನ್‌., ಪ್ರಾಚೀನ ಕರ್ನಾಟಕದಲ್ಲಿ ಶೈವಧರ್ಮ. ಕರ್ನಾಟಕ ಇತಿಹಾಸ 
ಸಂಶೋಧನಾ ಮಂಡಲ, ಧಾರವಾಡ, 2೨೦೦8. 

ಕಲಬುರ್ಗಿ. ಎಂ.ಎಂ. ಕನ್ನಡ ಸಂಶೋಧನಾ ಶಾಸ್ತ್ರ, ಚೇತನ ಬುಕ್‌ ಹೌಸ್‌, ಬೆಂಗಳೂರು, 
19೨೦. 

ಕಲಬುರ್ಗಿ, ಎಂ.ಎಂ.(ಸಂ.), ಮಾನಸೋಲ್ಲಾಸ, ಸಂಪುಟ-1 ಮತ್ತು 2, ಪ್ರಸಾರಾಂಗ, 
ಕರ್ನಾಟಕ ವಿಶ್ವವಿದ್ಯಾನಿಲಯ, ಧಾರವಾಡ, 1೦88. 

ಕಲಬುರ್ಗಿ, ಎಂ.ಎಂ., ಪ್ರಾಚೀನ ಕರ್ನಾಟಕದ ಆಡಳತ ವಿಭಾಗಗಳು, ಭಾಗ-1, ಪ್ರಸಾರಾಂಗ, 
ಕನ್ನಡ ವಿಶ್ವವಿದ್ಯಾನಿಲಯ, ಹಂಪಿ. 19೨೦. 

ಕೃಷ್ಣರಾವ್‌. ಎಂ.ಎಚ್‌.. ಕನ್ನಡ ನಾಡಿನ ಚರಿತ್ರೆ, ಕರ್ನಾಟಕ ಕಲೆ. ಬೆಂಗಳೂರು, 196೦. 
ಕೃಷ್ಣರಾಯ. ಅ.ನ. (ಸಂ.). ಭಾರತೀಯ ಸಂಸ್ಕೃತಿ ದರ್ಶನ, ಸಾಹಿತ್ಯ ಮತ್ತು ಸಂಸ್ಕೃತಿ ಅಭವೃದ್ಧಿ 
ಇಲಾಬಿ, ಮೈಸೂರು ಸರ್ಕಾರ. ಬೆಂಗಳೂರು, 19೨6೦. 

ಕೂಡ್ಲೂರು ವೆಂಕಟಪ್ಪ, ಕೂಡ್ಲೂರು-ಒಂದು ಸಾಂಸ್ಕೃತಿಕ ಅಧ್ಯಯನ, ಬೆಂಗಳೂರು 
ವಿಶ್ವವಿದ್ಯಾನಿಲಯ, ಬೆಂಗಳೂರು, ೭2೦೦5 (ಪಿಎಚ್‌.ಡಿ. ಮಹಪ್ರಬಂಧ) 

ಕೃಷ್ಣೇಗೌಡ, ಹೆಚ್‌. (ಸಂ). ಕಣ್ಣಸಿರಿ (ಸ್ವರಣ ಸಂಚಿಕೆ). ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, 
ಚನ್ನಪಟ್ಟಣ. 2೦11. 

ಗುಡ್ಡದೇಶ್ವರಪ್ಪ. ಎಚ್‌., ಬೆಂಗಳೂರು ಜಲ್ಲೆಯ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪೂಜಾ 
ಪ್ರಕಾಶನ, ಚಿತ್ರದುರ್ಗ, 2೦1೦. 

ಗೋಪಾಲ. ಬಾ.ರಾ.. ಕರ್ನಾಟಕದ ಕಲೆಗಳು-ವಾಸ್ತು, ಸಂಪುಟ-4. ಕನ್ನಡ ಸಾಹಿತ್ಯ ಪರಿಷತ್ತು. 


ಬೆಂಗಳೂರು, 19೨೦. 


ಗೋಪಾಲ, ಆರ್‌. (ಸಂ.), ನಾಡಪ್ರಭು ಕೆಂಪೇಗೌಡರ ಜೀವನ ಮತ್ತು ಸಾಧನೆಗಳು, ಪ್ರಾಚ್ಛವಸ್ಸು 
ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ, ಮೈಸೂರು. 2೦1೦. 

ಗೋಪಾಲ, ಬಾ.ರಾ.. ಕರ್ನಾಟಕದ ವಾಸ್ತು ಶಿಲ್ಪ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. 
198೦. 

ಗೋಪಾಲ, ಬಾ.ರಾ., ವಿಜಯನಗರದ ವಾಸ್ತುಶಿಲ್ಪ, ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ, 
ಬೆಂಗಳೂರು, 198೦2. 

ಚಂದ ಪೂಜಾರಿ, ಎಂ., ಸಂಶೋಧನಾ ಜವಾಬ್ದಾರಿ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾನಿಲಯ, 
ಹಂಪಿ, 2೦೦8. 

ಗೋಪಾಲ, ಆರ್‌., (ಸ೦.) ಮಂಡ್ಯ ಜಲ್ಲೆಯ ಇತಿಹಾಸ ಮತ್ತು ಪುರಾತತ್ವ, ಪ್ರಾಚ್ಛವಸ್ತು ಮತ್ತು 
ಸಂಗ್ರಹಾಲಯಗಳ ನಿರ್ದೇಶನಾಲಯ. ಮೈಸೂರು.2೦೦8. 

ಚಂದ್ರ ಪೂಜಾರಿ, ಎಂ., ಸಂಶೋಧಕರು ಮತ್ತು ಕ್ಷೇತ್ರಕಾರ್ಯ, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ, 2೦೦8. 

ಚಿದಾನಂದ ಮೂರ್ತಿ. ಎ., ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ (ಕ್ರಿ.ಶ.45೦-15೦), ಸಪ್ನ 
ಬುಕ್‌ ಹೌಸ್‌, ಬೆಂಗಳೂರು, ಆರನೆಯ ಮುದ್ರಣ, 2೦14. 

ತಮಿಳ್‌ ಸೆಲ್ವಂ. ಗಂಗರ ಶಾಸನಗಳು ಒಂದು ಅಧ್ಯಯನ, ಕನ್ನಡ ಅಧ್ಯಯನ ಕೇಂದ್ರ, 
ಬೆಂಗಳೂರು ವಿಶ್ವವಿದ್ಯಾನಿಲಯ, ಬೆಂಗಳೂರು, ೭2೦೦೭. (ಪಿಎಚ್‌.ಡಿ.ಅಪರಕಟತ ಪ್ರಬಂಧ) 
ತಿಪ್ಪೇರುದ್ರಸ್ವಾಮಿ, ಪಿ.ಬ., ಕರ್ನಾಟಕದ ಸಂಸ್ಕೃತಿ ಸಮೀಕ್ಷೆ, ಡಿ.ವಿ.ಕೆ.ಮೂರ್ತಿ ಪ್ರಕಾಶನ, 
ಮೈಸೂರು,1೨68. 

ದೇಸಾಲು, ಪಿ... ಕನ್ನಡ ನಾಡಿನ ಶಾಸನಗಳು, ಪ್ರಸಾರಾಂಗ, ಕರ್ನಾಟಕ ವಿಶ್ವವಿದ್ಯಾನಿಲಯ, 
ಧಾರವಾಡ, 1೨68. 

ದೇವರಕೊಂಡಾ ರೆಡ್ಲಿ. ತಲಕಾಡಿನ ಗಂಗರ ದೇವಾಲಯಗಳ ಒಂದು ಅಧ್ಯಯನ, ಕನ್ನಡ ಸಾಹಿತ್ಯ 
ಪರಿಷತ್ತು, ಬೆಂಗಳೂರು, 19೨4. 

ನರಸಿಂಹ ಮೂರ್ತಿ, ಎ.ವಿ. ವಿಜಯನಗರದ ನಾಣ್ಯ ಸಂಪತ್ತು, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾನಿಲಯ, ಹಂಪಿ, 19೨6. 

ನರಸಿಂಹ ಮೂರ್ತಿ, ಎ.ವಿ. ಚಾಲುಕ್ಯ ವಾಸ್ತು ಶಿಲಪ ಪರಿಚಯ, ಕನ್ನಡ ಮತ್ತು ಸಂಸ್ಕೃತಿ 
ನಿರ್ದೇಶನಾಲಯ, ಬೆಂಗಳೂರು, 1984. 

ನಾಗರಾಜಯ್ಯ, ಹಂಪ., ಯಾಪನೀಯ ಸಂಘ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾನಿಲಯ, 


ಹಂಪಿ, 19೨೦. 


ಪಾಟಲ, ಎಂ.ಬ. (ಸಂ), ಕರ್ನಾಟಕ ಕೈಪಿಡಿ. ಕರ್ನಾಟಕ ಗ್ಯಾಸೆಟಿಯರ್‌ ಇಲಾಖೆ, 
ಬೆಂಗಳೂರು. 19೨6. 

ಪ್ರಭಾಕರ್‌, ಎಂ.ಎಸ್‌., ದೇವಾಲಯ ವಾಸ್ತು, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾನಿಲಯ, ಹಂಪಿ, 
2೦1. 

ಪಾರ್ಥ ಅಂಕನಹಳ್ಳ.. ರಾಮನಗರ ಜಲ್ಲೆಯ ಜಾತ್ರೆಗಳು, ಅಂಕನಹಳ್ಣ ಪ್ರಕಾಶನ, ರಾಮನಗರ, 
2೦1೦. 

ಪಾರ್ಥ ಅಂಕನಹಳ್ಳ.. ರಾಮನಗರ : ಒಂದು ಸಾಂಸ್ಕೃತಿಕ ಅಧ್ಯಯನ, ಅಂಕನಹಳ್ಳಿ ಪ್ರಕಾಶನ, 
ರಾಮನಗರ, 2೦೦8. 

ಭೈರೇಗೌಡ, ಎಂ.ಎ.. ತಾ.ಸಿ. (ಸಂ.), ಅರ್ಕಾವತಿ (ಸ್ಥರಣ ಸಂಚಿಕೆ). ಕನ್ನಡ ಸಾಹಿತ್ಯ ಪರಿಷತ್ತು, 
ಬೆಂಗಳೂರು. 19೨೦. 

ಬೊಮ್ಮೇಗೌಡ, ಎಂ.ಎ.. ಚನ್ನಪಟ್ಟಣ ತಾಲೂಕಿನ ಸ್ಥಳನಾಮಗಳು-ಒಂದು ಅಧ್ಯಯನ, ಕನ್ನಡ 
ಅಧ್ಯಯನ ಕೇಂದ್ರ, ಬೆಂಗಳೂರು ವಿಶ್ವವಿದ್ಯಾನಿಲಯ, ಬೆಂಗಳೂರು,1೨೨5 ಎಂ.ಫಿಲ್‌. ಪದವಿ 
ಅಪ್ರಕಟತ ನಿಬಂಧ) 

ಮಂಜುನಾಥ, ಎಂ.ಕೆ.. ರಾಮನಗರ ಜಲ್ಲೆಯ ಸಾಂಸ್ಕೃತಿಕ ಪರಂಪರೆ, ಕಾರ್ತಿಕ ಎಂಟರ್‌ಪ್ರೈಸಸ್‌. 
ಮೈಸೂರು, 2೦13. 

ಮನೋಜ್‌, ಜ.. ದೇವಾಲಯ ವಾಸ್ತು ವಿಜ್ಞಾನ, ಸುಬೋಧಿನಿ ಬುಕ್‌ ಪಬಟ್ಟಷರ್‌ ಮತ್ತು ನಾಲೆಡ್ಹ್‌ 
ಅಕಾಡೆಮಿ, ಚಿತ್ರದುರ್ಗ, 2೦1ರ. 

ಮನೋಜ ದಾಸ್‌ (ಮೂಲ), ಸೀತಾರಾಮಯ್ಯ (ಅನು). ಭಾರತದ ದೇವಾಲಯಗಳು, 
ಐ.ಜ.ಎಚ್‌.ಪ್ರಕಾಶನ, ಬೆಂಗಳೂರು, 1978. 

ಮರಿಶಾಮಾಚಾರ್‌, ಎನ್‌.. ಭಾರತೀಯ ಶಿಲ್ಪಕಲೆ. ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ, 
ಬೆಂಗಳೂರು. 2೦೦೦. 

ಮುನಿರಾಜಪ್ಪ, ಮಾಗಡಿ ಸೀಮೆ, ಇತಿಹಾಸ-ಸಂಸ್ಕೃತಿ, ಸ್ಪೂರ್ತಿ ಪ್ರಕಾಶನ, ಮಾಗಡಿ, ೭2೦೦5. 
ಮೂರ್ತಿ.ಕೆ.ಎಲ್‌.ಎನ್‌., ಕರ್ನಾಟಕ ಕಲೆ ಮತ್ತು ವಾಸ್ತುಶಿಲ್ಲ, ರಂಜತಾ ಪ್ರಕಾಶನ, ತುಮಕೂರು, 
19೨8. 

ಮಲ್ಲೇಪುರ, ಜ.. ವೆಂಕಟೇಶ (ಸಂ.). ಶಿವತತ್ವ ರತ್ನಾಕರ, ಸಂಪುಟ-1 ಮತ್ತು 2. ಪ್ರಸಾರಾಂಗ, 
ಕನ್ನುಡ.ವಿಶ್ವವಿದ್ಯಾಲಯ, ಹಂಪಿ. 2೦೦೦. 

ಮಹದೇವ, ಪಿ. (ಸಂ.). ತೊಣ್ಣೂರು, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 2೦೦೦. 


ಮಹದೇವ, ಸಿ. (ಸಂ.), ನಾಗಮಂಗಲ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 2೦1. 


ಮಹದೇವಯ್ಯ, ಎಂ.ಪಿ. ಪ್ರಾಚೀನ ಕರ್ನಾಟಕದ ಆಡಳತ ಪದ್ಧತಿಯ ಕೆಲವು ಅಂಶಗಳು, 
ಕುಮಾರ ಪ್ರಕಾಶನ, ಮೈಸೂರು. 2೦1೭. 

ಮುತ್ತಾಚಾರ್ಯ, ಟ.ವಿ. ಭಾರತೀಯ ಶಿಲ್ಪಪಾಸ್ತಸಾರ, ಶಿಲ್ಪಕಲಾ ಪರಿಷತ್ತು, ಬೆಂಗಳೂರು, 
1994. 

ಮೈಸೂರು ನಾಗರಾಜ ಶರ್ಮಾ. ಹೊಯ್ತಕ ಶಿಲ್ಪ್ಲದಲ್ಲ ಶಿವ, ಪ್ರಸಾರಾಂಗ. ಮೈಸೂರು 
ವಿಶ್ವವಿದ್ಯಾನಿಲಯ, ಮ್ಯಸೂರು, 2೦1೦. 

ರಂಗಸ್ವಾಮಿ, ಕೆ.ಸಿ. ಚನ್ನಪಟ್ಟಣ ತಾಲೂಕು ಗ್ರಾಮದೇವತೆಗಳ ಸಮಾಜೋ-ಸಾಂಸ್ಕೃತಿಕ 
ಅಧ್ಯಯನ, ಮಾನಸ ಪ್ರಕಾಶನ, ಬೆಂಗಳೂರು, 2೦೦7. 

ರಂಗಸ್ವಾಮಿ, ಎಸ್‌.. ಕರ್ನಾಟಕದ ದೇವಾಲಯಗಳು, ಜನ್ನಿ ಲೇಔಟ್‌. ವಿಜಯನಗರ, 
ಬೆಂಗಳೂರು,19೨೨4. 

ರಘೋತ್ತಮ ತೀರ್ಥರು. ವೈಷ್ಣವ ಕ್ಷೇತ್ರದರ್ಶನ, ಶ್ರೀಮತಿಬಾಯು ಪ್ರಕಾಶನ, ಮೈಸೂರು, 19೨೨. 
ರಮೇಶ, ಚ.ಗೋ., ಕರ್ನಾಟಕದ ವಾಸ್ತುಶಿಲ್ಪ, ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ, 
ಬೆಂಗಳೂರು, 1984. 

ರಾಮೇಗೌಡ, ಸು.ತ., ಶಿವಪ್ಪ, ಕೆ. (ಸಂ.). ಗಂಗನುಡಿ (ಸೃರಣ ಸಂಚಿಕೆ). ತಾಲೂಕು ಕನ್ನಡ 
ಸಾಹಿತ್ಯ ಪರಿಷತ್‌, ಚನ್ನಪಟ್ಟಣ, 2೦೦3. 

ರಾಮೇಗೌಡ, ಸು.ತ.. ಶಿವಪ್ಪ. ಕೆ. (ಸಂ.). ಗಂಗಸಿರಿ (ಸೃರಣ ಸಂಚಿಕೆ). ತಾಲೂಕು ಕನ್ನಡ 
ಸಾಹಿತ್ಯ ಪರಿಷತ್‌, ಚನ್ನಪಟ್ಟಣ, 2೦13. 

ರಾಜಶೇಖರ್‌, ಎಸ್‌., ಕರ್ನಾಟಕದ ವಾಸ್ತುಶಿಲ್ಲ ಮತ್ತು ಚಿತ್ರಕಲೆ, ಸುಜಾತ ಪಟ್ಟಕೇಷನ್‌, 
ಧಾರವಾಡ, 1೨೦88. 

ರಾಬರ್ಟ್‌ ಸಿವೆಲ್‌ (ಮೂಲ), ಸದಾನಂದ ಕನವಳ್ಞ (ಅನು). ಮರೆತುಹೋದ ಮಹಾಸಾಮ್ರಾಜ್ಯ 
ವಿಜಯನಗರ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 2೦೦6. 

ರಾಮಕೃಷ್ಣ, ಕೆ.ಆರ್‌., ಕ್ಯಾತನಹಳ್ಳ ರಾಮಣ್ಣ, ಕ್ಷೇತ್ರಕಾರ್ಯದ ತತ್ವಗಳು, ಪ್ರಾಚ್ಛವಸ್ತು ಮತ್ತು 
ಸಂಗ್ರಹಾಲಯಗಳ ನಿರ್ದೇಶನಾಲಯ. ಕರ್ನಾಟಕ ಸರ್ಕಾರ. ಮೈಸೂರು. 2೦೦3. 
ರಾಮಚಂದ್ರ ರಾವ್‌, ಎಸ್‌.ಕೆ. ಮೂರ್ತಿಶಿಲ್ಲ ನೆಲೆ-ಹಿನ್ನೆಲೆ, ಬೆಂಗಳೂರು ವಿಶ್ವವಿದ್ಯಾಲಯ. 
ಬೆಂಗಳೂರು, 197ರ. 

ರಾಮಚಂದ್ರ ರಾವ್‌, ಎಸ್‌.ಕೆ. ಮೂರ್ತಿಶಿಲ್ಪ ನೆಲೆ-ಹಿನ್ನೆಲೆ, ಬೆಂಗಳೂರು ವಿಶ್ವವಿದ್ಯಾಲಯ. 
ಬೆಂಗಳೂರು, ಎರಡನೆಯ ಮುದ್ದಣ, 2೦1೦. 


ಲಕ್ಷ್ಮಣ್‌ ತೆಲಗಾವಿ (ಸಂ.), ಸ್ಥಳೀಯ ಚರಿತ್ರೆ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 
2೦೦3. 

ವೆಂಕೋಬರಾವ್‌, ಜ.. ಮ್ಯಸೂರು ದೇಶದ ವಾಸ್ತುಶಿಲ್ಲ, ಕರ್ನಾಟಕ ಸಂಘ, ಸೆಂಟ್ರಲ್‌ ಕಾಲೇಜು, 
ಬೆಂಗಳೂರು, 1928. 

ಶರ್ಮ, ಆರ್‌.ಎಸ್‌.. ಪ್ರಾಚೀನ ಭಾರತದ ಇತಿಹಾಸ, ನವಕರ್ನಾಟಕ ಪ್ರಕಾಶನ, ಬೆಂಗಳೂರು, 
ಐದನೇ ಮುದ್ರಣ, 2೦1೦. 

ಶಾರದಾ, ಕೆ..ಕರ್ನಾಟಕದಲ್ಲಿ ಜೈನಧರ್ಮ. ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 
2೦೦6. 

ಶಿವತಾರಕ್‌, ಕೆ.ಜ.. ಕರ್ನಾಟಕದ ಪುರಾತತ್ವ ನೆಲೆಗಳು. ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ. 
ಹಂಪಿ, 2೦೦1. 

ಶಿವರಾಮ ಕಾರಂತ, ಚಾಲುಕ್ಯ ವಾಸ್ತು ಮತ್ತು ಶಿಲ್ಪ. ಲಅತಕಲಾ ಅಕಾಡೆಮಿ. ಬೆಂಗಳೂರು, 
196೦೨. 

ಶಿವರಾಮ ಕಾರಂತ, ಭಾರತೀಯ ಶಿಲ್ಪ, ಬೆಂಗಳೂರು ವಿಶ್ವವಿದ್ಯಾಲಯ. ಬೆಂಗಳೂರು. 1975. 
ಪಿವರುದ್ರಸ್ವಾಮಿ, ಎಸ್‌.ಎನ್‌., ಕರ್ನಾಟಕ ಪ್ರೌಢ ಇತಿಹಾಸ ಮತ್ತು ಸಂಸ್ಕೃತಿ, ಪೌರಸ್ತ್ಯ ಪ್ರಕಾಶನ, 
ತಿಪಟೂರು, 2೦೦4. 

ಶೇಷಶಾತ್ರಿ, ಆರ್‌.. ಕರ್ನಾಟಕದ ವೀರಗಲ್ಲುಗಳು, ಕನ್ನಡ ಸಾಹಿತ್ಯ ಪರಿಷತ್ತು. ಬೆಂಗಳೂರು, 
2೦೦4. 

ಶ್ರೀಕಂಠಶಾಸ್ತ್ರಿ, ಎಸ್‌.. ಹೊಯ್ದಳ ವಾಸ್ತುಶಿಲ್ಲ. ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ. 
ಮೈಸೂರು, 196ರ. 

ಶ್ರೀನಿವಾಸ ರಿತ್ತಿ (ಸಂ.). ಪ್ರಾಚೀನ ಕರ್ನಾಟಕದ ಆಡಳತ ಪರಿಭಾಷಾ ಕೋಶ, ಪ್ರಾಚ್ಛವಸ್ತು ಮತ್ತು 
ಸಂಗ್ರಹಾಲಯಗಳ ನಿರ್ದೇಶನಾಲಯ. ಮ್ಯಸೂರು, 2೦೦೦. 

ಶ್ರೀಧರ, ಜ.ಎಚ್‌.. ಭಾರತೀಯ ಮೂರ್ತಿಶಿಲ್ಲ, ರಂಗಸಂಗ ಮತ್ತು ಕಲಾರಂಗ, ಶಿರಸಿ, 1088. 
ಸತೀಶ, ಕೆ. ವಿಜಯನಗರ ಕಾಲದ ಶೈವ ದೇವಾಲಯಗಳು, ಕನ್ನಡ ಸಾಹಿತ್ಯ ಪರಿಷತ್ತು. 
ಬೆಂಗಳೂರು, ೭2೦೦8. 

ಸೀತಾರಾಮ ಜಾಗೀರ್‌ದಾರ್‌., ಕಂಬದಹಳ್ಳ: ಒಂದು ಜೈನ ಕೇಂದ್ರ, ಅತ್ತಿಮಲ್ಲೆ ಪ್ರಕಾಶನ. 
ಮೈಸೂರು, 199೨. 

ಸುಂದರ, ಅ. (ಸಂ.). ಷೇಕ್‌ ಅಲ (ಪ್ರ.ಸಂ.). ಕರ್ನಾಟಕ ಚರಿತ್ರೆ, ಸಂಪುಟ-1, ಪ್ರಸಾರಾಂಗ, 


ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 19೨7. 


ಸುರೇಶ, ಜ.ಸಿ. ಚಿಕ್ಕಮಗಳೂರು ಜಲ್ಲೆಯ ದೇವಾಲಯಗಳ ಕಲೆ ಮತ್ತು ವಾಸ್ತುಪಿಲ್ಲ. ರಚನಾ 
ಪ್ರಕಾಶನ, ಮೈಸೂರು, 2೦14. 

ಜ್ಞಾನಾನಂದ, ಜ., ಶಿಲ್ದಾದರ್ಶ, ಭಾಗ-1, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ. ಹಂಪಿ, 2೦೦1. 
ಜ್ಞಾನಾನಂದ, ಜ.. ಪಿಲ್ಲಾದರ್ಶ, ಭಾಗ-2, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 
2೦೦4. 

ಜ್ಞಾನಾನಂದ, ಜ. ಶ್ರೀ ಕಾಶ್ಯಪ ಶಿಲ್ಪ ಶಾಸ್ತ್ರಂ (ಉತ್ತರಾರ್ಧ), ಕರ್ನಾಟಕದ ಶಿಲ್ಪ ಕಲಾ 
ಅಕಾಡೆಮಿ.ಬೆಂಗಳೂರು., 2೦೦4. 

ಜ್ಞಾನಾನಂದ, ಜ. ಶ್ರೀ ಕಾಶ್ಯಪ ಶಿಲ್ಪ ಶಾಸ್ತ್ರಂ (ಪೂವಾರ್ಧ, ಸಂ.-1), ಕರ್ನಾಟಕದ ಶಿಲ್ಪ ಕಲಾ 


ಅಕಾಡೆಮಿ. ಬೆಂಗಳೂರು. 20೦೦4. 


ಹಂಪ ನಾಗರಾಜಯ್ಯ, ಶಾಸನಗಳಲ್ಲ ಜೈನ ತೀರ್ಥಗಳು, ಪಂಡಿತರತ್ನ. ಎ. ಶಾಂತಿರಾಜ ಶಾಸ್ತಿ 


ಟಸ್ಥ್‌. ಬೆಂಗಳೂರು. 19೨8. 


ಆಂಗ್ಲ ಭಾಷೆಯ ಕೃತಿಗಳು 


Acharya, P.K., Indian Architecture according to Manasara Shilpa Shastra, 


Madras, 1927. 

Acharya, P.K., A Dictionary of Hindu Architecture, Oxford, 1927. 

Acharya, P.K., Architecture of Manasara, Oxford, 1933. 

Acharya, P.K., An Exncyclopedia of Hindu Architecture, London, 1946. 
Altekar, A.S. Position of Women in Hindu Civilization, Banaras, 1956. 
Altekar, A.S., Rashtrakutas and their Times, Poona, 1967. 

Ayangar, Krishnaswami, S., Sources of Vijayanagar History, Delhi, 1986. 
Balasubramanya, S.R., The Early Chola Art, Bombay, 1966. 

Balasubramanya, S.R., Early Cholas Temples-A.D. 907-985, New Delhi, 1971. 


Balasubramanya, S.R., Middle Chola Temples-A.D.985-1070, New Delhi, 1975. 


Balasubramanya, S.R., Later Chola Temples, Madras, 1979. 
Banarjee, J.N., The Development of Hindu Iconography, Calcutta, 1956. 


Banarjee, J.N., Religion in Art and Archaeology, Vaishnavism and Saivism, 
Lucknow, 1968. 
Banarjee, J.N., The Development of Hindu Iconography, Third Revised Edition, 


Calcutta, 1956. 


Bhandarkar, R.G.,Vaishnavism, Saivism and Minor Religious Systems, Poona, 


1929. 

Bharata Iyer, K., Indian Art, A Short Introduction, Bombay, 1958. 
Bhattacharya, B.C., Jain Iconography, Lahore, 1939. 

Bhattacharya Haridas, The Cultural Heritage of India, Vol. IV, Calcutta, 1956. 
Briggs Martin, S., Concise Encyclopaedia of Architecture, London, 1959. 


Percy Brown, Indian Architecture (Buddhist, Hindu), 3" Revised and enlarged 
Edition, Bombay, 1956. 

Chandra Pramoda, Studies in Indian Temple Architecture, Varanasi, 1975. 
Coomaraswamy, A.K., The History of Indian and Indonesian Art, New York, 
1926. 


Cousens, H., The Chalukyan Architecture of Kanarees Districts, Calcutta, 1926. 
Cousens, H., The Medieval Temples of the Deccan, Calcutta, 1931. 

Daniel Smith, Vaisnava Iconography, Madras, 1969. 

Dasgupta, S.N., Fundamentals of Indian Art, Bombay, 1960. 

Date, G.T., The Art of War in Ancient India, London, 1929. 

Dayalan, O.L., Early Temples of South Indian Art, ASI, New Delhi, 1992. 


Dayananda Patel, T., Keshava Temple Somanathapura-A Cultural Study, Delhi, 
1990. 


Derett, JDM, The Hoysalas-A Medieval Indian Royal Family, Oxford, 1957. 
Desai, P.B., History of Karnataka, Dharwad, 1970. 
Diwakar, R.R. (Ed), Karnataka through the Ages, Bangalore, 1968. 


Fergusson James, H., History of Indian and Eastern Architecture, Vol.I (Revised 
Edition), London, 1970. 

Gerard Foekema, Chalukya Architecture: Medieval temple of Northern 
Karnataka Built during the rule of Chalukyas of Kalyana, Thereafter, 3 volumes, 
New Delhi, 1975. 

Gerard Foekema, Hoysala Architecture Medieval Temples of Southern Karnataka 


Built during Hoysala Rule, Vol.I &1l, Delhi, 1994. 


George Michel, Encyclopaedia of Indian Temple Architecture, South India, 
Dravidadesa, Later Phase, Delhi, 2001. 


Ghosh, A., Jaina Art and Architecture, Vol.-L, Il, New Delhi, 1975. 


Gopinath Rao, T.V., Elements of Hindu Iconography, Vol.-I., IT & Ill, Delhi 
(Reprint), 1977. 


Gupta, S.P., Shashi prabha Asthama: Elements of India and Indraprastha Museum 
of Art and Archaeology, 2009. 


Gupte, R.S., Iconography of the Hindus Buddhist and Jainas, Bombay, 1972. 
Guru, G.S., Indian Costume, Bombay, 1951. 


Gururajachar, S., Some Aspects of Economic and Social Life in Karnataka (A.D. 


1000-1300), Mysore, 1974. 

Gururaj Rao, B.K., The Megalithic Culture of South India, Mysore, 1972. 

Jitendra Nath Banerjee, The Development of Hindu Iconography, New Delhi, 1974. 
Havell, E.B., Indian Architecture, London, 1927. 

Havell, E.B., The Ideals of Indian Art, Delhi, 1962. 


Havell, E.B., A Hand Book of Indian Art, Varanasi, 1972. 


Ismail, K., Karnataka Temples, Delhi, 1984. 

Kolleson Collyer, Hoysala Artists their Identity, Mysore, 1989. 

Krishna Sastri, H., South Indian Images of Gods and Goddesses, Madras, 1916. 
Krishna Rao, M.V., The Gangas of Talakad, Madras, 1936. 

Krishna Murthy, K., Mirrors of Indian Culture, Delhi, 1982. 

Krishna Murthy, K., Shiva Art and Architecture in South India, New Delhi, 1985. 
Krishna Swamy Iyengar, Dravidian Architecture, Varanasi, 1984. 

Louis Frederic, Indian Temple and sculpture, London, 1959. 

Mahalingam, T.V., The South Indian Temple Complex, Dharwar, 1970. 

Maity, S.K., Masterpieces of Hoysala Art, Bombay, 1979. 

Majumdar, B.K., A Guide to Halebid, Mysore, 1976. 

Meta Rustam, Master pieces of Indian Sculptures, Bombay, 1976. 

Michael W. Meister, M.A.Dhaky, Encyclopaedia of Indian Temple Architecture, 


Volume-l, Part-3, south India, Upper Dravidadesa, Early Phase, A.D 550-1075, 
Delhi, 1986. 


Michel George, Early Western Chalukyan Temple, London, 1975. 

Mugali, R.S., The Heritage of Karnataka, Bangalore, 1946. 

Narasimha Murthy, A.V., Archaeology of Karnataka, Mysore, 1978. 

Nilakanta Sastri, K.A., History of South India, Delhi (Reprint), 2002. 
Parthasarathi, A., The Symbolism of Hindu Gods and Rituals, Bombay, 1983. 
Prasanna Kumar Acharya, Encyclopaedia of Hindu Architecture, London, 1946. 
Patil, C.S., Narrative Panels from Kadur, Mysore, 1994. 


Rajashekara, S., Karnataka Architecture, Dharwar, 1985. 


Ramachandra Rao, S.K., Indian Temples a Background, Bangalore, 1980. 


Ramachandra Rao, S.K., Encyclopaedia of Indian Iconography, Hinduism- 


Buddhism- Jainism, 3 volumes, Delhi, 2003. 


Raman, K.V., Temple Art, Icons and Culture of India and South-East Asia, Delhi, 
2006. 


Ramasharma, M.H., The Hoysala of the Vijayanagara Empire, Bombay, 1985. 
Rangaraju, N.S., Hoysala Temples in Mandya and Tumkur Districts, Prasaranga, 
University of Mysore, Mysore, 1998. 

Rea, Alexander, Chalukyan Architecture, Delhi, 1970. 

Rowland Benjamin, The Art and Architecture of India (Buddhist, Hindu, Jaina), 
Reprint, 1959. 

Rao, G.V., Temples and Legends of Karnataka, Mumbai, 2003. 


Saletore, B.A., Social and Political Life in the Vijayanagara Empire, Madras, 
1934. 


Saletore, B.A., Vijayanagara Art, Delhi-1982. 

Shastri, K.K., South Indian Images of Gods and Goddesses, Madras, 1916. 
Sharma, I1.K., Temples of the Gangas of Karnataka, Delhi, 1993. 

Sharma, S.R., Jainism and Karnataka Culture, Dharwar, 1940. 

Sheik Ali, B., History of the Western Gangas, Mysore, 1976. 


Shivaramamuthy, C., The Chola Temple Tanjavur, Gangaikonda Cholapuram 
and Darasuram, ASI, New Delhi, 1960. 


Shivaramamuthy, C., Mahabalipuram, ASI, New Delhi, 1972. 
Shivaramamuthy, C., The Chola Temples, ASI, New Delhi, 1975. 


Shivaramamuthy, C., The Art of India, New York, 1977. 


Soundar Rajan, K.V., Early Temple Architecture in Karnataka and its 


Ramifications, First Edition, Dharwad, 1969. 
Soundar Rajan, K.V., Indian Temples Styles, New Delhi, 1972. 


Soundar Rajan, K.V., The Art of the south India (Tamilnadu and Kerala), Delhi, 
1978. 


Srinivasan, K.R., Temples of South India, New Delhi, 1993. 

Stain Burton, South Indian Temples, New Delhi, 1978. 

Suryanath U. Kamath, A Concise History of Karnataka, Bangalore, 2002. 
Swaminathan, S., The Early Cholas History, Art and Culture, New Delhi, 1998. 


Vasantha, R., Chola Art in Karnataka, Archaeology of Karnataka, Ed. Dr. 
Narasimha Murthy, A.V., Mysore, 1978. 


Venkatesh Iyengar, M., Popular Culture in Karnataka, Bangalore, 1983. 
Venkataramanayya, S., An Essay on the Origin of the South Indian Temple, 

New Delhi, 1985. 

Witched, The Village Gods of South India, Oxford, 1921. 

William Coelho, The Hoysala Vamsa, Bombay, 1950. 

Zimmer, H., Myths and Symbols in Indian Art and Civilization, New York, 1947. 


Zimmer, H., Art of Indian Asia, vol.Il, New York, 1950. 


ಗೆಜೆಟಿಯರ್‌, ನಿಘಂಟು, ನಿಯತಕಾಲಕೆಗಳು ಮತ್ತು ವರದಿಗಳು 


Suryanath U. Kamath, Karnataka State Gazetter, Bangalore Rural District, 
Bangalore, 1989. 
Kitterl Rev, F.A., Kannada-English Dictionary, Mangalore, 1894. 


Sircar, D.C., Indian Epigraphical Glossary, Varanasi, 1966. 


Saletore, R.N., Encyclopaedia of Indian Culture, New Delhi, 1982. 
Indian Antiquary, Volume-1 to 62. 

Indian Historical Quarterly (1925-1963), 1 to 39 volumes. 
Quarterly Journal of the Mythic Society, Bangalore. 
Encyclopaedia of World Art, New York, 1959. 

Encyclopaedia of Britannica, U.A.A.30 Volumes. 

Mysore Archaeological Reports, 1986-1956. 


South Indian Inscriptions, Volumes: 1-32. 


ಸೂರ್ಯನಾಥ ಯು. ಕಾಮತ್‌ (ಸಂ.)., ಕರ್ನಾಟಕ ರಾಜ್ಯ ಗೆಜೆಟಿಯರ್‌, ಭಾಗ-1, 1984. 
ಸೂರ್ಯನಾಥ ಯು. ಕಾಮತ್‌ (ಸಂ.), ಕರ್ನಾಟಕ ರಾಜ್ಯ ಗೆಜೆಟಿಯರ್‌, ಭಾಗ-2, 1೦8ರ. 
ಸೂರ್ಯನಾಥ ಯು. ಕಾಮತ್‌ (ಸಂ.), ಕರ್ನಾಟಕ ರಾಜ್ಯ ಗೆಜೆಟಿಯರ್‌, ಭಾಗ-3, 1೦86. 


ಬ.ಎಲ್‌.ರೈಸ್‌. , ಎಪಿಗ್ರಾಫಿಯ ಕರ್ನಾಟಕ ಸಂಪುಟ-೨, ಬೆಂಗಳೂರು ಡಿಸ್ತಿಕ್‌ನಲ್ಲರುವ ಶಾಸನಗಳು, 


ಮೈಸೂರು ಗೌರ್ನಮೆಂಟ್‌ ಸೆಂಟಲ್‌ ಪ್ರೆಸ್‌.ಬೆಲಗಳೂರು, 1೨೦೮. 


ಎಪಿಗ್ರಾಪಿಯ ಸಂಪುಟ-೨, ಅನುಬಂಧ ಸಂಪುಟ, ಬೆಂಗಳೂರು  ಡಿಸ್ಪಿಕ್ಸ್‌, ಮೈಸೂರು 


ಅಕಿೀಯಾಲಜಕಲ್‌ ಡಿಪಾರ್ಟ್‌ಮೆಂಟ್‌. ಮೈೈಸೂರು.1926ರ. 

ಕನ್ನಡ ನಿಘಂಟು, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು 

ಕನ್ನಡ ವಿಶ್ವಕೋಶ, ಸಂಪುಟ-! ರಿಂದ 14. ಮೈಸೂರು ವಿಶ್ವವಿದ್ಯಾನಿಲಯ. ಮೈಸೂರು. 
ಕರ್ನಾಟಕ ಕನ್ನಡ ವಿಷಯ ವಿಶ್ವಕೋಶ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು, 1979. 
ಮಾನವಿಕ ಕರ್ನಾಟಕ ಸಂಪುಟಗಳು. ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. 

ಇತಿಹಾಸ ದರ್ಪಣ, (ತ್ರೈಮಾಸಿಕ), ಕೆಂಪೇಗೌಡನಗರ, ಬೆಂಗಳೂರು. 


ಇತಿಹಾಸ ದರ್ಶನ, ಸಂಪುಟ: 1 ರಿಂದ 30, ಕರ್ನಾಟಕ ಇತಿಹಾಸ ಅಕಾಡೆಮಿ, ಬೆಂಗಳೂರು. 


ಕರ್ನಾಟಕ ಇತಿಹಾಸ ಪರಿಷತ್ತು, ಕರ್ನಾಟಕ ಇತಿಹಾಸ ಕಾಂದ್ರೆಸ್‌, ಇತಿಹಾಸ ವಿಭಾಗ, ಬೆಂಗಳೂರು 
ವಿಶ್ವವಿದ್ಯಾನಿಲಯ, ಬೆಂಗಳೂರು. 

ಎಪಿಗ್ರಾಫಿಯ ಕರ್ನಾಟಕ, ಸಂಪುಟಗಳು: 1 ರಿಂದ 13, ಮೈಸೂರು ವಿಶ್ವವಿದ್ಯಾನಿಲಯ. ಮೈಸೂರು. 
ಪಾರಿಭಾಷಿಕ ಪದಕೋಶ, ಪುರಾತತ್ವ ಮತ್ತು ವಸ್ತುಸಂಗ್ರಹಾಲಯ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ 
ನಿರ್ದೇಶನಾಲಯ, ಕರ್ನಾಟಕ ಸರ್ಕಾರ, ಮೈಸೂರು. 


ಇತಿಹಾಸ ಮತ್ತು ಪುರಾತತ್ವ ವಿಶ್ವಕೋಶ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು, 2೦೦೦. 


ಅನುಬಂಧ 
ಶೈವ ದೇವಾಲಯಗಳು 


ಕ. ದೇವಾಲಯದ ಹೆಸರು ಗಾಮ ತಾಲೂಕು ನಿರ್ಮಾಣದ ನಂತರ ಕಾಲದ ಶಾಸನಗಳ ಉಲ್ಲೇಖ/ಇತರ ಆಧಾರಗಳು ಇಂದಿನ ಸ್ಥಿತಿಗತಿ 
ಸಂ. ಕಾಲಮಾನ/ ಸೇರ್ಪಡೆ /ದಾನ 
ರಾಜಮನೆತನ ಪ್ರೋತ್ಪಾಹ 
1 | ಮಂಗಳೇಶ್ವರ ದೇವಾಲಯ | ಕೂಡ್ಲೂರು ಚನ್ನಪಟ್ಟಣ | ಗಂಗ ಗಂಗ, ಹೋೊಯ್ದಳ ಎ.ಕ. 9. ಚನ್ನಪಟ್ಟಣ, 16೦, 124, ಪು ಜರ್ಣೋದ್ದ್ಧಾರಗೊಂಡಿದೆ. 
೨ನೇ 16. 
ಶತಮಾನ 
2. | ಅರ್ಕೇಶ್ವರ ದೇವಾಲಯ ಮಳೂರುಪಟ್ಟ ಚನ್ನಪಟ್ಟಣ | ಗಂಗ ಗಂಗೆ, ಎ.ಕ. 9. ಚನ್ನಪಟ್ಟಣ, 134, 141, 139. ಭಗ್ಗವಾಗಿದೆ 
ವಿಜಯನಗರ 138. 136, 137 
3. | ಅರ್ಕೇಶ್ವರ ದೇವಾಲಯ ಚಿಕ್ಷಮಳೂರು ಚನ್ನಪಟ್ಟಣ | ಗಂಗ ಗಂಗ, ಜೋಳ, ವಾಸ್ತುಶಿಲ್ಪದ ಲಕ್ಷಣ ಸುಫ್ಳಿತಿಯಲ್ಲದೆ 
ವಿಜಯನಗರ 
4. | ಆದಿತ್ಯ ದೇವಾಲಯ ದೊಡ್ಡಮಳೂರು ಚನ್ನಪಟ್ಟಣ | ಗಂಗ ಗಂಗ, ಚೋಳ ಎ.ಕ. 9, ಅನುಬಂಧ, ಸಂಪುಟ, ಹೊಸದಾಗಿ 
ಚನ್ನಪಟ್ಟಣ, 100 ನಿರ್ಮಿಸಲಾಗಿದೆ 
5. ಸೋಮೇಶ್ವರ ದೇವಾಲಯ ಮಂಕುಂದ ಚನ್ನಪಟ್ಟಣ ಗೆಂಗೆ — ಶಾಸನಗಳ ಆಧಾರವಿಲ್ಲ. ಆದರೆ ಭಗ್ಗವಾಗಿದೆ 
ಶಿಲ್ಪಗಳು, ಅಡಿಪಾಯದ ಇಟ್ಟಗೆಗಳು. 
6. ಅರ್ಕೇಶ್ವರ ದೇವಾಲಯ ಹೊಂಗನೂರು ಚನ್ನಪಟ್ಟಣ ಗೆಂಗೆ — ಶಾಸನಗಳ ಆಧಾರವಿಲ್ಲ ಜೀರ್ನೋದ್ಧಾರದ 
ಅವಶ್ಯಕತೆಯುದೆ 
7. | ಕೈಲಾಸೇಶ್ರರ/ಕಲ್ಕನಾಥೇಶ್ವರ | ದೊಡ್ಡಮಳೂರು ಚನ್ನಪಟ್ಟಣ | ಗಂಗ ಹೊಯ್ದಳ ಎ.ಕ. ಚನ್ನಪಟ್ಟಣ, ೨2, ೨2ಎ, 88. ಜೀರ್ನೋದ್ದಾರಗೊಂಡಿದೆ 
84, 82, 83, 77, 88ಎ, 
78,88ಬ, ಎಂ.ಎ.ಆರ್‌.1೨94೦, 
ಶಾಸನ-೨, ಮಟ-117 
8. ಅರ್ಕೇಶ್ವರ ದೇವಾಲಯ ಬೇವೂರು ಚನ್ನಪಟ್ಟಣ ಗಂಗ — ಉಳ೪ದಿರುವ ಅವಶೇಷಗಳು ಗಂಗರ ಹೊಸದಾಗಿ 
ಕಾಲದ್ದಾಗಿದೆ ನಿರ್ಮಿಸಲಾಗಿದೆ 


9. ಈಶ್ವರ ದೇವಾಲಯ ಮೆಣಸಿಗನಹಳ್ಣ ಚನ್ನಪಟ್ಟಣ ಗೆಂಗೆ ಹೊಯ್ದಳ ಅಪ್ರಕಟತ ಹೊಯ್ದಳರ ವಾರಸಿಂಹನ ಭಗ್ಗವಾಗಿದೆ 
ಕಾಲದ ಭೂದಾನ ಶಾಸನ 
10. ಚನ್ನಸೋಮೇಶ್ವರ ಇಗದ್ದಲೂರು ಚನ್ನಪಟ್ಟಣ ಗೆಂಗೆ — — ಭಗ್ಗವಾಗಿದೆ 
ದೇವಾಲಯ 
1. | ವೈದ್ಯನಾಥೇಶ್ವರ ನೆರಳಕೂರು ಚನ್ನಪಟ್ಟಣ | ಚೋಳ ವಿಜಯನಗರ ಕಲೆ ಮತ್ತು ವಾಸ್ತುಶಿಲ್ಪದ ಆಧಾರದ ಸುಸ್ಲಿತಿಯಲ್ಲದೆ 
ದೇವಾಲಯ ಮತ್ತು ಇತಿಹಾಸ ದರ್ಶನ, ಸಂಪುಟ- 
೨6, ಶಾ.ಸಂ. ೦೭, ೦1, ಪುಟ-187, 
188 
12. | ಹೊನ್ನಾಳೇಶ್ವರ ದೇವಾಲಯ | ಹೊಂಗನೂರು ಚನ್ನಪಟ್ಟಣ | ೨೦7 (ಗಂಗ) | ಹೊಯ್ದೆಕ/ವಿಜಯ ಬಕ. 9, ಚನ್ನಪಟ್ಟಣ, 48, ಸುಫ್ಳಿತಿಯಲ್ಲದೆ 
ನಗರ ಮಾಗೇನಹಳ್ಲ, ಪುಟ-142 
13. | ಅರ್ಕೇಶ್ವರ ದೇವಾಲಯ ಜಸ್ಸೂರು ಮಾಗಡಿ 10ನೇ ಗಂಗ ವಾಸ್ತುಶಿಲ್ಪದ ಲಕ್ಷಣ ಪಾಳು ಜಧಿದೆ 
ಶತಮಾನ 
14. | ರುದೇಶ್ವರ ದೇವಾಲಯ ಜಸ್ಸೂರು ಮಾಗಡಿ 10ನೇ ಗಂಗ ಉದ ಅವಶೇಷಗಳು ಹೊಸದಾಗಿ 
ಶತಮಾನ ನಿರ್ಮಿಸಲಾಗಿದೆ 
15. | ಮಲ್ಲೇಶ್ವರ ದೇವಾಲಯ ಮಂಗಾಡಹಳ್ಳಿ ಚನ್ನಪಟ್ಟಣ | ಚೋಳ ವಿಜಯನಗರ 19೨7ರ ಅಪ್ರಕಟತ ಹೊೋಯ್ದಳರ ಕಾಲದ | ಜೀರ್ನೋದ್ದಾರಗೊಂಡು 
ತಮಿಆನ ದಾನ ಶಾಸನ ಮತ್ತು ಕಲೆ ಸುಸ್ಲಿತಿಯಲ್ಲದೆ 
ಮತ್ತು ವಾಸ್ತುಶಿಲ್ಲದ ಆಧಾರ 
16. | ಮಳಲೇಶ್ವರ ದೇವಾಲಯ ಕೊಡಂಬಳ್ಳಿ ಚನ್ನಪಟ್ಟಣ | ಚೋಳ ವಿಜಯನಗರ ಎ.ಕ. 9. ಚನ್ನಪಟ್ಟಣ, ಕೊಡ೦ಬಳ್ಞ, ಜರ್ಣೋದ್ದ್ಧಾರಗೂಂಡಿದೆ 
ಕ್ರಿ.ಶ.11೦೦ ಶಾ.ಸಂಖ್ಯೆ: ೮4, ೮೦, ೮3, ಪುಟ-143 
17. | ಸಿದ್ದರಾಮೇಶ್ವರ ದೇವಾಲಯ | ಬೇವೂರು ಚನ್ನಪಟ್ಟಣ | ಹೊಯ್ದಳ ವಿಜಯನಗರ ಎ.ಕ. 9, ಅನುಬಂಧ, ಸಂಪುಟ, ಸುತ್ಳಿತಿಯಲ್ಲದೆ 
12ನೇ ಚನ್ನಪಟ್ಟಣ, ಬೇವೂರು. 
ಶತಮಾನ ಶಾ.ಸಂಖ್ಯೆ:೦13 
18. | ಸಿದ್ದರಾಮೇಶ್ವರ ದೇವಾಲಯ | ವಿರೂಪಾಪರ ಮಾಗಡಿ ಹೊಯ್ತಳ ವಿಜಯನಗರ ಎ.ಕ. 9, ಅನುಬಂಧ, ಸಂಪುಟ. ಸುಸ್ಲಿತಿಯಲ್ಲದೆ 
ಮಾಗಡಿ, 116, 117, 118, ಪುಟ-107, 
108, 118 
19. | ಶಿವನೆಂಕಾರೇಶ್ವರ ಮಡಿವಾಳ ಕನಕಪುರ | ಚೋಳ ವಿಜಯನಗರ ವಾಸ್ತುಶಿಲ್ಪದ ಲಕ್ಷಣ ನವೀಕರಣಗೊಂಡಿದೆ 


ದೇವಾಲಯ 


2೦. | ಸೋಮೇಶ್ವರ ದೇವಾಲಯ | ಹರೂರು ಚನ್ನಪಟ್ಟಣ | 1260 ವಿಜಯನಗರ ಎ.ಕ. 9. ಚನ್ನಪಟ್ಟಣ, 38, ಮತ್ತು ಸುಫ್ಳಿತಿಯಲ್ಲದೆ 
ಆಟ pr) 
ಅಪ್ರಕಟತ ಶಾಸನವು ಸಹ ಹೊಯ್ದಳರ 
ಕಾಲದ್ದಾಗಿದೆ 
21. ಅಂಕನಾಥೇಶ್ವರ/ಠೇಶ್ವರ ಕೃಷ್ಣಾಪುರ ಚನ್ನಪಟ್ಟಣ 1ನೇ ಹೊಯ್ದಳ ಮತ್ತು ಎ.ಕ.., ಅನುಬಂಧ, ಸಂಪುಟ, ಪಾಳು ಬದ್ದಿದೆ 
ದೇವಾಲಯ ಶತಮಾನ ವಿಜಯನಗರ ಚನ್ನಪಟ್ಟಣ-2೦೮., 2೨೦4, 
ಕೊಡಂಬಳ್ಳ,ಪುಟ-54, ೮2 
24. | ಬೀರೇಶ್ವರ ದೇವಾಲಯ ದೇವರಹಳ್ಳ ಚನ್ನಪಟ್ಟಣ | 13ನೇ ವಿಜಯನಗರ ಎ.ಕ. 9, ಅನುಬಂಧ, ಸಂಪುಟ, ಜೀರ್ನೋದ್ದ್ಧಾರಗೊಂಡಿದೆ 
ಶತಮಾನ ಚನ್ನಪಟ್ಟಣ, ಶಾ.ಸಂಖ್ಯೆ: 2೦೦, 
ಮಳೂರು, ಪುಟ-48 
2೨5. | ಮಲ್ಲಕಾರ್ಜುನ ದೇವಾಲಯ ಎಲಚವಾಡಿ/ಮಂಡಳಹಳ್ಳ ಕನಕಪುರ 1230 — ಎ.ಕ. 9. ಕನಕಪುರ. ಶಾ.ಸಂಖ್ಯೆ:86 ಹೊಸೆ ದೇವಾಲಯ 
ಹೊಯ್ದಳ ನಿರ್ಮಾಣ 
೦6. ಕೋಟೇಶ್ವರ ದೇವಾಲಯ ಕಬ್ಲಾಳು ಕನಕಪುರ 125೦ — ಎ.ಕ. 9. ಕನಕಪುರ. ಶಾ.ಸಂಖ್ಯೆ:5೦ ಪಾಳು ಬದ್ದಿದೆ 
27. ಪ್ರಯಂಭುಕೇಶ್ವರ/ಈೇಶ್ವರ ಸಾತನೂರು ಮಾಗಡಿ 13/14ನೇ ವಿಜಯನಗರ ವಾಸ್ತುಶಿಲ್ಪದ ಲಕ್ಷಣ ಪಾಳು ಬದ್ದಿದೆ 
ದೇವಾಲಯ ಶತಮಾನ 
28. | ಬಹ್ನೇಶ್ವರ ದೇವಾಲಯ ಅಗರ ಕನಕಪುರ |1300 — ಎ.ಕ. , ಕನಕಪುರ, 41 ನಾಶವಾಗಿದೆ 
2೨೨. | ಸೋಮನಾಥ ದೇವಾಲಯ | ಸೋಮನಾಥಪುರ ರಾಮನಗರ |1425 — ಎ.ಕ. 9. ಕನಕಪುರ, 5೨ ನಾಶವಾಗಿದೆ 
30. ರಾಮೇಶ್ವರ ದೇವಾಲಯ ಬನ್ನಿ ಮುಕುಂಡ್ಹ ಕನಕಪುರ 150೨ — ಎ.ಕ. 9. ಕನಕಪುರ. 21 ನಾಶವಾಗಿದೆ 
G1. ವೀರಭದ್ರಸ್ವಾಮಿ ಮಂಕುಂದ ಚನ್ನಪಟ್ಟಣ 15/16ನೇ — ವಾಸ್ತುಕಿಲ್ಪದೆ ಲಕ್ಷಣ ಸುತ್ಳಿತಿಯಲ್ಲದೆ 
ದೇವಾಲಯ ಶತಮಾನ 
32. | ವೀರಭದ್ರ ದೇವಾಲಯ ಸಾನವದುರ್ಗ ಮಾಗಡಿ 15ನೇ — ವಾಸ್ತುಶಿಲ್ಪದ ಲಕ್ಷಣ ನವೀಕರಿಸಲಾಗಿದೆ 
ಶತಮಾನ 
33. ಅರುಣಾಚಲೇಶ್ವರ ಹಾರೋಹಳ್ಟ ಕನಕಪುರ 15/16ನೇ — ವಾಸ್ತುಶಿಲ್ಪದ ಲಕ್ಷಣ ಜೀರ್ನೋದ್ದ್ಧಾರಗೊಂಡಿದೆ 
ದೇವಾಲಯ ಶತಮಾನ 
33. | ಗಂಗಾಧರೇಶ್ವರ ಕುದೂರು ಮಾಗಡಿ 15/16ನೇ — ಎ.ಕ. 9. ಮಾಗಡಿ. 34.35ರ. ಸುಫ್ಳಿತಿಯಲ್ಲದೆ 
ದೇವಾಲಯ ಶತಮಾನ 


ಅಲಲುಕುಪ್ಪೆ, ಪುಟ-56 


34. | ಮುಖಶಾಲೇಶ್ವರ ಬಾಣವಾಡಿ ಮಾಗಡಿ 15ನೇ — ಎ.ಕ. 9. ಮಾಗಡಿ. 741, ಬಣವಾಡಿ. ಹೊಸದಾಗಿ 
ದೇವಾಲಯ ಶತಮಾನ ಪುಟ-74 ನಿರ್ಮಿಸಲಾಗಿದೆ 
35ರ. | ಕಲ್ಪನಾಥ ದೇವಾಲಯ ಕಲ್ಯ ಮಾಗಡಿ 13ನೇ ವಿಜಯನಗರ ಎ.ಕ.9ಿ, 2೦, 21 ೦೮, ೦3, ಕಲ್ಯ, ಸುಸ್ಲಿತಿಯಲ್ಲದೆ 
36. | ಅರುಣಾಚಲೇಶ್ವರ ಹುಲಕಲ್‌ ಮಾಗಡಿ 16ನೇ — ವಾಸ್ತುಶಿಲ್ಪದ ಲಕ್ಷಣ ನವೀಕರಿಸಲಾಗಿದೆ 
ದೇವಾಲಯ ಶತಮಾನ 
37. | ಮಹದೇಶ್ವರ ದೇವಾಲಯ ಮಳಗಾಳು ಕನಕಪುರ |13ನೇ ವಿಜಯನಗರ ಎ.ಕ. 9. ಕನಕಪುರ-೨4. ೨ಡ. ೨ರ. ಸುಸ್ಲಿತಿಯಲ್ಲದೆ 
ಶತಮಾನ ಮಳಗಾಳು, ಪುಟ-133, 134 
38. | ಬಸವ ದೇವಾಲಯ ಕೊಡಂಬಳ್ಳಿ ಕನಕಪುರ |14ನೇ — ಎ.ಕ. 9, ಕನಕಪುರ, ಶಾ. ಸಂಖ್ಯೆ:31 ಹೊಸದಾಗಿ ನಿರ್ಮಾಣ 
ಶತಮಾನ 
39೨. | ಅಮೃತನಾಥ ದೇವಾಲಯ | ಕುರುಬರಹಳ್ಳಿ ರಾಮನಗರ | 15 ಮತ್ತು — ಎ.ಕ. 9, ಕನಕಪುರ, ಶಾ.ಸಂಖ್ಯೆ:63 ಹೊಸದಾಗಿ ನಿರ್ಮಾಣ 
16ನೇ 
ಶತಮಾನ 
40. | ಹರಿಹರ/ಬಸವ ದೇವಾಲಯ | ಹರಿಹರ ಕನಕಪುರ |12ನೇ ವಿಜಯನಗರ ಎ.ಕೆ. 9. ಕನಕಪುರ, ಶಾ.ಸಂಖ್ಯೆ:73 ಪಾಳು ಜದ್ದಿದೆ 
ಶತಮಾನ 
41. | ಸಿದ್ದೇಶ್ವರ ದೇವಾಲಯ ವಡೇರಹಳ್ಳ ಕನಕಪುರ |1673 — ಎ.ಕ. 9. ಕನಕಪುರ, ಶಾ.ಸಂಖ್ಯೆ:117 ನಾಶವಾಗಿದೆ 
42. | ಈಶ್ವರ ದೇವಾಲಯ ಮಾಯನಾಯಕನಹಳ್ಳ ಮಾಗಡಿ 1712 — ಎ.ಕ. 9, ಮಾಗಡಿ, ಶಾ. ಸಂಖ್ಯೆ:18 ಹೊಸದಾಗಿ ನಿರ್ಮಾಣ 
43. ಭೈರವೇಶ್ವರ ದೇವಾಲಯ ನೀಲಸಂದ್ರ ಚನ್ನಪಟ್ಟಣ 15/16ನೇ — ವಾಸ್ತುಕಿಲ್ಪದೆ ಲಕ್ಷಣ ಸುತ್ಳಿತಿಯಲ್ಲದೆ 
ಶತಮಾನ 
44. | ಠಶ್ವರ/ಅಂಗದೇವರ ನೀಲಸಂದ್ರ ಚನ್ನಪಟ್ಟಣ | ಗಂಗ — ವಾಸ್ತುಶಿಲ್ಪದ ಲಕ್ಷಣ ಜೀರ್ನೋದ್ದ್ಧಾರಗೊಂಡಿದೆ 


ದೇವಾಲಯ 


4ರ. ಪಂ೦ಚಅಂ೦ಗೇಶ್ವರ ಬೆಟ್ಟಹಳ್ಳಿ ಮಾಗಡಿ 15/16ನೇ — ವಾಸ್ತುಕಿಲ್ಪದೆ ಲಕ್ಷಣ ಜೀರ್ನೋದ್ದ್ಧಾರಗೊಂಡಿದೆ 
ದೇವಾಲಯ ಶತಮಾನ 
46. | ರಾಮೇಶ್ವರ ದೇವಾಲಯ ಮಾಗಡಿ ಮಾಗಡಿ 16ನೇ — ಎ.ಕ. 9. ಮಾಗಡಿ-1., ಪುಟ-63 ಜೀರ್ನೋದ್ಧಾರಗೊಂಡಿದೆ 
ಶತಮಾನ 
47. | ಸೋಮೇಶ್ವರ ದೇವಾಲಯ | ಮಾಗಡಿ ಮಾಗಡಿ 16ನೇ — ವಾಸ್ತುಶಿಲ್ಪದ ಲಕ್ಷಣ ಸುತ್ಳಿತಿಯಲ್ಲದೆ 
ಶತಮಾನ 
48. | ಈಶ್ವರ ದೇವಾಲಯ ನಾಯಕನಪಾಳ್ಯ ಮಾಗಡಿ 16ನೇ — ವಾಸ್ತುಶಿಲ್ಪದ ಲಕ್ಷಣ ಸುತ್ಳಿತಿಯಲ್ಲದೆ 
ಶತಮಾನ 
ವೈಷ್ಣವ ದೇವಾಲಯಗಳು 
ಕ. ದೇವಾಲಯದ ಹೆಸರು ಗ್ರಾಮ ತಾಲೂಕು ನಿರ್ಮಾಣದ ನಂತರ ಕಾಲದ ಶಾಸನಗಳ ಉಲ್ಲೇಖ/ಇತರ ಆಧಾರಗಳು ಇಂದಿನ ಸ್ಥಿತಿಗತಿ 
ಸಂ. ಕಾಲಮಾನ/ ಸೇರ್ಪಡೆ /ದಾನ 
ರಾಜಮನೆತನ ಪ್ರೋತ್ಸಾಹ 
1. | ಅಪ್ರಮೇಯ ದೇವಾಲಯ ದೊಡ್ಡಮಳೂರು ಚನ್ನಪಟ್ಟಣ | 1006 ಚನ್ನಪಟ್ಟಣದ ಎ.ಕ. 9. ಚನ್ನಪಟ್ಟಣ, ೨6,೨4 (ಸಿ). ೨7(ಜ). ಸುತ್ಳಿತಿಯಲ್ಲದೆ 
[Xx] 
ಚೋಳ ಪಾಳೆಗಾರರು ೨4, 8೨, 88(ಪಿ). ಮಳೂರು. ಪುಟ-15ರಂ೦. 
153. 
2. ನಾರಾಯಣಸ್ವಾಮಿ ಮಳೂರುಪಟ್ಟ ಚನ್ನಪಟ್ಟಣ 1006 — ಎ.ಕ. 9, ಚನ್ನಪಟ್ಟಣ. 132, 130, 128, 127, ಸುಫ್ಳಿತಿಯಲ್ಲದೆ 
ದೇವಾಲಯ ಚೋಳ 129, 133, ಮಳೂರುಪಟ್ಟ, ಪುಟ-162,16೦. 
15೨, 161. 


3. | ವೇಣುಗೋಪಾಲಸ್ತಾಮಿ ಚಿಕ್ಷಮಳೂರು ಚನ್ನಪಟ್ಟಣ | 10ನೇ ವಿಜಯನಗರ ಎ.ಕ. 9. ಚನ್ನಪಟ್ಟಣ, ೨6,೨4 (ಸಿ). ೨7, ೨4. ಸುಫ್ಳಿತಿಯಲ್ಲದೆ 

ದೇವಾಲಯ ಶತಮಾನ ನಾಯಕರ ಕಾಲ | 69, ಆಆ. ಚಿಕಮಳೂರು. ಪುಟ- 
ರ 

4. | ವೇಣುಗೋಪಾಲಸ್ತಾಮಿ ಹೊಂಗನೂರು ಚನ್ನಪಟ್ಟಣ | 1೦ನೇ ವಿಜಯನಗರ ಎ.ಕ. 9. ಚನ್ನಪಟ್ಟಣ, 42(ಎ), 42, ಸುಫ್ಳಿತಿಯಲ್ಲದೆ 

ದೇವಾಲಯ ಶತಮಾನ ನಾಯಕರ ಕಾಲ | ಹೊಂಗನೂರು, ಪುಟ-14, ಎಂ.ಎ.ಆರ್‌. 
1942, ಶಾಸನ ಸಂಖ್ಯೆ-4, ಪುಟ-13. 
°. ಶ್ರೀರಾಮ ದೇವಾಲಯ ಕೂಡ್ಲೂರು ಚನ್ನಪಟ್ಟಣ 10ನೇ ಹೊಯ್ತಳ, ಎ.ಕ. 9, 12(ಎ). 1, 12,108, ಕೂಡೂರು, ಸುತ್ಳಿತಿಯಲ್ಲದೆ 
ಶತಮಾನ ವಿಜಯನಗರ ಪುಟ-167, 156. 4 

6. | ಗೋಪಾಲಕೃಷ್ಣ ಸಿಂಗರಾಜಪುರ ಚನ್ನಪಟ್ಟಣ | 1೦ನೇ ವಿಜಯನಗರ ಅಪ್ರಕಟತ 14ನೇ ಶತಮಾಣದ ತೃಟತವಾದ ನವೀಕರಣಗೊಂಡಿದೆ 

ದೇವಾಲಯ ಶತಮಾನ ಶಾಸನವಿದ್ದು ಸಿಂಗರಾಜಪುರ ಎಂಬ 
ಉಲ್ಲೇಖವಿದೆ. 

7. | ಗೋಪಾಲಕೃಷ್ಣ ಮಾಕಳ ಚನ್ನಪಟ್ಟಣ | 1೦ನೇ ವಿಜಯನಗರ ವಾಸ್ತುಶಿಲ್ಪದ ಲಕ್ಷಣ ದೇವಾಲಯವನ್ನು 

ದೇವಾಲಯ ಶತಮಾನ ಕೆಡವಿ ಹೊಸದಾಗಿ 
ನಿರ್ಮಿಸಲಾಗುತ್ತಿದೆ 
8. | ವರದರಾಜ ದೇವಾಲಯ ಮಳೂರುಪಟ್ಟ ಚನ್ನಪಟ್ಟಣ | 18೦ ವಿಜಯನಗರ ಎಕ. 9. ಚನಪಟಣ. 1445, ಮಳೂರುಪಟ ನವೀಕರಣಗೊಂಡಿದೆ 
ಣಿ ಟಿ BNA Cua ’ ಔ' 
ಹೊಯ್ಸಳ ನಾಯಕ ಪುಟ-16. 

೨. | ನಾರಾಯಣಪಷ್ವಮಿ ಅರಳಾಳು ಕನಕಪುರ |13ನೇ ವಿಜಯನಗರ ಎ.ಕ. 9. ಕನಕಪುರ-10೦, ಅರಲಾಲು. ದಸ್ಥಿತಿಯಲ್ಲದೆ 
ದೇವಾಲಯ ಶತಮಾನ ಪುಟ-5ಲ. 

10. | ನಡಿಕೆ ರಂಗನಾಥ ನಾರಸಂದ್ರ ಮಾಗಡಿ 14ನೇ — ಎ.ಕ. 9, ಮಾಗಡಿ-44, ನಾರಸಂದ್ರ, ಹುಟ- ದಸ್ಥಿತಿಯಲ್ಲದೆ 
ದೇವಾಲಯ ಶತಮಾನ 6೦. 

1. | ಗೋಪಾಲಕೃಷ್ಣ ಸಾತನೂರು ಮಾಗಡಿ 11ನೇ ವಿಜಯನಗರ ಎ.ಕ. 9. ಮಾಗಡಿ-16. ಸಾತನೂರು. ಪುಟ- | ನವೀಕರಣಗೊಂಡಿದೆ 
ದೇವಾಲಯ ಶತಮಾನ 65 

12. | ಸಂಜೀವರಾಯಸ್ವಾಮಿ ದೇವರ ಹೊಸಹಳ್ಳ ಚನ್ನಪಟ್ಟಣ | 14ನೇ — ವಾಸ್ತುಶಿಲ್ಪದ ಲಕ್ಷಣ ಸುತ್ಳಿತಿಯಲ್ಲದೆ 
ದೇವಾಲಯ ಶತಮಾನ 


ವರದರಾಜ ದೇವಾಲಯ 


14ನೇ 
ಶತಮಾನ 


ವಾಸುಶಿಲದ ಲಕಣ 
- ಲ ಟು 


ನವವೀಕರಣಗೊಂಡಿದೆ 


ವರದರಾಜ ದೇವಾಲಯ 


14ನೇ 
ಶತಮಾನ 


ವಾಸುಶಿಲದ ಲಕಣ 
- ಲ ಟು 


ನಪಾಕರಣಗಾತ್ಪತ್ತದ 


ವರದರಾಜ ದೇವಾಲಯ 


15/16ನೇ 
ಶತಮಾನ 


ವಾಸುಪಿಲದ ಲಕಣ 
- [N) ಲು 


ವೆಂಕಟೇಶ್ವರ ದೇವಾಲಯ 


14/15ನೇ 
ಶತಮಾನ 


ವಾಸುಪಿಲದ ಲಕಣ 
- [N) ಲು 


ರಂಗನಾಥ ದೇವಾಲಯ 


15/16ನೇ 
ಶತಮಾನ 


ವಾಸುಶಿಲದ ಲಕಣ 
- ಲ ಟು 


ಆಂಜನೇಯ ದೇವಾಲಯ 


15/16ನೇ 
ಶತಮಾನ 


ವಾಸುಶಿಲದ ಲಕಣ 
- ಲ ಲು 


ಆಂಜನೇಯ ಡೇವಾಲಯ 


16/17ನೇ 
ಶತಮಾನ 


ವಾಸುಶಿಲದ ಲಕಣ 
- ಲ ಲು 


ರಂಗನಾಥ ದೇವಾಲಯ 


15ನೇ 
ಶತಮಾನ 


ಎ.ಕ.೨, ಮಾಗಡಿ-61, 6೦, 66, 67, 6೨, 
ಕೆಂಪುಹಳ್ಳ. ಮುದುಗೆರೆ, ಮಲ್ಲಸಂದ್ರ, 
ಪೊಂಭತ್ತನಕುಂಟಿ, ಸೋಮದೇವನಹಳ್ಳ. 
ಪುಟ-6೨, 124,72, 72, 72, 126 


ವೆಂಕಟರಮಣಸ್ವಾಮಿ 
ದೇವಾಲಯ 


1570 


ಎ.ಕ. IX, ಚನ್ನಪಟ್ಟಣ-67, 68, ಬೇವೂರು, 
ಪುಟ-145 


ಶಾಕ್ತ ದೇವಾಲಯಗಳು 


ಕ. ದೇವಾಲಯದ ಹೆಸರು ಗ್ರಾಮ ತಾಲೂಕು ನಿರ್ಮಾಣದ ನಂತರ ಕಾಲದ ಶಾಸನಗಳ ಉಲ್ಲೇಖ/ಇತರ ಆಧಾರಗಳು ಇಂದಿನ ಸ್ಥಿತಿಗತಿ 
ಸಂ. ಕಾಲಮಾನ/ ಸೇರ್ಪಡೆ /ದಾನ 
ರಾಜಮನೆತನ ಪ್ರೋತ್ಪಾಹ 
1 | ಗದ್ದೆಚಲ್ಲಮ್ಮ ದೇವಾಲಯ ದೊಡ್ಡಮಳೂರು ಚನ್ನಪಟ್ಟಣ | ಗಂಗ ಚೋಳ .ಎ.ಕ. 1X, ಚನ್ನಪಟ್ಟಣ ಶಾ ಸಂ.-88 ಹೊಸದಾಗಿ 
ನಿರ್ಮಿಸಲಾಗಿದೆ 
2. | ಚೌಡೇಶ್ವರಿ ದೇವಾಲಯ ಮಳೂರುಪಟ್ಟ ಚನ್ನಪಟ್ಟಣ | ಚೋಳ, — ವಾಸ್ತುಶಿಲ್ಪದ ಲಕ್ಷಣ ಸುಫ್ಳಿತಿಯಲ್ಲದೆ 
ವಿಜಯನಗರ 
3. | ಚೆಲ್ಲಮ್ಮ ದೇವಾಲಯ ಕೂಡ್ಲೂರು ಚನ್ನಪಟ್ಟಣ | ಗಂಗ — ವಾಸ್ತುಶಿಲ್ಪದ ಲಕ್ಷಣ ಕಟ್ಟಡ ಹೊಸದಾಗಿ 
ನಿರ್ಮಿಸಲಾಗಿದೆ 
4. | ಲಕ್ಷಿ ದೇವಾಲಯ ಕೂಡ್ಲೂರು ಮಾಗಡಿ ಯಲಹಂಕ — ವಾಸ್ತುಶಿಲ್ಪದ ಲಕ್ಷಣ ಸುಫ್ಳಿತಿಯಲ್ಲದೆ 


ನಾಡಪ್ರಭುಗಳ 


ಕೃಪೆ: ಅಂತರ್ಜಾಲದ ಮಾಹಿತಿ 


5 3 15 
————— 


Copyright © 2015 wuw.mapsofindi.com 
(Last Updated on 5th Sep 2015) 


ಕೃಪೆ: ಅಂತರ್ಜಾಲದ ಮಾಹಿತಿ 


[tf 
[>| 
- 


ಶೈವ ದೇವಾಲಯಗಳು 


ಚಿ.ಸಂ.: ಮಂಗಳೇಶ್ವರ ಚಿ.ಸಂ.2: ಮಂಗಳೇಶ್ವರ ದೇವಾಲಯದ ಮುನ್ನೋಟ. 
ದೇವಾಲಯದ ಅಂಗ, ಕೂಡ್ಲೂರು ಕೂಡ್ಲೂರು 


pp 13 


RY Ve; 
ಚಿ.ಸಂ. 4 : ರುದ್ರಾಂಶ ದುರ್ಗೆ, ಕೂಡ್ಲೂರು 


ಚಿ.ಸಂ. ರ: ಅಮೃತೇಶ್ವರ ದೇವಾಲಯದ 


ಚಿ.ಸಂ. 6 : ಪೂರ್ವಾಶ್ರ ಸ್ವ್ರಂಭಗಳೊಂದಿಗೆ 
ಗರ್ಭಗೃಹ. ಮಳೂರುಪಟ್ಟ 


ನವರಂಗ, ಮಳೂರು ಪಟ್ಟ 


ಮುಖಮಂಟಪ, ವ ಪಟ್ಟ 


ಚಿ.ಸಂ. 10 : ಅರ್ಕೇಶ್ವರ ದೇವಾಲಯದ 
ನವರಂಗ, ಚಿಕ್ಕಮಳೂರು 


ಚಿ.ಸಂ. 13 : ಹೋಮೇಶ್ವರ ದೇವಾಲಯದ ಅಡಿಪಾಯ ಮತ್ತು ಅವಶೇಷಗಳು. ಮಂಕುಂದ 


ಚಿ.ಸಂ. 14 : ಅರ್ಕೇಶ್ವರ ದೇವಾಲಯದ ಮುನ್ನೋಟ. ಹೊಂಗನೂರು 


pe § 


ಚಿ.ಸಂ. 15ರ : ಅರ್ಕೇಶ್ವರ ಚಿ.ಸಂ. 16 : ಪೂರ್ವಾಶ್ರ ಚಿ.ಸೆಂ. 17 : ಕೈಲಾಸೇಶ್ವರ 
ದೇವಾಲಯದ ಗರ್ಭಗೃಹ ಸ್ಪ್ವಂಭವಿರುವ ನವರಂಗ ದೇವಾಲಯದ ಶಿವಅಂ೦ಗ, 
ದೊಡ್ಡಮಳೂರು 


ಚ.ಸಂ. 18 : ಕೈಲಾಸೇಶ್ವರ ದೇವಾಲಯದ ಭನ ಕಲಾನೇತ್ನಲೆ ದೇರಾರಯಟ 
ನವರಂಗದ ಶ್ರೀವಜ್ರ ಸ್ತಂಭಗಳು. ಅಧಿಷ್ಠಾನ ಮತ್ತು ಇತ್ತಿ, ದೊಡ್ಡಮಳೂರು 


ಚಿ.ಸಂ. 2೦ : ವೈದ್ಯನಾಥೇಶ್ವರ ಚಿ.ಸಂ. 21: ಚಿ.ಸಂ. 2೦ : ದೇವಾಲಯದ 
ದೇವಾಲಯದ ಮುನ್ನೋಟ. ದೇವಾಲಯದ ನವರಂಗದ ವಿಷ್ಣುಕಾಂತ ಸ್ಪಂಭಗಳು, 
ನೆರಳೂರು ಗರ್ಭಗೃಹ, ಸುಕನಾಸಿ ನೆರಳೂರು 


ಚಿ.ಸಂ. 23: ವೈದ್ಯನಾಥೇಶ್ವರ ದೇವಾಲಯದ ಚಿ.ಸಂ. 24 : ದೇವಾಲಯದ ಅಧಿಷ್ಠಾನ. 
ಪಾರ್ಫ್ಯನೋಟ, ನೆರಳೂರು ಇತ್ತಿ, ಪ್ರಸ್ತರ, ನೆರಳೂರು 


ಚಿ.ಸಂ. 25ರ: ಹೊನ್ನಾಜೇಶ್ವರ ಚಿ.ಸಂ. 26: ಹೊನ್ನಾಜೇಶ್ವರ ದೇವಾಲಯದ ನವರಂಗದ 
ದೇವಾಲಯದ ಗರ್ಭಗೃಹದ ಪಿವಅಂಗ, ರುದ್ರಕಾಂತ ಸ್ತಂಭಗಳು, ಹೊಂಗನೂರು 
ಹೊಂಗನೂರು 


ಚಿ.ಸಂ. ೨7: ಹೊನ್ನಾಜೇಶ್ವರ ದೇವಾಲಯದ ನವರಂಗ ವಪಿತಾನದ ಅಷ್ಟದಿಕ್ಟಾಲಕರು. ಹೊಂಗನೂರು 


Ww 


ಚಿ.ಸಂ. 28: ಹೊನ್ನಾಜೇಶ್ವರ ದೇವಾಲಯದ ಪಾರ್ಶ್ಯನೋಟ, ಹೊಂಗನೂರು 


ಚಿ.ಸೆಂ. 3೦ : ಅರ್ಕೇಶ್ವರ ದೇವಾಲಯದ ನವರಂಗದ ಬಹ್ಯಕಾಂತ ಸಂಭಗಳು, ಜಸ್ನೂರು 


ಚಿ.ಸಂ. 81: ಮಲ್ಲೇಶ್ವರ ದೇವಾಲಯದ ಮುನ್ನೋಟ. ಮಂಗಾಡಹಳ್ಳ 


ಚಿ.ಸಂ. 32: ಮಲ್ಲೇಶ್ವರ ದೇವಾಲಯದ ಗರ್ಭಗುಡಿ, ನವರಂಗ, ಶಿವಗಣ ಆರಾಧಕರಿರುವ ರುದ್ರಕಾಂತ 


ಸ್ಪಂಭಗಳು, ಮಂಗಾಡಹಳ್ಳ 


ಚಿ.ಸಂ. 33: ಮಲ್ಲೇಶ್ವರ ದೇವಾಲಯದ ಚಿ.ಸಂ. 34 : ಮಲ್ಲೇಶ್ವರ ದೇವಾಲಯದ ಅಧಿಷ್ಠಾನ. 


ಅಧಿಷ್ಠಾನದ ಅಪ್ರಕಟತ ತಮಿಳು ಅಲಂಕೃತ ಇತ್ತಿ, ಪ್ರಸ್ತರ, ಮಂಗಾಡಹಳ್ಳಿ 
ಶಾಸನಗಳು, ಮಂಗಾಡಹಳ್ಳಿ 


ಚಿ.ಸಂ. 3ರ: ಮಲ್ಲೇಶ್ವರ ದೇವಾಲಯದ ಪಾರ್ಫ್ಯನೋಟ, ಮಂಗಾಡಹಳ್ಳಿ 


ಈ ( 


ಚಿ.ಸಂ. 7 : ಸಿದ್ದರಾಮೇಶ್ವರದ  ಇಚಿ.ಸಂ. 38 : ಸಿದ್ದರಾಮೇಶ್ವರದ  ಚಿ.ಸಂ. 3೨ : ಸಿದ್ದರಾಮೇಶ್ವರದ 
ದೇವಾಲಯದ ಉದ್ಧವ ಅಂಗ, ದೇವಾಲಯದ ನಾಭಚ್ಚಂದ ದೇವಾಲಯದ ನವರಂಗ ಮತ್ತು 
ವಿರೂಪಾಪುರ ವಿತಾನ, ವಿರೂಪಾಪುರ ದ್ವಾರಪಾಲಕರು. ವಿರೂಪಾಪುರ 


ಚಿ.ಸಂ. 4೦ : ಸಿದ್ದರಾಮೇಶ್ವರದ ದೇವಾಲಯದ ದಕ್ಷಿಣ ಮತ್ತು ಪೂರ್ವದ ಮುಖಮಂಟಪದ ಚಿತ್ರಖಂಡ 
ಸ್ತಂಭಗಳು, ವಿರೂಪಾಪುರ 


ಚಿ.ಸಂ. 41: ಸಿದ್ದರಾಮೇಶ್ವರದ ಚಿ.ಸಂ. 42: ಶಿವನಾ೦ಕಾರೇಶ್ವರ ದೇವಾಲಯದ 
ದೇವಾಲಯದ ಅಧಿಷ್ಠಾನ, ಅತ್ತಿ. ಪ್ರಾಸಾದ. A 
್ಸೀಟ, 


ವಿರೂಪಾಪರ 


ಚಿ.ಸೆಂ. 43: ಚಿ.ಸಂ. 44: ಚಿ.ಸಂ. 45: ಶಿವನಾ೦ಕಾರೇಶ್ವರ 


ಶಿವನಾಂಕಾರೇಶ್ವರ ಶಿವನಾಂಕಾರೇಶ್ವರ ದೇವಾಲಯದ ಪಿವಅಂಗದ ಗುಡಿ, 
ದೇವಾಲಯದ ವೀರಭದಗುಡಿ, ದೇವಾಲಯದ ಸಾಲಗಿತ್ತಮ್ಮ, ಮಡಿವಾಳ 
ಮಡಿವಾಳ ಮಡಿವಾಳ 


1 


ಚಿ.ಸಂ. 46: ಶಿವನಾ೦ಕಾರೇಶ್ವರ ಚಿ.ಸಂ. 47 : ಶಿವನಾ೦ಕಾರೇಶ್ವರ ದೇವಾಲಯದ 
ದೇವಾಲಯದ ನವರಂಗದ ವೈವಿಧ್ಯತೆಯ ಮುಖಮಂಟಪದ ಸಂಯುಕ್ತ ಸ್ಪಂಭಗಳು. ಮಡಿವಾಳ 
ಸ್ವಂಭಗಳು, ಮಡಿವಾಳ 


ಚಿ.ಸಂ. 5೦: ಶಿವನಾ೦ಕಾರೇಶ್ವರ ದೇವಾಲಯದ ಆವರಣದಲ್ಪ್ಲರುವ ಹೊಯ್ದಳ ಲಾಂಛನವಿರುವ 
ಪಟ್ಟಕೆ. ಮಡಿವಾಳ 


“x 


ಚಿ.ಸಂ. ರ1: ಮರಳೇಶ್ವರ ಚಿ.ಸಂ. ರಂ: ಮರಳೇಶ್ವರ ದೇವಾಲಯದ ನವರಂಗ, 
ದೇವಾಲಯದ ಗರ್ಭಗುಡಿ ಮತ್ತು ಕೋಂಡಂಬಳ್ಞ 
ಸುಕನಾಸಿ, ಕೋಂಡಂಬಳ್ಞ 


ಚಿ.ಸಂ. ೮ಡ : ಮರಳೇಶ್ವರ ದೇವಾಲಯದ ಮುಖಮಂಟಪದ 


ಚಿ.ಸಂ. 54 : ಮರಳೇಶ್ವರ ದೇವಾಲಯದ ಚಿ.ಸಂ. 5ರ : ಮರಳೇಶ್ವರ ದೇವಾಲಯದ 
ಮುಖಮಂಟಪ, ಕೋಂಡಂಬಳ್ಳಿ ಮಹಾದ್ವಾರ, ಕೋಂಡಂಬಳ್ಳಿ 


ಚಿ.ಸಂ. ರ6 : ಸಿದ್ದರಾಮೇಶ್ವರದ ದೇವಾಲಯದ ಚಿ.ಸಂ. 57: ಸಿದ್ದರಾಮೇಶ್ವರದ ದೇವಾಲಯದ 
ಗರ್ಭಗೃಹದ ಶಿವಆಂ೦ಗ, ಬೇವೂರು ಸುಕನಾಸಿ, ಬೇವೂರು 


ಚಿ.ಸಂ. ರಲ: ಸಿದ್ದರಾಮೇಶ್ವರದ ದೇವಾಲಯದ ನವರಂಗದ ನಾಭಭ್ಯಂದ ವಿತಾನಗಳು, ಬೇವೂರು 


ಚಿ.ಸಂ. 6೦ : ಸಿದ್ದರಾಮೇಶ್ವರದ ಚಿ.ಸಂ. 61! : ಸಿದ್ದರಾಮೇಶ್ವರದ ದೇವಾಲಯದ ಪಾರ್ಪನೋಟ. 
ದೇವಾಲಯದ ಮುಖಮಂಟಪ, ಬೇವೂರು 
ಬೇವೂರು 


ಚಿ.ಪಂ. 62: ಅರ್ಕೇಶ್ವರ ದೇವಾಲಯದ ಮುಂಭಾಗದ ರುದಕಾಂತ ಸ್ವಂಭಗಳು, 
ಬೇವೂರು 


ಚಿ.ಸಂ. 63: ಅಂಕನಾಥೇಶ್ವರ ಚಿ.ಸಂ. 64 : ಚಿ.ಸಂ. 65ರ : ಅಂಕನಾಥೇಶ್ತರ 
ಪಂ. $ ಪ್ರ 
ದೇವಾಲಯದ ಮುನ್ನೋಟ. ಅಂಕನಾಥೇಶ್ವರ ದೇವಾಲಯದ ಸುಖನಾಸಿ 
ಕೃಷ್ಣಾಪುರ ದೇವಾಲಯದ ಶಿವಅಂಗೆ, ದ್ಹಾರಬಂಧ, ಕೃಷ್ಣಾಪುರ 


ಕೃಷ್ಣಾಪುರ 


A NY 5 ನಮ್‌ ಹವ Ne RN X 9 ಸ 
ಹ.ಸಢ.6ರ ೫ ಶೀವತ್ನ ಶೇರ ದೇವಲ ಚಿ.ಸಂ.69 : ಶೀನಪ್ಪ/ಠೇಶ್ಚರ ದೇವಾಲಯದ 
ಮೆಣಸಿಗನಹಳ್ಜ ಹಿನೋಟ, ಮೆಣಸಿಗನಹಳ್ಳಿ 


ಚಿ.ಸಂ.7೦ : ಹೋ ಶ್ವರ 
+ 
ದೇವಾಲಯದ ಪಿವಅಂಗ, ಸೋಗಾಲ ಸೋಗಾಲ 


3 A N 9 
ಚಿ.ಸ೦.72 : ಸೋಮೇಶ್ವರ ಚಿ.ಸ೦.73 : ಜೀರೇಶ್ವರ ದೇವಾಲಯದ ನವರಂಗದ 
ದೇವಾಲಯದ ಹಿನ್ನೋಟ. ಸೋಗಾಲ ಚಿತ್ರಖಂಡ ಸ್ಪ್ವಂಭಗಳು, ದೇವರಹಳ್ಳ 


ಚಿ.ಪಂ.74 : ಜೀರೇಶ್ವರ ದೇವಾಲಯದ ಚಿ.ಸಂ.75 : ಸ್ರಯಂಭುವೇಶ್ವರ Aeeoad: 
ಪಾರ್ಥ್ಯನೋಟ., ದೇವರಹಳ್ಳಿ ಸಾತನೂರು 


ಚಿ.ಸಂ.78: ವೀರಭದ್ರ ದೇವಾಲಯದ ನವರಂಗ, ಸಾವನದುರ್ಗ 


lk pie pe , 
ಮ್‌ 
SE ನನ ೬ ಡಿ 


ಚಿ.ಸಂ.8೦: ವೀರಥದ ಚ.ಸಂ.8 ವೀರಭದ್ರ ಚಿ.ಸಂ.೮2: ಅರುಣಾಚಲೇಶ್ವರದ 
ದೇವಾಲಯದ ದೇವಾಲಯದ ನವರಂಗದ ದೇವಾಲಯದ ಮುನ್ನೋಟ. ಹಾರೋಹಳ್ಳಿ 
ಗರ್ಭಗುಡಿ ಮತ್ತು ಚಿತ್ರಖಂಡ ಸ್ತಂಭಗಳು, 
ಸುಖನಾಸಿ, ಮಂಕುಂದ ಮಂಕುಂದ 


ಚಿ.ಸಂ.8ಡ: ಅರುಣಾಚಲೇಶ್ವರದ ದೇವಾಲಯದ SE 
.ಪುಂ.84: ಪ್ರ 
ನವರಂಗದ ಚಿತ್ರಖಬಂಡ ಸ್ತಂಭಗಳು. ಹಾರೋಹಳ್ಞ EE ನಾಭಚ್ಛಂದ 


ವಿತಾನ, ಹಾರೋಹಳ್ಳಿ 


ಚಿ.ಸಂ.85: ಅರುಣಾಚಲೇಶ್ಪರದ ದೇವಾಲಯದ ಚಿ.ಸಂ.8೮: ಅರುಣಾಚಲೇಶ್ವರದ 
ಪಾರ್ವತಿ ಅಮ್ಮನವರ ಗುಡಿಯ ನವರಂಗ, ದೇವಾಲಯದ ಪಾರ್ವತಿ ಅಮ್ಮನವರ 
ಹಾರೋಹಳ್ಲ ಗುಡಿಯ ದ್ದಾರಬಂಧ, ಹಾರೋಹಳ್ಲ 


ಪಾರ್ವತಿ ಅಮೃನವರ ಗುಡಿಯ ಮಹಾದ್ವಾರ. 


RAK 


ಚಿ.ಸಂ.88: ಗಂಗಾಧರೇಶ್ವರ ದೇವಾಲಯ ಮತ್ತು ಕಾಶಿ ವಿಶ್ವನಾಥ ದೇವಾಲಯ 


ಚಿ.ಸಂ.೨೦: ಕಲ್ಪನಾಥ ದೇವಾಲಯದ ವಿಷ್ಣುಕಾಂತ 
ಕಲ್ಯ ಸಂಭಗಳು 


ee \ 


ಚಿ.ಸಂ.೨1: ಕಲ್ಲೇಶ್ವರ ಮಠ, 


ಚಿ.ಪೆ೦.೨4: ಅರುಣಾಚಲೇಶ್ವರ ಚಿ.ಸಂ.೨ರ: ಅರುಣಾಚಲೇಶ್ವರ ದೇವಾಲಯ, ಹುಅಕಲ್‌ 
ದೇವಾಲಯದ ಪಾರ್ವತಿ ಗುಡಿ, 


ಚಿ.ಸಂ.೨8: ಭೈರವೇಶ್ವರ ದೇವಾಲಯದ ಮುಖ ಮಂಟಪ, ನೀಲಸಂದ್ರ 


ಚಿ.ಸಂ.೨೨ : ಪಂಚಅಂ೦ಗೇಶ್ವರ ದೇವಾಲಯ, ಬೆಟ್ಟಹಳ್ಳ ಚಿ.ಸಂ.1೦೦ : ಪಂ೦ಚಅಂ೦ಗೇಶ್ವರ ದೇವಾಲಯದ 
ಸೌಮ್ಯ ಕಾಂತ ಸ್ಥಂಭಗಳು, ಬೆಟ್ಟಹಳ್ಳ 


ಚಿ.ಸಂ೦.103 : ರಾಮೇಶ್ವರ ದೇವಾಲಯದ ಚಿ.ಸಂ೦.104 : ಪಂ೦ಚಆಂ೦ಗೇಶ್ವರ ದೇವಾಲಯ, 
ನಂದಿ ಮಂಟಪ ಮಾಗಡಿ 


NE ph 
ಬ ಳಳ i 7 NEN 


ಸ್ಯಾ 

bh 4 

ಚಿ.ಸಂ.106 : ಸೋಮೇಶ್ವರ ದೇವಾಲಯ ಚಿ.ಸ೦.107 : ಅಧಿಷ್ಠಾನ ಮ 
ಮುಖಮಂಟಪ, ಪಾತಾಳಾಂಕಣ 


i ಮಾ 
ಪ್ರ ಮರಾಂಭ ದೇವಾಲಯದ ಮುನ್ನೋಟ 


ps 
-- Wh 


ಚಿ.ಪಂ.1೦8 : 


ಚಿ.ಸಂ.1೦೨ : ಭ್ರಮರಾಂಭ ದೇವಾಲಯದ ಮುಖಮಂಟಪ 


ಚಿ.ಸಂ.11೦ : ಪ್ರಮರಾಂಭ ದೇವಾಲಯದ ಪಾರ್ಪನೋಟ 


೫ £ 7 
೬ $N 


ಚಿ.ಸಂ.11 : ಸೂರ್ಯನಾರಾಯಣ ದೇವಾಲಯದ ರುದ್ರಕಾಂತ ಮಾದರಿಯ ಸ್ಥಂಭಗಳು ಮತ್ತು ಮುನ್ನೊ, et 


ಚಿ.ಸಂ.113 : ಕೆಂಪೇಗೌಡ ಹಜಾರದ ಪಿಂಹಮುಖ ಚಿ.ಸಂ.14 : ಕೆಂಪೇಗೌಡ ಹಜಾರದ ವಿತಾನ 
ಸೋಪಾನ 


P ವ  ್‌ 


ಚಿ.ಸಂ.1೮: ಉತ್ತರ ಮಹಾದ್ದಾರ ಚ.ಸ೦.16 : ಮಹಾದ್ವಾರದ ಸಿಂಹಕಾಂತ ಸ್ತಂಭಗಳು 


ವೈಷ್ಣವ ದೇವಾಲಯಗಳು 


- ; & ಮ < Ne ೫ ಆ ನ್‌ ETE | 
me Nr HA TE FR ವ್‌ | 
ಚಿ.ಸಂ.11೨ : ಅಪ್ರಮೇಯ ಸ್ಹಾಮಿ ದೇವಾಲಯದ ಚಿ.ಸಂ.1೭೦ : ಪಟ್ದಾಭಿ ನೀತಾರಾಮನ ಉಬ್ಬು ಶಿಲ್ಪ 
ನವರಂಗ 


s 


ಚಿ.ಸಂ.1೭2 : ಅಪ್ರಮೇಯ ದೇವಾಲಯದ ಪ್ರಾಕಾರ ಸ್ಥಂಭಗಳು 


ಚಿ.ಸಂ.12ಡ: ಮಹಾದ್ವಾರದ ಪೀಠ ಮತ್ತು ಚಿ.ಸಂ.124 : ಅಪ್ರಮೇಯ ಸ್ತಾಮಿ ದೇವಾಲಯದ 
ಅಧಿಷ್ಣಾನ ಮಹಾಮಂಟಪ 


ಚಿ.ಸಂ.12ರ : ಗೋಪಾಲಕೃಷ್ಣ ದೇವಾಲಯದ ಚಿ.ಸಂ.126 : ಗೋಪಾಲಕೃಷ್ಣ ಡೇವಾಲಯದ 
ನವರಂಗ ಮುಖಮಂಟಪ 


ಚಿ.ಪೆ೦127 : ಗೋಪಾಲಕೃಷ್ಣ ದೇವಾಲಯದ ಚಿ.ಪಸಂ128 : ಗೋಪಾಲಕ್ಕೃಷ್ಟ ದೇವಾಲಯದ 
ಅಧಿಷ್ಠಾನ, ಅತ್ತಿ ಮತ್ತು ಪ್ರಸ್ತರ ಮಹಾದ್ವಾರ. ಚಿಕ್ಕಮಳೂರು 


ಚಿ.ಸಂ.1೭೨ : ನಾರಾಯಣ ಸ್ವಾಮಿ. ಚಿ.ಸಂ.13೦ : ನಾರಾಯಣ ಸ್ತಾಮಿ ದೇವಾಲಯದ 
ಮಳೂರು ಪಟ್ಟ ಮುನ್ನೋಟ. ಮಳೂರು ಪಟ್ಟ 


ಚಿ.ಸಂ.131 : ನಾರಾಯಣ ಸ್ವಾಮಿ ದೇವಾಲಯದ ಪಾರ್ತ್ರ ಮೋಟ 


ಸೌ ಸನ್ನ EE ರ್‌ K 
ದೇವಾಲಯದ ಪಾರ್ಫ್ಯನೋಟ. 


[) 3 3 


ದ ಚಿ.ಸಂ.136 : ಲಕ್ಷಿ ದೇವಾಲಯದ 


ದ 
ಸ್ಪಂಭದ ಮೇಲಅನ ತಮಿಳು ಶಾಸನ 


ಹೊಂಗನೂರು 


My 


ಚಿ.ಸಂ.137: ಲಕ್ಷಿ ದೇವಾಲಯದ ಹಿನ್ನೋಟ. ಹೊಂಗನೂರು 


ಕಿ ಾ 


SLE x 
ಚಿ.ಸಂ.13೨ : ನಾಭಿಚ್ಛಂದ ವಿತಾನ, ಸಿಂಗರಾಜಪುರ 


ಚಿ.ಸ೦.138 : ವೇಣುಗೋಪಾಲ ಸ್ತಾಮಿ 
ದೇವಾಲಯದ ಗರ್ಭಗೃಹದಲ್ಲನ 
ಮೂರ್ತಿ. ಸಿಂಗರಾಜಪುರ 


ಡ್ಲೂರು 


ನಾಭಚ್ಛಂದ ವಿತಾನ, ಕು ಸ್ತಂಭಗಳು 


A 


Fy 


+A 
ಚಿ.ಸಂ.146 : ಶ್ರೀರಾಮ ದೇವಾಲಯದ 
ಮುಖಮಂಟಪದ ದ್ವಾರಬಂಧ 


'ಸಂ.145 : ಶ್ರೀರಾಮ ದೇವಾಲಯದ ಮುಖಮಂಟಪ 


ಚಿ.ಸಂ. 147. ಶ್ರೀರಾಮ ದೇವಾಲಯದ ಪಾರ್ತನೋಟ., ಕುಡ್ಡೂರು 


ಚಿ.ಸಂ. 149೨ : ಜನಾರ್ಧನ/ವಾಸುದೇವ ಮಳೂರುಪಟ್ಟ ಚಿ.ಸಂ೦.1ರ೦.ಜನಾರ್ಧನ ದೇವಾಲಯದ ಪಾಶ್ಪ್ಯನೋಟ 


ಚಿ.ಸಂ.1ರ1 : ನಾರಾಯಣಸ್ವಾಮಿ ಅರಲಾಲು ಚಿ.ಸೆ೦.15ರ2 : ನಾರಾಯಣಸ್ವಾಮಿ ದೇವಾಲಯದ ನವರಂಗ 


ಚಿ.ಸ೦.154 : ನಡಕೇರಿಯ ರಂಗನಾಥ ನಾರಸಂದ್ರ ಚಿ.ಸ೦.15ರ : ನವರಂಗ, ನಾರಸಂದ್ರ 


\ 


F| 
AN 
NNN 


ANN 


ಚಿ.ಸಂ೦.157 : ಗರ್ಭಗೃಹದಲ್ಲನ ವಿಠಲ ಚಿ.ಸಂ. 158 : ನವರಂಗ 
ಗೋಪಾಲಕೃಷ್ಣ ಮೂರ್ತಿ, ಸಾತನೂರು 


ಚಿ.ಸೆ೦. 15೨ : ವಿಠಲ ಗೋಪಾಲಕೃಷ್ಣ ದೇವಾಲಯದ ಪಾಶ್ಚ್ಯನೋಟ. 


Wohl 


ಚಿ.ಸೆ೦.16೦ : ವರದರಾಜ ದೇವಾಲಯದ ಪಾರ್ಫ್ಯನೋಟ. ಬೈಚಾಪುರ. ಚಿ.ಸೆ೦. 161 : ವರದರಾಜ 
ದೇವಾಲಯದ ಸೌಮ್ಯಕಾಂತ ಸ್ತಂಭಗಳು 


ಚಿ.ಸಂ. 163 : ವರದರಾಜ ದೇವಾಲಯ. ಹುಲಅಕಲ್‌ 


ಚಿ.ಸಂ. 164 : ವೆಂಕಟೇಶ್ವರ ದೇವಾಲಯದ ಗರ್ಭಗೃಹ ೩ ಸುಬನಾಸಿ, ಕಲ್ಲಹಳ್ಳಿ. 


ಚಿ.ಸ೦. 166 : ವೆಂಕಟೀಶ್ಚರ ದೇವಾಲಯದ ಪಾರ್ಶನೋಟ, ಕಲ್ಲಹಳ್ಳಿ. 


ಚಿ.ಸೆ೦. 167 : ವರದರಾಜ ದೇವಾಲಯದ ನವರಂಗ, ಚೆನ್ನಪಟ್ಟಣ. 


ಚಿ.ಸ೦. 168 : ವರದರಾಜ ದೇವಾಲಯದ ಮುಖಮಂಟಪ ಮತ್ತು ಪಾತಾಳಾಂಕಣ. ಚೆನ್ನಪಟ್ಟಣ 


ಚಿ.ಸಂ೦.16೨ : ವರದರಾಜ ದೇವಾಲಯದ ಹಿನ್ನೋಟ. ಚೆನ್ನಪಟ್ಟಣ 


8 NE ಸ 4 ey y 
KN ps 'ಬಕಬಾಲಯದ್‌ೇ 


ಅಧಿಷ್ಠಾನ, ಚೆನ್ನಪಟ್ಟಣ 


ಚಿ.ಸಂ೦.173 : ಸಂಜೀವರಾಯ ದೇವಾಲಯದ ಮುನ್ನೋಟ. ಚಿ.ಸೆ೦.174 : ನವರಂಗ 
ದೇವರಹೊಸಹಳ್ಳ 


ಚಿ.ಸಂ. 175 : ದೇವಾಲಯದ ಪಾರ್ಪನೋಟ, ಚಿ.ಸಂ.176 : ಗರ್ಭಗೃಹದಲ್ಲನ 
ದೇವರಹೊಸಹಳ್ಣ ವೆಂಕಟೇಶ್ವರ, ಬೇವೂರು 


NT ERP 
He ಸು ಜ್ಯ 


ಚಿ.ಸಂ. 177 : ಸುಬನಾಸಿ ದ್ಹಾರಬಂಧ. ಬೇವೂರು ಚಿ.ಸಂ. 178 : .ನವರಂಗದ ದ್ವಾರಬಂಧ 


ಚಿ.ಸೆಂ. 17೨: ವೆಂಕಟೇಶ್ವರ ದೇವಾಲಯದ ಮುಖಮಂಟಪ 


ಚಿ.ಸಂ. 180: ವೆಂಕಟೇಶ್ವರ ದೇವಾಲಯದ ಪಾರ್ಫ್ಯನೋಟ 


ಚಿ.ಸು೦.181 : ಗರ್ಭಗೃಹದಲ್ಲರುವ 
ರಂಗನಾಥಸ್ವಾಮಿ, ಕನಕಪುರ 


ಚಿ.ಸಂ.182 : ರಂಗನಾಥಸ್ವಾಮಿ ದೇವಾಲಯದ ನವರಂಗ 


bsg re 


ಚಿ.ಸಂ. 184 : ರಂಗನಾಥಸ್ವಾಮಿ ಚಿ.ಸಂ. 185 : ರಂಗನಾಥಸ್ವಾಮಿ ದೇವಾಲಯದ ಮಹಾದ್ವಾರ, 
ದೇವಾಲಯದ ಹಿನ್ನೋಟ. ಕನಕಪುರ ಕನಕಪುರ 


)/4 


ipl 


ಚಿ.ಸಂ. 187: ರಂಗನಾಥಸ್ವಾಮಿ ದೇವಾಲಯದ ಮುಖಮಂಟಪ ತಿರುಮಲೆ, ಮಾಗಡಿ. 


ಚಿ.ಸಂ. 188 : ಮುಖಮಂಟಪದಲ್ಪರುವ ಚಿ.ಸಂ. 18೨: ರಂಗನಾಥಸ್ವಾಮಿ ದೇವಾಲಯದ ಅಧಿಷ್ಠಾನ 
ನಕ್ಷತ್ರಕಾರದ ವಿತಾನ 


ಕ್‌ ಮoಣಮಾಧ ಸಾಮ 


ದ ಅಮು ನವದು 


— 


ಚಿ.ಸಂ. 192 : ಸರೋಜಲತಿಕಾ ಗುಡಿ ಚಿ.ಸ೦. 193 : ರಂಗನಾಥಸ್ಥಾಮಿ ದೇವಾಲಯದ ಮಹಾದ್ವಾರ. 


ಚಿ.ಸಂ. 194: ರಂಗನಾಥಸ್ವಾಮಿ ದೇವಾಲಯದ ಮಹಾದ್ದಾರದಲ್ಲನ ಸಿಂಹಕಾಂತ ಸ್ತಂಭಗಳು. 


ಚಿ.ಸಂ. 196 : ರಂಗನಾಥಸ್ವಾಮಿ ದೇವಾಲಯದ 
ಪಶ್ಚಿಮದ್ವಾರ 


' 


#E° 


ಚಿ.ಸಂ. 198 : ಆಂಜನೇಯ ದೇವಾಲಯ , ಕಲ್ಯ 


ಚಿ.ಸಂ. 197: ರಂಗನಾಥಸ್ವಾಮಿ ದೇವಾಲಯದ 
ಪಶ್ಲಿಮದ್ವಾರದ ಬಂಡೆ ಆಂಜನೇಯ 


ಚಿ.ಸಂ. 19೨ : ಆಂಜನೇಯ ದೇವಾಲಯದ 
ನವರಂಗ, ಕಲ್ಯ 


ಶಾಕ್ತ ದೇವಾಲಯಗಳು 


ಚಿ.ಸಂ. 2೦೦ : ಗಡ್ಣೆ ಚೆಲ್ಲಮ್ಯ ದೇವಾಲಯ, ದೊಡ್ಡಮಳೂರು. 


Rm ೯ 


ಚಿ.ಸಂ. 2೦1 : ಗದ್ದೆ ಚೆಲ್ಲಮ್ಮ ದೇವಾಲಯದ ಗರ್ಭಗುಡಿ, ದೊಡ್ಡಮಳೂರು 


ಚಿ.ಸಂ. 2೦8: ಚೌಡೇಶ್ವರೀ ದೇವಾಲಯ 


ಗರ್ಭಗುಡಿ, ಮಳೂರುಪಟ್ಟ. 


} 
4 
4 
p.1 
$ 
} 
4 
| 
ಜೆ 
್ಥಿ 


ಚೌಡೇಶ್ವರೀ ದೇವಾಲಯ ನವರಂಗದ ದ್ಹಾರಬಂಧ 


Li 


5 A 
ಲಾ ಸ 


ರ್‌ 


ಚಿ.ಸಂ. 2೦7: ಚೌಡೇಶ್ವರೀ ದೇವಾಲಯ ಪಾರ್ಪ್ಯನೋಟ 


ಚಿ.ಸೆಂ. 2೦8: ಚೌಡೇಶ್ವರೀ ದೇವಾಲಯ ದ್ದಾರ 


ಚಿ.ಸಂ. 2೦೦೨: ಚೌಡೇಶ್ವರೀ ದೇವಾಲಯದ ಮಹಾದ್ದಾರ 


ಚಿ.ಸಂ. 21 : ಚೆಲ್ಲಮ್ಯ ದೇವಾಲಯ ನವರಂಗದ ಸೌಮ್ಯಕಾಂತ ಸ್ತಂಭಗಳು, ಕೂಡ್ಲೂರು 


ಚಿ.ಸಂ. 212: ಚೆಲ್ಲಮ್ಮ ದೇವಾಲಯದ ಪಾರ ನೋಟ 


ಇ 
a 
- 
. 
ke 
4 
_ 
RY 
ಇ 
Kl 


ರ್‌ 
. 214 : ಲಕ್ಷೀ ದೇವಾಲಯ ಮುನ್ನೋಟ, ಕುದೂರು 


ಚಿ.ಸಂ. ೨15 : ಮಾರಮ್ಮ ದೇವಾಲಯ, ಮಂಕುದ. 


ಜೈನ ಬಸದಿಗಳು 


hpi Oj: 


We ಎಡ್‌ a 


ಈ 


ಚಿ.ಸಂ. 217. ಮತ್ತಿಕೆರೆಯ ಸುಪಾರ್ಫ್ಯನಾಥ. ಜಿ.ಸಂ. 218 : ಕೊಂಡಾಪುರದ ಯಕ್ಷ 


ಚಿ.ಸಂ. 21೨ : ಮಹಾವೀರ ಬಸದಿ, ಸಂಕೀಘಟ್ಟ. 


ಚಿ.ಸಂ. 22೦: ಗರ್ಭಗೃಹದಲ್ಪನ ಚಿ.ಸಂ. ೭2೦21: ಮಹಾವೀರ ಬಸದಿಯ ನವರಂಗ 
ಮಹಾವೀರ ಮೂರ್ತಿ 


ಚಿ.ಸಂ. ೭೦೭೦೨ : ಮಹಾವೀರ ಬಸದಿಯ ನವರಂಗದ ದ್ಹಾರಬಂಧ 


ಚಿ.ಸಂ. 2೦೨3 : ಮಹಾವೀರ ಬಸದಿಯ ಪ್ರಾಕಾರದಲ್ಪನ ಗಂಗರ ಕಾಲದ ಮಹಾವೀರ. 


